॥ ಶ್ರೀಹರಿ ॥ 


ಶ್ರೀಮದ್ಭಾಗವತದ ವಿಷಯಾನುಕ್ರಮಣಿಕೆ 











ದ್ವಿತೀಯ ಖಂಡ 
ಅಧ್ಯಾಯ ವಿಷಯ ಪುಟ |_ಅಧ್ಯಾಯ ವಿಷಯ ಪುಟ 
ನವಮಸ್ಥಂಧ ದಶಮ ಸೃಂಧ (ಪೂರ್ವಾರ್ಧ) 
een ರ ಕರ್‌ 
೨. ಪೃಷಧ್ಛ ಮುಂತಾದ ಮನುವಿನ ಐವರು ಪುತ್ತರ ವಂಶ. ಸ Fi 





೨೦. 


೨೨. 
೨೩. 











vil 





ಅಧ್ಯಾಷ ಕು 


ಪನ] ಇದ್‌ 


ವಿಷಯ 








೨೪. ಇಂದ್ರನ ಯಜ್ಞ ನಿವಾರಣೆ... 
೨೫. ಶ್ರೀಕೃಷ್ಣನು ಗೋವರ್ಧನ ಪರ್ವತವನ್ನುಎತ್ತಿದುದು...... 
೨೬. ಶ್ರೀಕೃಷ್ಣನ ಪ್ರಭಾವದ ವಿಷಯವಾಗಿ ನಂದಗೋಪನೇ 


ಗೋವಿಂದ ಅಭಿಷೇಕ... ಟಿ 
ಕೃಷ್ಣನು ವರುಣಲೊಳದಿಂದ ನಂದಗೋಷನನ್ನು. 


. ಅರಿಷ್ಠಾಸುರನ ಉದ್ಧಾರ, ಕಂಸನು ಅಕ್ರೂರನನ್ನು ೫ 

ಕಳುಹಿಸಕೊಟ್ಟಿದ್ದು. 
, ಕೇಶಿ-ವ್ಯೋಮಾಸುರರ ಉದ್ದಾರ, ನಾರದರಿಂದ 

ಭಗವಂತನಸ್ಸುತಿ. 
. ಆಕ್ರೂಕನ ವ್ರಜಯಾತ್ರೆ.. 
. ಶ್ರೀಕೃಷ್ಣ-ಬಲರಾಮರು ಮಥುರಾಗಮನ. 
. ಆಕ್ರೂರನು ಮಾಡಿದ ಭಗವಾನ್‌ ಶ್ರೀಕೃಷ್ಣನ ಸ್ತುತಿ. 
. ಮಥುರೆಗೆ ಶ್ರೀಕೃಷ್ಣನ ಪ್ರವೇಶ... 
. ಕುಚ್ಚಿಯ ಮೇಲೆ ಕೃಪೆ, ಧರ್ನುಭಂಗ, ಕಂಸನ 











. ಕುವಲಯಾಸೀಡ ಆನೆಯ ಉದ್ದಾರ - ರಂಗಮಂಟಪ 
ಪ್ರವೇಶ... ಸ 
. ಚಾಣೂರ, ಮುಖ್ಯ ಮುಂತಾದ ಮಲ್ಲರ 
ಹಾಗೂ ಕಂಸನ ವಧೆ. 
ಬಲರಾಮ-ಕೃಷ್ಣರ ಉಪನಯನ ಮತ್ತು 
ಗುರುಕುಲ ಪ್ರವೇಶ... 
ಕಾವನ ಮಯಾತೆ 
. ಉದ್ಯವ-ಗೋಪಿಯರ ಮಾತುಣೆ-ಭ್ರಮರಗೀತೆ......345 
. ಭಗವಂತನು ಕುಬ್ಚೆಯ ಮತ್ತು ಆಕ್ರೂರನ 

ಮನೆಗಳಿಗೆ ಹೋದುದು... 
೪೯. ಹಸ್ತಿನಾಪುರಕ್ಕೆ ಆಕ್ರೂರನ ಪ್ರಯಾಣ. 





೪೫. 





೪೬, 
೪೭. 


















ಹಮ ಸ್ಕಂಧ (ಉತ್ತರಾರ್ಥ) 


೫೦. ಜರಾಸಂಧನೊಡನೆ ಯುದ್ಧ - ದ್ವಾರಕಾಪಟ್ಟಣ 
ನಿರ್ಮಾಣ... 


- ಶ್ರೀಕೃಷ್ಣರುಕ್ಕಿಣಿಯರ ವಿವಾಹ........ 
ಪ್ರದ್ಯುಮ್ಮನ ಜನ್ಮ- ಶಂಬರಾಸುರನ ವಧೆ. 
. ಸ್ಮಮಂತಕಮಣಿಯ ಕಥೆ - ಜಾಂಬವತಿ ಮತ್ತು ಸತ್ಯ 
ಭಾಮೆಯರೊಡನೆ ಶ್ರೀಕೃಷ್ಣನ ಎವಾಹ..... 
ಶ್ಯಮಂತಕಮಣಿಯ ಹರಣ - ಶತಧನ್ಮನ ವಧೆ - 
ಅಕ್ರೂರನನ್ನು ದ್ವಾರಕೆಗೆ ಕರೆಸಿಕೊಂಡುದು.. 
. ಶ್ರೀಕೃಷ್ಣನ ಇತರ ವಿವಾಹ ಮಹೋತ್ಸವಗಳು. 


ರಾಜಕನ್ಯೆಯರೊಡನೆ ಶ್ರೀಕೃಷ್ಣನ ವಿವಾಹ... 
೬೦. ಶ್ರೀಕೃಷ್ಣ-ರುಕ್ಮಿಣೀ-ಸಂವಾ! 
೬೧. 


ರುಕ್ಕಿಯವಥೆ. 





೬೨. ಅನಿರುದ್ದರ 


೬೩ 





ಭಗವಾನ್‌ ಶ್ರೀಕೃ್ಣಕೊಂಿಗ ಬಾಣಾಸುರನ. ಯುದ್ಧ. 


೬೫. 
೬೬, 
೬೭. 
೬೯, 


೭೦. 


ಬಂದಿಗಳಾಗಿದ್ದ 
೭೧. ಶ್ರೀಕೃಷ್ಣನು ಇಂದ್ರಪ್ರಸ್ಥಕ್ಕೆ ದಯಮಾಡಿಸಿದುದು. 
೭೨, ಪಾಂಡವರಿಂದ ರಾಜಸೂಯ ಯಜ್ಞದ ಉಪಕ್ರಮ 


೭೩. ಜರಾಸಂಧನ ಸೆರೆಮನೆಯಲ್ಲಿದ್ದ ರಾಜರ ಬೀಳ್ಳೊಡಿಗೆ, 



































ನರಕಾಸುರನ ಸಂಹಾರ - ಹದಿನಾರು ಸಾವಿರದ ನೂರುಮಂದಿ 


15 


ಭಗವಂತನ ಸಂತತಿಯ ವರ್ಣನೆ - ಅನಿರುದ್ಧನ ವಿವಾಹ 


430 
435 
499 
445 


453 








೪11 





ಅಧ್ಯಾಯ ವಿಷಯ ಪುಟ 








೭೮, 







೮೬. 


೮೬. 
೮೮. 


೮೯. 





ದಂತ್ಯ ವಿರೂರಥ ಸುಜಾ ತೀರ್ಥಯಾತ್ರಯಲ್ಲಿ 
ಬಲರಾಮೆನಿಂದ ಸೂತವುರಾಣಿಕರ ವಧೆ... 510 


ಉಪದೇಶಿಸಿದುದು - ಗತಿಸಿಹೋದ ದೇವಕಿಯ ಆರು 
ಮಕ್ಕಳನ್ನು ಶ್ರೀಕೃಷ್ಣನು ಓಂದಕ್ಕೆ ತಂದುದು... 
ಸುಭದ್ರಾಹರಣ - ಭಗಪಾನ್‌ ಶ್ರೀಕೃಷ್ಣನು ಮಿಥಿಲೆ: 
ರಾಜನಾದ ಜನಕನ ಅರಮನೆಗೂ ಮಶ್ತು ಶ್ರುತದೇವ 

ಬ್ರಾಹ್ಮಣಸ ಮನೆಗೂ ಏಕಕಾಲದಲ್ಲಿ ಪ್ರವೇಶಸಿದುದು...585 


ವದಸ್ತಿ 
ವೃಕಾಸುರನ ಕೆ. 






ಭೃಗು ಮಹರ್ಷಿಯು ತ್ರಿಮೂರ್ತಿಗಳನ್ನು 
ಪರೀಟ್ಟುದುದು - ಭಗವಂತನು ಸತ್ತು ಹೊಡ್ದ 


ಲ ಭಕ್ಷೀನಪುರುಷರಗತಿ ಮತ್ತು ಭಗವಂತನ 


ಪೂಜಾವಿಧಾನದ ವರ್ಣನೆ... 
ದೇವತೆಗಳು ಶ್ರೀಕೃಷ್ಣನನ್ನುತನ್ನ ಪರಮಪದಕ್ಕೆ 
ಹಿಂದಿರುಗಲು ಪ್ರಾರ್ಥಿಸಿದುದು; ಯಾದವರು ಪ್ರಭಾಸ 





೭ ರಾ ಸಹನಾ 
ಎಂಟು ಗುರುಗಳ ಕಥೆ . 
೮. ಅವಧೂತೋಪಾಖ್ಯಾನ- 'ಸ್ಯಮಾದ ಹಂಗಳೆಯ. 
ತನಕ ಒಂಭ ಗುರುಗಳ ಕಥೆ.. 
೯. ಅವಧೂತೋಪಾಖ್ಯಾನ -ಕುರರಪಕ್ಷಿಯಿಂದ ಹಿಡಿದು 
ಭ್ರಂಗದವರೆಗಿನ ಏಳು ಗುರುಗಳ ಕೆ... 
೧೦, ಆಸಾರವಾದ ಲೌ ಮತ್ತು ಪಾರರೌಕಿಕವಾದ 
ಭೋಗಗಳ ನಿರೂಪಣೆ. 
೧೧. ಬದ್ದ, ಮುಕ್ತ ಮತ್ತು ಭಕ್ತಜನರ ಲಕ್ಷಣಗಳು. 


೧೨. ಸತ್ತಂಗದ ಮಹಿಮೆ ಮತ್ತು ಕರ್ಮ ಹಾಗೂ 


















೧೯. ಜ್ಞಾನ, ಭಕ್ತಿ, ಯಮ, ನಿಯಮ ಮುಚಾದ 
ಸಾಧನೆಗಳ ವರ್ಣನೆ... 

೨೦. ಜ್ಞಾನಯೋಗ ಕರ್ಮಯೋಗ, ಪ್ರಯಾಗ, 

೨೧. ಗುಣ-ದೋಷ ವ್ಯವಸ್ಥೆಗಳ ಸ್ವರೂಪ ಮತ್ತು 
ಅವುಗಳ ರಹಸ್ಯ. 









೨೦. ತಕ್ಷ್ಯಃ ಗಳ ಸಂಖೆ ಮಸ್ತು ಪ್ರತಿ ಪರಃ! ಎಣೆ... 
೨೩. ಓರ್ವ ತಿಕಿಕ್ಷು ಬ್ರಾಹ್ಮಣನ ಇತಿಹಾಸ (ಭಕ್ಸುಗೀತೆ).....725 










೨೬. ಪುರೂರವನ ವೈರಾಗ್ಯೊಕ್ತಿ......... 
೨೬. ಭಗವಂತನ ಪೂಜಾ ವಿಧಾನ ವರ್ಣನೆ. 
೨೮. ಪರಮಾರ್ಥ ನಿರೂಪಣೆ... 
೨೯, ಭಾಗವತಿಧರ್ಮಗಳ ನಿರೂಪಣೆ ಮತ್ತು ಉದ್ಭನನು 

ಬದರಿಕಾಶ್ರಮಕ್ಕೆ ಹೋರುದು...... 








ಅಧ್ಯಾಯ ವಿಷಯ ಪುಟ 





೧೨. ಭಾಗವತಧರ್ಮಗಳ ನಿರೂಪಣೆ ಮತ್ತು ಉದ್ದವನು 








೩. ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ... 

೪. ಗುಣ-ದೋಷವೃವಸ್ಥೆಗಳ ಸ್ವರೂಪ ಮತ್ತು 
ಅವುಗಳ ರಹಸ್ಯ..... 

೫. ತತ್ತ್ವಗಳ ಸಂಸ್ಥೆ ಮತ್ತು ಪಿ ಪುರುಷ ವಿಶ್ಲೇಷಣ. 











ಶ್ರೀಮದ್ಭಾಗವತ ಮಾಹಾತ್ಮ್ಯ 


೧. ಪರಿಕ್ಣಿದ್ರಾಜ ಮತ್ತು ವಜ್ರನಾಭರ ಸಮಾಗಮ, ಶಾಂಡಿಲ್ಯ 
ಮುನಿಯು ಭಗವಂತನ ಲೀಲೆಯ ರಜಸ್ಯವನ್ನೂಮತ್ತು 
ವ್ರಜಭೂಮಿಯ ಮಹತ್ವವನ್ನೂ ವರ್ಣಿಸಿದುದು.......841 





೨. ಯಮುನಾ ಮತ್ತು ಶ್ರೀಕೃಷ್ಣನಕ್ಸಿಯರ ಸಂವಾದ, 






















೬. ಓರ್ನ ಕು ಬ್ರಾಹ್ಮಣನ ಇತಿಜಾಸ (ಭಕ್ಷಿ) ಕರ್ತನೋತ್ತವದಲ್ಲಿ ಉದ್ದವನು ಪ್ರಕಟವಾದುದು.....6 
ಓ ಸಾಂಖ್ಯಯೋಗ... ಬಃ 
ps ೩. ಶ್ರೀಮದ್ಧಾಗವತದ ಪರಂಪರೆ, ಮಾಣಾತ್ವ-. 
೮. ಮೂರೂ ಗುಣವೃತ್ರಿಗಳ ನಿರೂಪಣೆ. ಕಿಂಡಿ 'ಭಾಗವತತ್ರವಣದಿಂದ ಭಗವದ್ಧಾವದ ಪ್ರಾಪ್ತಿ..........ಆಂ 
೯. ಪುರೂರವನ್ಫರಾಗ್ಯೂಕ್ತ.. ೪. ಶ್ರಿ ಸ್ವರೂಪ, ಪ್ರಮಾಣ, 
ಶ್ರೋತೃಗಳ ಮತ್ತು ಪ್ರವಚನಕಾರರ ಲಕ್ಷಣ, 
825 ಶ್ರವಣವಿಧಿ ಮತ್ತು ಮಾಹಾತ್ಚ... 
€ ಶುಕಮಹಾಮುನಿಗಳಿಗೆ ನಮಸ್ಕಾರ 
೪ 
ಯಂ ಪ್ರವ್ರಜಂತಮನುಜೇತಮಹಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುವಾಹ | 


ಪ್ರತ್ರೇತಿ ತನ್ಮಯತಯಾ ತರವೋಅಭಿನೇದುಸ್ತಂ  ಸರ್ವಭೂತಹೃದಯಂ ಮುನಿಮಾನತೋಲಸಿ ॥ (೧-೨-೨) 

ಸಮಸ್ತ ಪ್ರಾಣಗಳ ಆತ್ಮ ಸ್ವರೂಪರಾದ ಶ್ರೀ ಶುಕಮಜಾಮುನಿಗಳಿಗೆ ನಮಸ್ಕಾರವು. ಸಂಸಾರ ಸಂಬಂಧವನ್ನು ಕೂಡಿಕೊಳ್ಳದೆ ಎಲ್ಲ 
ಕರ್ಮಗಳಿಂದಲೂ ಬಿಡುಗಡೆಹೊಂದಿ ಕೃತಕ್ಕತ್ಯರಾಗಿದ್ದ. ಜ್ಞಾನ-ವೈರಾಗ್ಯನಿಧಿಗಳಾದ ಈ ಮಹಾತ್ಮರು ಸರ್ವಸಂಗ ಪರತ್ಯಾಗಮಾಡಿ. 
ಒಬ್ಬಂಟೆಗರಾಗಿ ಮನೆಯಿಂದ ಹೊಟುಬಿಟ್ಟಾಗ ತಂದೆಯಾದ ವೇದವ್ಯಾಸರು ಪುತ್ರವಿಯೋಗದಿಂದ ತಲ್ಪಣಿಸುತ್ತಾ ಓ ಪುತ್ರಾ! ಓ ಪುತ್ರಾ | ಎಂದು 
ಕೂಗತೊಡಗಿದರು. ಅಗ ಅಲ್ಲಿದ್ದವೃಕ್ತಗಳೇತನ್ಹಯತೆಯಂದ ಕೂಡಿ ಅವರಪರವಾಗಿ 'ಭೋಃ ಎಂದು ಓಗುಟ್ಟವು. ಇಂತಹ ಎಲ್ಲರ ಹೃದಯದಲ್ಲಿ 
ವಿರಾಜಮಾನರಾಗಿ ಆತ್ಮರೂಪರಾಗಿರುವ ಗುರು ಶ್ರೀ ಶುಕಮಹಾಮುನಿಗೆಳಿಗೆ ನಾನು ವಂದಿಸುತ್ತೇನೆ. 


ಯಃ ಸ್ಥಾನುಭಾವಮಖಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಂಧಮ್‌ । 

ಸಂಸಾರಿಣಾಂ ಕರುಣಯಾ55ಹ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಮ್‌ ॥ (೧-೨-೩) 

ಈ ಶ್ರೀಮದ್ಭಾಗವತವು ಅತ್ಯಂತ ಗೋಪನೀಯ-ರಹಸ್ಯಾತ್ಮಕ ಪುರಾಣವಾಗಿದೆ. ಇದು ಭಗವತ್‌ಸ್ವರೂಪದ ಅನುಭವ ಮಾಡಿಸುವಂತಹುದು. 
ಹಾಗೂ ಸಮಸ್ತ ವೇದಗಳ ಸಾರವಾಗಿದೆ. ಸಂಸಾರ ಚಕ್ರದಲ್ಲಿ ಸಿಕ್ಕಿಕೊಂಡು ಘೋರ ಅಜ್ಞಾನಾಂಧಕಾರದಿಂದ ದಾಟಿ ಹೋಗಲು ಬಯಸುವ 
ಜನರಿಗಾಗಿ ಇದು ಆಧ್ಯಾತ್ಮಕ ತತ್ತ್ವಗಳನ್ನು ಪ್ರಕಾಶಿಸುವ ಒಂದು ಅದ್ವಿತೀಯ ದೀಪವಾಗಿದೆ. ನಿಜವಾಗಿ ಅಂತಹವರ ಮೇಲೆ ಕರುಣತೋರಿ ದೊಡ್ಡ 
ದೊಡ್ಡ ಮುನಿಗಳಿಗೂ, ಆಚಾರ್ಯರಾದ ಶ್ರೀಶುಕಮಹರ್ಷಿಗಳು ಇದನ್ನು ವರ್ಣಿಸಿರುವರು. ನಾನು ಆವರಿಗೆ ಶರಣು ಹೊಂದುತ್ತೇನೆ. 


ಸ್ವಸುಖನಿಬ್ಛತಚೇತಾಸ್ತದ್‌ವ್ಯದಸ್ತಾನ್ಯಭಾವೋಂಷ್ಯಜಿತರುಚಿತಲೀಲಾಕೃಷ್ಣನಾರಸ್ವದೀಯಮ್‌.. । 

ದೃತನುತ ಕೃಪಯಾ ಯಸ್ತತ್ತದೀಪಂ ಪುರಾಣಂ ತಮಖಿಲವೃಜಿನಫ್ಲಂ ವ್ಯಾಸನೂನುಂ ನತೋತಸ್ಥಿ ॥ (೧೨-೧೨-೬೮) 

ಶ್ರೀತುಕಮಹಾಮುನಿಗಳು ತಮ್ಮ ಆತ್ಮಾನಂದದಲ್ಲೇ ಮುಳುಗಿದ್ದರು. ಈ ಅಖಂಡ ಅದ್ವೈತ ಸ್ಥಿತಿಯಿಂದ ಅವರ ಬೇದ ದೃಷ್ಟಿಯು ಸರ್ವಥಾ 
ಹೊರಟುಹೋಗಿತ್ತು. ಹೀಗಿದ್ದರೂ ಮುರಳೀಮನೋಹರ ಶ್ಯಾಮಸುಂದರನ ಮಧುರ, ಮಂಗಲಮಯ ಮನೋಹಾರಿಗಿ ಲೀಲೆಗಳು ಅವರ 
ವೃತ್ತಿಗಳನ್ನು ತಪ್ಪು ಕಡೆಗೆ ಆಕರ್ಷಿಸಿಕೊಂಡಿದ್ದವು. ಅವರು ಜಗತ್ತಿನ ಪ್ರಾಣಿಗಳ ಮೇಲೆ ಕೃಪೆ ಮಾಡಿ ಭಗವತತ್ತ್ವವನ್ನು ಪ್ರಕಾಶಿತಗೊಳಿಸುವ ಈ 
ಮಹಾವುರಾಣದ ವಿಸ್ತಾರ ಮಾಡಿದರು. ಆಂತಹ ಸರ್ಜಪಾವಹಾರೀ ವ್ಯಾಸನಂದ ಭಗವಾನ್‌ ಶ್ರೀಶುಕಮಹಾಮುನಿಗಳ ಚರಣಗಳಲ್ಲಿ ನಾನು 
ನಮಸ್ಕಾರ ಮಾಡುತ್ತೇನೆ. 


॥ ಓಂ ನಮೋ ಭಗವತೇ ವಾಸುದೇವಾಯ ॥ 


ಶ್ರೀಮದ್ಭಾಗವತ ಮಾಹಾತ್ಮ್ಯೆ 
(ಶ್ರೀಭಗವಂತನು ಬ್ರಹ್ಮದೇವರಿಗೆ ತನ್ನ ಮುಖಾರವಿಂದಿಂದಲೇ ಆನುಸ್ರಹಿಸಿದ್ದು) 


ಶ್ರೀಮದ್ಭಾಗವತಂ ನಾಮ ಪುರಾಣಂ ಲೋಕವಿಶ್ರುತಮ್‌ । 
ತೃಣುಯಾಚ್ಛದ್ಧಯಾ ಯುಕ್ತೋಮಮಸಂತೋಷಕಾರಣಮ್‌ 
muon 


ನಿತ್ಯಂ ಭಾಗವಂತ ಯಸ್ತು ಪುರಾಣಂ ಪಕತೇ ನರಃ। 


ಪ್ರತ್ಯಕ್ಷರಂ ಭವೇತ್ವಸ್ಥ 'ಕಪಿಲಾದಾನಜಂ ಫಲಮ್‌ 
1 ೨॥ 


ಶ್ಲೋಕಾರ್ಥಂ ಶ್ಲೋಕಪಾದಂವಾ ನಿತ್ಯಂ ಭಾಗವತೋದ್ಧವಮ್‌ । 
ಪಠತೇ ಶೃಣುಯಾದ್ಯಸ್ತು ಗೋಸಹಸ್ರಫಲಂ ಲಭೇತ್‌ 
॥೩॥ 
ಯಃ ಪಠೇತ್‌ಪ್ರಯತೋ ನಿತ್ಯ ಶ್ಲೋಕಂ ಭಾಗವತಂ ಸುತ | 
ಅಷ್ಟಾದಶ ಪುರಾಣಾನಾಂ ಫಲಮಾಪ್ನೋತಿ ಮಾನವಃ 
॥೪॥ 
ನಿತ್ಯಂ ಮಮ ಕಥಾ ಯತ್ರ ತತ್ರ ತಿಸ್ಮಂತಿ ವೈಷ್ಣವಾಃ। 
ಕಲಿಬಾಹ್ಯಾ ನರಾಸ್ತೇ ವೈ ಯೇ5ರ್ಚಯಂತಿ ಸದಾ ಮಮ 
[ENT 


ವೈಷ್ಣವಾನಾಂತು ಶಾಸ್ತ್ರಾಣಿ ಯೇನರ್ಚಯಂತಿ ಗೃಹೇ ನರಾಃ । 
ಸರ್ವಪಾಪವಿನಿರ್ಮುಕ್ವಾ ಭವಂತಿ ಸುರವಂದಿತಾಃ 
॥೬॥ 


ಯೇ5ರ್ಚಯಂತಿ ಗೃಹೇ ನಿತ್ಯಂ ಶಾಸ್ತ್ರಂ ಭಾಗವತಂಕಲೌ | 
ಆಸ್ಫೋಟಯಂತಿ ವಲ್ಗಂತಿ ತೇಷಾಂ ಪ್ರೀತೋ ಭವಾಮ್ಯಹಮ್‌ 
॥೭॥ 
ಯಾವದ್ದಿನಾನಿ ಹೇ ಪುತ್ರ ಶಾಸ್ತ್ರಂ ಭಾಗವತಂ ಗೃಹೇ | 
ತಾವತ್‌ ಸಿಬಂತಿ ಪಿತರಃ ಕ್ಷೀರಂ ಸರ್ಪಿರ್ಮಧೂದಕಮ್‌ 
॥೮॥ 
ಯಚ್ಛಂತಿ ವೈಷ್ಣನೇ ಭಕ್ತ್ಯಾ ಶಾಸ್ತ್ರಂ ಭಾಗವತಂ ಹಿ ಯೇ 
ಕಲ್ಪಕೋಟಿಸಹಸ್ರಾಣಿ ಮಮ ಲೋಕೇ ವನಂ ತೇ 
nen 


ಯೇಠರ್ಚಯಂತಿ ಸದಾ ಗೇಹೇ ಶಾಸ್ತ್ರಂ ಭಾಗವತಂ ನರಾಃ। 
ಪ್ರೀಣಿತಾಸ್ಸೈಶ್ಚ ವಿಬುಧಾ ಯಾವದಾಭೂತಸಂಪುದಮ್‌ 
॥೧೦॥ 





ಲೋಕವಿಖ್ಯಾತವಾಗಿರುವ ಶ್ರೀಮದ್ಭಾಗವತವೆಂಬ ಪುರಾಣ 
ರಕ್ತವನ್ನುಶ್ರದೈೆಯಿಂದಶಶ್ರವಣಮಾಡಬೇಕು. ಇದುನನಗೆಸಚೋಷ 
ವನ್ನುಂಟುಮಾಡುತ್ತದೆ.॥ ೧ ॥ ಪ್ರತಿದಿನವೂ ಶ್ರೀಮದ್ಧಾಗವತವನ್ನು 
ಪಾರಾಯಣ ಮಾಡುವವನಿಗೆ ಒಂದೊಂದು ಆಕರದ ಪಠನಕ್ಕೂ 
ಒಂದೊಂದು ಕಪಿಲಾಗೋವನ್ನು ದಾನ ಮಾಡಿದ ಪುಣ್ಯ ಫಲ 
ದೊರೆಯುತ್ತದೆ. ॥೨ ॥ ಪ್ರತಿದಿನವೂಶ್ರೀಮದ್ಭಾಗವತದಿಂದ ಅರ್ಧ 
ಶ್ಲೋಕವನ್ನಾಗಲೀ ಒಂದು ಪಾದವನ್ನಾಗಲೀ ಓದುವವನು ಅಥವಾ 
ಕೇಳುವವನು ಸಾವಿರ ಗೋವುಗಳನ್ನು ದಾನ ಮಾಡಿದ ಪುಣ್ಯಕ್ಕೆ 
ಭಾಗಿಯಾಗುವನು. ॥೩ ॥ 

ಎಲ್ಲೆ ಪುತ್ರನೇ | ಪ್ರತಿದಿನವೂ ಸಂಯಮದಿಂದ ಕೂಡಿ 
ಶ್ರೀಮದ್ಭಾಗವತವನ್ನುಯಾವನು ಪಾರಾಯಣಮಾಡುತ್ತಾನೆಯೋ 
ಅವನಿಗೆ ಹದಿನೆಂಟು ಪುರಾಣಗಳನ್ನೂ ಪಾರಾಯಣ ಮಾಡಿದ 
ಫಲಸಿಕ್ಕುವುದು. ॥ ೪ ॥ ನಿತ್ಯವೂ ನನ್ನ ಕಥೆಯು ನಡೆಯುವಲ್ಲಿ 
ಪ್ರಹ್ಲಾದನೇ ಮುಂತಾದ ನನ್ನ ಭಕ್ತ ಪಾರ್ಷದರು ಉಪ್ಯುತರಾಗಿ. 
ರುತ್ತಾರೆ. ಈ ಭಾಗವತವನ್ನು ಪೂಜೆ ಮಾಡುವ ಮನುಷ್ಯರು 
ಕಲಿಯ ಅಧಿಕಾರಕ್ಕೆ ಒಳಪಡುವುದಿಲ್ಲ ॥ ೫ ॥ ಮಹಾ ವಿಷ್ಣುವನ್ನು 
ಕುರಿತ ಶಾಸ್ತ್ರಗಳನ್ನು ಮನೆಯಲ್ಲಿ ಪೂಜೆ ಮಾಡುವ ಮನುಷ್ಯರು. 
ಸಮಸ್ತ ಪಾಪಗಳಿಂದಲೂ ಬಿಡುಗಡೆಹೊಂದಿ ದೇವತೆಗಳಿಂದಲೂ 
ವಂದಿತರಾಗುತ್ತಾರೆ. ॥ ೬ ॥ ಕಲಿಯುಗದಲ್ಲಿ ತಮ್ಮ ಮನೆಯಲ್ಲಿ 
ಶ್ರೀಮದ್ಭಾಗವತ ಶಾಸ್ತ್ರವನ್ನು ಪ್ರತಿನಿತ್ಯವೂ ಪೂಜೆ ಮಾಡುತ್ತಾ ಕಲಿ 
ಪುರುಷನಿಗೆ ಹೆದರದೇ ಚಪ್ಪಾಳೆತಟ್ಟ ಕುಣಿದು ಕುಪ್ಪಳಿಸುವವರ. 
ವಿಷಯದಲ್ಲಿ ನಾನು ಪ್ರಸನನಾಗಿರುತ್ತೇನೆ. ॥ ೭॥ ಪುತ್ರ | 
ಮನುಷ್ಯನು ಎಷ್ಟುದಿನಗಳಕಾಲ ತ್ನಗೃಹದಲ್ಲಿ ಶ್ರೀಮದ್ಭಾಗವತ 
ವನ್ನುಇಟ್ಟುಕೊಂಡಿರುತ್ತಾನೋ ಅಲ್ಲಿಯವರೆಗೂ ಅವನ ಪಿತೃಗಳು 
ಹಾಲು, ತುಪ್ಪ ಜೀನು ಮತ್ತು ಸಿಹಿ ನೀರನ್ನು ಕುಡಿಯುತ್ತಿ 
ರುವರು॥ ೮ ॥ ವಿಷ್ಣುಭಕ್ತನಿಗೆ ಭಕ್ತಿ ಪೂರ್ವಕವಾಗಿ ಶ್ರೀಮದ್ಭಾಗವತ 
ವನ್ನು ಸಮರ್ಪಿಸುವ ಸುಕ್ಕತಿಗಳು ಸಾವಿರಾರು ಕೋಟಿ ಕಲ್ಪ 
ಕಾಲದವರೆಗೆ ವೈಕುಂಠಧಾಮದಲ್ಲಿ ವಾಸ ಮಾಡುವರು. ॥ ೯ ॥ 
ಸದಾ ತಮ್ಮ ಮನೆಯಲ್ಲಿ ಶ್ರೀಮದ್ಭಾಗವತ ಶಾಸ್ತ್ರವನ್ನು ಪೂಜಿಸು 
ವವರು ಕಲ್ಪ ಕಾಲದವರೆಗೆ ಸಮಸ್ತ ದೇವತೆಗಳನ್ನೂ ತೃಪ್ತಿಪಡಿಸಿ 
ದಂತೆಯೇ ಸರ. ॥ ೧೦ ॥ ಮನೆಯಲ್ಲಿ ನೂರಾರು ಸಾವಿರಾರು 
ಇತರ ಶಾಸ್ತ್ರ ಸಂಗ್ರಹವನ್ನು ಇಟ್ಟುಕೊಂಡು ಏನು ಫಲ? 
ಶ್ರೀಮದ್ಭಾಗವತದ ಒಂದು ಶ್ಲೋಕದ ಅರ್ಧ ಭಾಗವನ್ನಾಗಲೀ 





ಶ್ಲೋಕಾರ್ಧಂ ಶ್ಲೋಪಾದಂ ವಾ ವರಂ ಭಾಗವತಂ ಗೃಹೇ । 
ಶತಶೋರಥ ಸಹಸ್ಯೆಶ್ಚ ಕಿಮನ್ಸೈಃ ಶಾಸ್ತ್ರಪಂಗ್ರ್ಯೆಃ 
uoon 
ನ ಯಸ್ಯ ತಿಷ್ಠತೇ ಶಾಸ್ತ್ರಂ ಗೃಹೇ ಭಾಗವತಂ ಕಲೌ। 
ನ ತಸ್ಯ ಪುನರಾವೃತ್ತಿ ಯಾಮೃಪಾಶಾತ್ಮದಾಚನ 
॥೧೨॥ 
ಕಥಂ ಸ ವೈಷ್ಣವೋ ಜ್ಞೇಯಃ ಶಾಸ್ತ್ರಂ ಭಾಗವತಂ ಕಲೌ। 
ಗೃಹೇ ನ ತಿಷ್ಠತೇ ಯಸ್ಯ ಶ್ವಪಚಾದಧಿಕೋ ಹಿ ಸಃ 
Wok 
ಸರ್ವಸ್ಥೇನಾಪಿ ಲೋಕೇಶ ಕರ್ತವ್ಯಃ ಶಾಸ್ತ್ರಸಂಗ್ರಹಃ । 
ವೈಷ್ಣನಸ್ತು ಸದಾ ಭಕ್ತ್ಯಾ ತುಪ್ಟೃರ್ಥಂ ಮಮ ಪುತ್ರಕ 
॥೧೪॥ 
ಯತ್ರ ಯತ್ರ ಭವೇತ್‌ ಪುಣ್ಯಂ ಶಾಸ್ತ್ರಂ ಭಾಗವತಂ ಕಲೌ । 
ತತ್ರ ತತ್ರ ಸದೈೆವಾಹಂ ಭವಾಮಿ ತ್ರಿದೈಃ ಸಹ 
॥೧೫॥ 
ತತ್ರ ಸರ್ವಾಣಿ ತೀರ್ಥಾಣಿ ನದೀನದಸರಾಂಸಿ ಚ। 
ಯಜ್ನಾ[ಸಪ್ತಪುರೀ ನಿತ್ಯಂ ಪುಣ್ಯಾಃ ಸರ್ವೇ ಶಿಲೋಚ್ಚಯಾಃ 
॥೧೬॥ 
ಶ್ರೋತವ್ಯಂ ಮಮ ಶಾಸ್ತ್ರಂ ಹಿ ಯಶೋಧರ್ಮಜಯಾರ್ಥಿನಾ | 
ಪಾಪಕ್ಚಯಾರ್ಥ ಲೋಕೇಶ ಮೋಕ್ಬಾರ್ಥಂಧರ್ಮಬುದ್ಧಿನಾ 
nou 
ಶ್ರೀಮದ್ಭಾಗವತಂ ಪುಣ್ಯಮಾಯುರಾರೋಗ್ಯವರ್ಧನಮ್‌ । 
ಪಠನಾತ್‌ ಶ್ರವಣಾದ್ವಾಹಿ ಸರ್ವಪಾಪೈಃ ಪ್ರಮುಚ್ಛತೇ 
॥೧೮॥ 
ನ ಶ್ಯಣ್ಯತಿ ನ ಹೃಷ್ಯಂತಿ ಶ್ರೀಮದ್ಭಾಗವತಂ ಪರಮ್‌ । 
ಸತ್ಯಂ ಸತ್ಯಂ ಹಿ ಲೋಕೇಶ ತೇಷಾಂ ಸ್ವಾಮೀ ಸದಾ ಯಮಃ 


॥೧೯॥ 
ನ ಗಚ್ಛತಿ ಯದಾ ಮರ್ತ್ಯಃ ಶ್ರೋತುಂ ಭಾಗವತಂ ಸುತ। 
ಏಕಾದಶ್ಯಾಂ ವಿಶೇಷೇಣ ನಾಸ್ತಿ ಪಾಪರತಸ್ತತಃ 


॥೨೦॥ 
ಶ್ಲೋಕಂ ಭಾಗವತಂ ಚಾಪಿ ಶ್ಲೋಕಾರ್ಧಂ ಪಾದಮೇವ ವಾ । 
ಲಿಖಿತಂ ತಿಷ್ಠತೇ ಯಸ್ಯ ಗೃಹೇ ತಸ್ಯ ವಸಾಮ್ಯಹಮ್‌ 

॥ ೨೧॥ 
ಸರ್ವಾಶ್ರಮಾಭಿಗಮನಂ ಸರ್ವತೀರ್ಥಾವಗಾಹನಮ್‌ | 
ನ ತಥಾ ಪಾವನಂ ನೃಣಾಂ ಶ್ರೀಮದ್ಭಾಗವತಂ ಯಥಾ 

॥ ೨೨ ॥ 





ಅಥವಾ ಒಂದುಪಾದವನ್ನಾಗಲೀಇಟ್ಟುಕೊಂಡರೂ ಅದಕ್ಕಿಂತಲೂ 
ಉತ್ತಮವೇ.॥ ೧೧॥ 

'ಕಲಿಯುಗದಲ್ಲಿ ಯಾವ ಮನುಷ್ಯನ ಮನೆಯಲ್ಲಿ ಭಾಗವತ 
ಶಾಸ್ತ್ರಇರುವುದಿಲ್ಲವೋ ಅವನು ಯಮನ ಪಾಶದಿಂದ ಬಿಡುಗಡೆ 
ಯಾಗುವುದಿಲ್ಲ ॥ ೧೨ ॥ ಯಾವನ ಗೃಹದಲ್ಲಿ ಶ್ರೀಮದ್ಭಾಗವತ 
ಶಾಸ್ಕವಿರುವುದಿಲ್ಲವೋ ಅವನನ್ನು ವಿಷ್ಣುಭಕ್ತನೆಂದು ಹೇಗೆ 
ಕರೆಯಲಾದೀತು 9 ಅವನು ಶ್ವಪಚನಿಗಿಂತಲೂ ತುಂಬಾ 
ಕೆಳಮಟ್ಟದವನೇ॥ ೧೩ ॥ ನನ್ನಪ್ರಿಯಪುತ್ತನೇ! ಲೋಕೇಶ್ವರನಾದ 

ಬ್ರಹ್ಮನೇ | ಮನುಷ್ಯನು ತನ್ನ ಸರ್ವಸ್ಥವನ್ನಾದರೂ ಕೊಟ್ಟು 
ಭಕ್ತಿಪೂರ್ವಕವಾಗಿ ನನ್ನನ್ನು ಸಂತೋಷ ಪಡಿಸಲು ಈ 
ವಿಷ್ಣುಪರವಾದ ಶಾಸ್ತ್ರವನ್ನು ಸಂಗ್ರಹಿಸಿಟ್ಟುಕೊಳ್ಳಬೇಕು. ॥ ೧೪ ॥ 
ಕಲಿಯುಗದಲ್ಲಿ ಈ ಪವಿತ್ರವಾದ ಭಾಗವತ ಶಾಸ್ತ್ರ ಎಲ್ಲೆಲ್ಲಿ 
ಇರುವುದೋ ಅಲ್ಲೆಲ್ಲಾ ನಾನು ದೇವತೆಗಳ ಸಹಿತನಾಗಿ ಸದಾ 
ಇರುವೆನು॥೧೫ ॥ ಈ ಜಾಗದಲ್ಲಿನದ-ನದೀ ಮತ್ತು ಸರೋವರ 
ರೂಪವಾದ ಸಮಸ್ತ ತೀರ್ಥಗಳೂ ಮತ್ತು ಸಮಸ್ತ ಯಜ್ಞಗಳೂ, 
ಅಯೋಧ್ಯಾ, ಮಥುರಾ, ಮಾಯಾ, ಕಾಶೀ, ಕಂಚೇ, ಆವಂತಿ, 
ದ್ವಾರಾವತಿಗಳಿಂಬ ಸಪ್ತ ಮೋಕ್ಷಪ್ರದಪುರಿಗಳೂ ಮತ್ತು ಸಮಸ್ತ 
ಪವಿತ್ರ ಪರ್ವತಗಳೂ ಸದಾ ವಾಸವಾಗಿರುತ್ತವೆ॥೧೬ ॥ 

ಓಲೋಕೇಶ್ವರನೇ!ಯಶಸ್ಸು, ಧರ್ಮ ಮತ್ತು ವಿಜಯಗಳನ್ನು 
ಬಯಸುವವನು ಮತ್ತು ಧರ್ಮಬುದ್ಧಿಯುಳ್ಳವನು ಪಾಪಕ್ಷೆಯ 
ಕ್ಕಾಗಿ ಮತ್ತು ಮೋಕ್ಸಪ್ರಾಕ್ತಿಗಾಗಿ ಈ ನನ್ನ ಶಾಸ್ತ್ರವನ್ನು ಅವಶ್ಯವಾಗಿ 
ಕೇಳಬೇಕು. ॥ ೧೭ ॥ ಈ ಪವಿತ್ರವಾದ ಪುರಾಣವು ಆಯಸ್ಸು- 
ಆರೋಗ್ಯಗಳನ್ನು ವೃದ್ಧಿಪಡಿಸುವುದು. ಇದನ್ನು ಪಾರಾಯಣ 
ಮಾಡಿದರೆ ಅಥವಾ ಶ್ರವಣ ಮಾಡಿದರೂ ಸಾಕು; ಸಮಸ್ತ ಪಾಪ 
ಗಳಿಂದಲೂ ಬಿಡುಗಡೆಯಾಗುತ್ತದೆ. ॥ ೧೮ ॥ 

ಓ ಲೋಕೇಶನೇ! ಈ ಪರಮೋತ್ತಮವಾದ ಶ್ರೀಮದ್ಭಾಗವತ 
ವನ್ನು ಯಾರು ಕೇಳುವುದಿಲ್ಲವೋ, ಕೇಳಿ ಸಂತೋಷ ಪಡುವ 
ದಿಲ್ಲಫೋ- ಅವರುಸದಾ ಯಮರಾಜನ ವಶದಲ್ಲೇ ಇರುವರು. 
ನಾನು ಹೇಳುತ್ತಿರುವ ಮಾತು ಸತ್ಯ, ಸತ್ಯವಾದುದು. ॥ ೧೯ ॥ 
ಪುತ್ರನೇ । ಯಾವ ಮನುಷ್ಯನು ಎಲ್ಲ ದಿನಗಳಲ್ಲಿಯೂ ಮತ್ತು 
ವಿಶೇಷವಾಗಿ ಏಕಾದಶೀ ದಿನದಲ್ಲಿ ಶ್ರೀಮದ್ಭಾಗವತವನ್ನು ಶ್ರವಣ 
ಮಾಡಲು ಹೋಗುವುದಿಲ್ಲವೋ - ಅವನಿಗಿಂತಲೂ ದೊಡ್ಡ 
ಪಾಪಿಷ್ಠ ಬೇರಾವನೂ ಇಲ್ಲ. ॥ ೨೦ ॥ ಯಾವನ ಮನೆಯಲ್ಲಿ 
ಶ್ರೀಮದ್ಭಾಗವತದ ಒಂದೇ ಒಂದು ಶ್ಲೋಕವಾಗಲೀ, ಶ್ಲೋಕದ 
ಅರ್ಧಭಾಗವಾಗಲೀ, ಶ್ಲೋಕದ ಒಂದು ಪಾದವೇ ಆಗಲಿ 
ಬರೆಯಲ್ಪಟ್ಟಿರುತ್ತದೆಯೋ ಆತನ ಮನೆಯಲ್ಲಿನಾನುಸದಾ ವಾಸ 
ಮಾಡುತ್ತೇನೆ. ॥ ೨೧ ॥ ಮನುಷ್ಯರಿಗೆ ಎಲ್ಲ ಪುಣ್ಯಾಶ್ರಮಗಳಿಗೆ 
ಯಾತ್ರೆ ಮಾಡುವುದಾಗಲೀ ಅಥವಾ ಸಮಸ್ತ ತೀರ್ಥಗಳಲ್ಲಿಸಾನ 
ಮಾಡುವುದಾಗಲೀ ಶ್ರೀಮದ್ಧಾಗವತದಷ್ಟುಪಂತ್ರಕವಲ್ಲ ॥ ೨೨ ॥ 


೫॥ 





ಯತ್ರ ಯತ್ರ ಚತುರ್ವಕ್ಕೆ ಶ್ರೀಮದ್ಧಾಗವತಂ ಭವೇತ್‌ ॥ 
ಗಚ್ಛಾಮಿ ತತ್ರ ತತ್ರಾಹಂ ಗೌರ್ಯಥಾ ಸುತವತ್ತಲಾ 
nu 


ಮತ್ಕಥಾವಾಚಕಂ ನಿತ್ಯಂ ಮತ್ಯಥಾಶ್ರವಣೇ ರತಮ್‌ । 
ಮತ್ಕಫಾಸ್ರೀತಮನಸಂ ನಾಹಂ ತೈಕ್ಸ್ಯಾಮಿ ತಂ ನರಮ್‌ 
॥೨೪॥ 


ಶ್ರೀಮದ್ಧಾಗವತು ಪುಣ್ಯಂ ದೃಷ್ಟ್ವಾನೋತ್ತಿಷ್ಠತೇ ಹ ಯಃ । 
ಸಾಂವತ್ನರಂ ತಸ್ಯ ಪುಣ್ಯಂ ವಿಲಯಂ ಯಾತಿ ಪುತ್ರಕ 
॥ ೨೫ ॥ 


ಶ್ರೀಮದ್ಧಾಗವತಂ ದೃಷ್ಟ್ವಾ ಪ್ರತ್ಯತ್ತಾನಾಭಿವಾದನ್ಕಃ। 
ಸಮ್ಮಾನಯೇತ ತಂ ದೃಷ್ಟ್ಯಾ ಭವೇತ್‌ ಪ್ರೀತಿರ್ಮಮಾತುಲಾ 
॥ ೨೬॥ 


ದೃಷ್ಟ್ವಾಭಾಗವತಂ ದೂರಾತ್‌ ಪ್ರಕ್ರಮೇತ್ವಮ್ಮುಖಂಹಿ ಯಃ । 
ಪದೇ" ಪದೇಶಶ್ವಮೇಧನ್ಯ ಫಲಂ ಪ್ರಾಶ್ಟೋತೃಸಂತಯಮ್‌ 
॥೨೭॥ 


ಉತ್ಪಾಯ ಪ್ರಣಮೇದ್‌ ಯೋ ವೈ ಶ್ರೀಮದ್ದಾಗವತಂ ನರಃ | 
ಧನಸುತ್ರಾಂಸ್ತಥಾ ದಾರಾನ್‌ ಭಕ್ತಿಂಚ ಪ್ರದದಾಮೃಹಮ್‌ 
॥ ೨೮ ॥ 


ಮಹಾರಾಜೋಪಚಾರೈಸ್ತು ಶ್ರೀಮದ್ಭಾಗವತಂ ಸುತ। 
ಶೃಣ್ವಂತಿ ಯೇ ನರಾ ಭಕ್ತ್ಯಾ ತೇಷಾಂ ವಶ್ಯೋ ಭವಾಮ್ಯಹಮ್‌ 
॥೨೯॥ 


ಮಮೋತ್ಸವೇಷು ಸರ್ವೇಷು ಶ್ರಿಮದ್ಭಾಗವತಂ ಪರಮ್‌ ॥ 
ಶೃಣ್ವಂತಿ ಯೇ ನರಾ ಭಕ್ತ್ಯಾ ಮಮ ಪೀತ್ಕೈ ಚ ಸುವ್ರತ 
maou 


ಪಸ್ಟ್ರಾಬಂಕರಣೈಃ ಪುಪ್ಪೈಃ ಧೂಪದೀಪೋಪಹಾರಕ್ಕೆಃ । 


ಮಶಿಡೃತೋ ಹ್ಯಹಂ ತೈತ್ಹ ಸತ್‌ಸ್ಯ್ರಿಯಾ ಸತ್ಯತಿರ್ಯಥಾ 
Hao 


ಚತುರ್ಮುಖನೇ ! ಕರುವಿನಲ್ಲಿ ವಾತ್ತಲ್ಯಪೆಳ್ಳ ಹಸುವು ಕರು 
ಹೋದಲ್ಲಿಗಲ್ಲ ಹೋಗುವುದಿಲ್ಲವೇ ? ಹಾಗೆಯೇ ನಾನು 
ಶ್ರೀಮದ್ಭಾಗವತ ಕಥೆಯು ಎಲ್ಲಿ ನಡೆಯುತ್ತದೆಯೋ ಅಲ್ಲಿಗೆಲ್ಲಾ 
ಹೋಗುವೆನು. ॥ ೨೩ ॥ 

ನನ್ನ ಕಥೆಯನ್ನು ಹೇಳುವವನನ್ನು ಅದನ್ನು ಕೇಳುವುದರಲ್ಲೇ 
ಸದಾ ನಿರತನಾಗಿರುವವನನ್ನು ಮತ್ತು ನನ್ನ ಕಥೆಯಿಂದ 
ಮನಸ್ಸಿನಲ್ಲಿಸಂತೋಷಪಟ್ಟುಕೊಳ್ಳುವವನನ್ನು ನಾನು ಎಂದಿಗೂ 
ತ್ಯಜಿಸುವುದಿಲ್ಲ ॥ ೨೪ ॥ ಪ್ರಿಯಪುತ್ತನೇ ಪರಮಪುಣ್ಯಕರವಾದ 
ಶ್ರೀಮದ್ಭಾಗವತವನ್ನು ನೋಡಿದಾಗ ಯಾವನು ಭಕ್ತಿ-ಗೌರವ 
ಗಳಿಂದ ತನ್ನ ಆಸನದಿಂದ ಎದ್ದು ನಿಲ್ಲುವುದಿಲ್ಲವೋ-ಅವನು 
ಒಂದು ವರ್ಷ ಪೂರ್ತಿ ಮಾಡಿದ ಪುಣ್ಯಫಲಗಳನ್ನುಕಳೆದುಕೊಳ್ಳು 
ವನು॥ ೨೫ ॥ 

ಶ್ರೀಮದ್ಧಾ ಕಂಡೊಡನೆಯೇ ಎದುರುಗೊಂಡು 
ಎದ್ದು ನಿಂತು ನಮಸ್ಕಾರಗಳಿಂದ ಅದನ್ನು ಗೌರವಿಸುವವರನ್ನು 
ಕಂಡರೆ ನನಗೆ ಎಣೆಯಿಲ್ಲದ ಪ್ರಸನ್ನತೆ ಉಂಟಾಗುತ್ತದೆ ॥ ೨೬ ॥ 
ಶ್ರೀಮದ್ಭಾಗವತವನ್ನುದೂರ ದಿಂದ ಕುಡೊಡನೆಯೇ ಯಾವನು 
ನಗುಮುಖದಿಂದ ಅದರ ಹತ್ತಿರ ಹೋಗುವನೋ- ಅವನಿಡುವ 
ಪ್ರತಿ ಹೆಜ್ಜೆಗೂ ಆಶ್ವಮೇಧ ಯಜ್ಞ ಮಾಡಿದ ಫಲವು ಲಸ 
ವುದು. ಇದು ನಿಶ್ಚಿತ; ಸಂದೇಹವೇ ಬೇಡ. ಎದ್ದು ನಿಂತು 
ಶ್ರೀಮದ್ಭಾಗವತಕ್ಕೆ ನಮಸ್ಕಾರ ಮಾಡುವ ಮನುಷ್ಯರಿಗೆ ನಾನು 
ಹಣ-ಕಾಸು, ಮಡದಿ-ಮಕ್ಕಳನ್ನೂ ಮತ್ತು ಭಕ್ತಿಯನ್ನೂ ಅನು 
ಗ್ರಹಿಸುವನು.॥ ೨೭-೨೮ ॥ ಎಲ್ಫೆ ಪುತ್ರನೇ | ಯಾವ ಮನುಷ್ಯರು. 
ಮಹಾರಾಜನಿಗೆ ಉಚಿತವಾದ ಉಪಚಾರಗಳೊಡನೆ ಭಕ್ತಿಯಿಂದ 
ಕೂಡಿ ಶ್ರೀಮದ್ಭಾಗವತವನ್ನು ಕೇಳುತ್ತಾರೋ ಅವರಿಗೆ ನಾನು 
ವಶನಾಗಿ ಬಡುವೆನು. ॥ ೨೯ ॥ 

ಎಲೈ ಉತ್ತಮವ್ರತಿಯೇ! ಯಾರು ನನ್ನಎಲ್ಲಉತ್ಸವಗಳಲ್ಲೂ 
ನನ್ನ ಪ್ರೀತಿಗೋಸ್ಕರ ವಸ್ತ್ರ ಅಲಂಕಾರ, ಪುಷ್ಪ, ಧೂಪ, ದೀಪ- 
ಇತ್ಯಾದಿ ಉಪಹಾರಗಳನ್ನು ಸಮರ್ಪಿಸುತ್ತಾ ಪರಮೋತ್ತಮವಾದ 
ಶ್ರೀಮದ್ಭಾಗವತವನ್ನುಭ್ರ್ತರೂಪಕರ್ವವಾಗಿ ಶ್ರವಣ ಮಾಡುತ್ತಾರೋ, 
ಅವರು. ಸಾಧ್ವಿಯಾದ ಹೆಂಗಸು ತನ್ನ ಸಾಧುವಾದ 
ಪತಿಯನ್ನು ವಶಪಡಿಸಿಕೊಳ್ಳುವಂತೆ ನನ್ನಸ್ನು ವಶಪಡಿಸಿ ಕೊಂಡು 
ಬಿಡುತ್ತಾರೆ. 1 ೩೦-೨೧॥ * 








* ಸ್ಫಂದಪುರಾಣ, ವದ್ದುಬಂಡ, ಮಾರ್ಗಶೀರ್ಷ ಮಾಹಾತ್ತ ಆ. ೧೬ 


॥ ಓಂ ನಮೋ ಭಗವತೇ ವಾಸುದೇವಾಯ ॥ 
ಶ್ರೀಮದ್ಭಾಗವತಮಹಾಪುರಾಣಮ್‌ 
ನವಮಃ ಸ್ಕಂಧಃ 
ಮೊದಲನೆಯ ಅಧ್ಯಾಯ 
ವೈವಸ್ಥತ ಮನುವಿನ ಪುತ್ರ ಸುದ್ಯುಮ್ನರಾಜನ ಕಥೆ 


ರಾಜೋವಾಚ 
ಮನ್ವಂತರಾಣಿ ಸರ್ವಾಣಿ ತ್ವಯೋಕ್ತಾನಿ ಶ್ರುತಾನಿ ಮೇ। 
ವೀರ್ಯಾಣ್ಯನಂತವೀರ್ಯಸ್ಕ ಹರೇಸ್ತತ್ರ ಕೃತಾನಿ ಚ 
॥೧॥ 
ಯೋರಸೌ ಸತ್ಯವ್ರತೋ ನಾಮ ರಾಜರ್ಷಿರ್ದವಿಡೇಶ್ವರಃ । 
ಜ್ಞಾನಂ ಯೋತತೀತಕಲ್ಲಾಂತೇ ಲೇಭೇ ಪುರುಪಸೇವಯಾ 
॥೨॥ 
ಸ ವೈ ವಿವಸ್ಥತಃ ಪುತ್ರೋ ಮನುರಾಸೀದಿತಿ ಶ್ರುತಮ್‌ । 
ತತಸ್ತಸ್ಯ ಸುತಾಶ್ಟೋಕ್ತಾ ಇಕ್ಸ್ಟಾಶುಪ್ರಮುಖಾ ನೃಪಾಃ 
man 
ಹನ್ನಂತ್ಯಾನುಚರಿತಾನಿ ಚ। 
0 ಶುಶ್ರೂಷತಾಂ ಹಿ ನಃ 
॥೪॥ 
ಯೇ ಭೂತಾ ಯೇ ಭವಿಷ್ಯಾಶ್ಚ ಭವಂತ್ಯದ್ಯತನಾಶ್ಚ ಯೇ 1 
ತೇಷಾಂ ನಃ ಪುಣ್ಯಕೀರ್ತೀನಾಂ ಸರ್ವೇಷಾಂ ವದ ವಿಕ್ರಮಾನ್‌ 
॥೫॥ 


ತೇಷಾಂ ವಂಶಂ ಪೃಃ 
ಕೀರ್ತಯಸ್ವ ಮಹಾಭಾಗ 


ಸೂತ ಉವಾಚ 
ಏವಂ ಪರೀಕ್ಷಿಶಾ ರಾಜ್ಞಾ ಸದಸಿ ಬ್ರಹ್ಮದಾದಿನಾಮ್‌ । 
ಪೃಷ್ಟ ಪ್ರೋವಾಚ ಭಗವಾಇಗ್ಬಕ: ಪರಮಧರ್ಮವಿತ್‌ 
॥೬॥ 
ಶ್ರೀಶುಕ ಉವಾಚ 
ಶ್ರೂಯತಾಂ ಮಾನವೋ ವಂಶಃ ಪ್ರಾಚುರ್ಯೇಣ ಪರಂತಪ। 
ನ ಶಕ್ಕತೇ ವಿಸ್ತರತೋ ವಕ್ತುಂ ವರ್ಷಕತ್ಯೆರಪಿ 
mu 
ಪರಾವರೇಷಾಂ ಭೂತಾನಾಮಾತ್ಮಾ ಯಃ ಪುರುಷಃ ಪರಃ 
ಸ ಏವಾಸೀದಿದಂ ವಿಶ್ವಂ ಕಲ್ಪಾಂತೇಶನ್ಮನ್ನ ಕಿಂಚನ 
॥೮॥ 
ತಸ್ಯ ನಾಭೇಃ ಸಮಭವತದೋಶೋ ಹಿರಣ್ಯಯಃ । 
ತಸ್ಕಿಮ್ನುಜ್ಞೇ ಮಹಾರಾಜ ಸ್ವಯಂಭೂಶ್ಮತುರಾನನಃ 
nen 





ಪರೀಕ್ಷಿತ ಮಹಾರಾಜನು ಕೇಳಿದನು - ಪೂಜ್ಯರೇ! ತಾವು 
ಇದುವರೆಗೆ ವರ್ಣಿಸಿದ ಎಲ್ಲ ಮನ್ವಂತರಗಳ ಮತ್ತು ಅವುಗಳಲ್ಲಿ 
ನಡೆದ ಅನಂತವೀರ್ಯನಾದ, ಅಪ್ರಮೇಯನಾದ ಶ್ರೀಹರಿಯ 
ಐಶ್ವರ್ಯಪೊರ್ಣ ಚರಿತ್ರೆಗಳನ್ನು ನಾನು ಶ್ರವಣಿಸಿ ಧನ್ಯ 
ನಾಗಿರುವೆನು. ॥ ೧॥ ಹಿಂದಿನ 'ಕಲ್ಪಾಂತ್ಯದಲ್ಲಿ ದ್ರವಿಡದೇಶದ 
ಅರಸನಾದ ರಾಜರ್ಷಿ ಸತ್ಯವ್ರತನು ಭಗವಂತನ ಸೇವೆಯಿಂದ 
ಜ್ನಾನಪಡೆದು, ಅವನೇ ಈ ಮನ್ವಂತರದಲ್ಲಿ ವೈವಸ್ವತ ಮನು 
ವಾದನು ಎಂದು ನೀವು ಹೇಳಿದಿರಿ. ಹಾಗೆಯೇ ಅವನ ಇಕ್ಸ್ಟ್ವಾಕು 
ಮೊದಲಾದ ರಾಜಪುತ್ರರ ಪರಿಚಯವನ್ನು ವರ್ಣಿಸಿದಿರಿ. 
॥ ೨-೩ ॥ ಬ್ರಾಹ್ಮಣಶ್ರೇಷ್ಠರೇ । ಈಗ ದಯಮಾಡಿ ಅವರ ವಂಶ 
ಮತ್ತು ವಂಶದಲ್ಲಿ ನಡೆದ ಬೇರೆ-ಬೇರೆ ಚರತ್ರೆಗಳನ್ನೂ ತಾವು 
ವರ್ಣಿಸಿರಿ. ಮಹಾನುಭಾವರೇ | ನಮ್ಮ ಹೃದಯದಲ್ಲಿ ಸದಾ 
ಕಾಲವೂ ಕಥೆಯನ್ನು ಕೇಳುವ ಉತ್ಸುಕತೆ ಇದೆ. ॥ ೪ ॥ ವೈವಸ್ಥತ 
ಮನುವಿನ ವಂಶದಲ್ಲಿ ಇದುವರೆಗೆ ಎಷ್ಟುಮಂದಿ ರಾಜರು ಆಗಿ 
ಹೋದರು? ಈಗ ಯಾವ ರಾಜರು ಆಳುತ್ತಿದ್ದಾರೆ? ಮುಂದೆ 
ಯಾರು-ಯಾರು ಆಗುವರು? ಆ ಎಲ್ಲ ಪುಣ್ಯಕೀರ್ತಿಗಳಾದ 
ಪುರುಷರ ಪರಾಕ್ರಮವನ್ನು ವರ್ಣಿಸಿರಿ. ॥ ೫ ॥ 

ಸೂತಪುರಾಣಿಕರು ಹೇಳುತ್ತಾರೆ - ಶೌನಕಾದಿ ಯಷಿ 
ಗಳಿರಾ! ಪರೀಕ್ಷಿದ್ರಾಜನು ಬ್ರಹ್ಮವಾದಿಗಳ ಸಭೆಯಲ್ಲಿ ಹೀಗೆ 
ಪ್ರಶ್ನಿದಾಗ ಧರ್ಮದ ಪರಮ ಮರ್ಮಜ್ಞರಾದ, ಮಹಾತ್ಮರಾದ 
ಶ್ರೀಶುಕಮಹಾಮುನಿಗಳು ಇಂತು ಹೇಳತೊಡಗಿದರು. ॥ ೬ ॥ 

ಶ್ರೀಶುಕಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ಷಿತನೇ। 
ಮನುವಂಶದ ವರ್ಣನೆಯನ್ನು ಸಂಕ್ಷೇಪವಾಗಿ ಹೇಳುವನು ಕೇಳು. 
ವಿಸ್ತಾರವಾಗಿ ವರ್ಣಿಸಲು ನೂರಾರು ವರ್ಷಗಳೂ ಸಾಕಾಗ 
ಲಾರವು. ॥ ೭ ॥ ಪರಮಪುರುಷ ಪರಮಾತ್ಮನು ಸ್ಥೂಲ- ಸೂಕ್ಷ್ಮ 
ಪ್ರಾಣಿಗಳೆಲ್ಲರ ಆತ್ಮನಾಗಿರುವನು. ಪ್ರಳೆಯಕಾಲದಲ್ಲಿ ಕೇವಲ ಅವ 
ನೊಬ್ಬನೇ ಇದ್ದನು. ಈ ವಿಶ್ವವು ಹಾಗೂ ಬೇರೆ ಏನೂ ಇರಲಿಲ್ಲ 
1೮ ॥ ಮಹಾರಾಜಾ। ಅಂತಹ ಪರಮಪುರುಷನ ನಾಭಿಯಲ್ಲಿ 
ಸುವರ್ಣಮಯವಾದ ಕಮಲವೊಂದು. ಪ್ರಕಟವಾಯಿತು. 
ಅದರಲ್ಲೇ ಚತುರ್ಮುಖರಾದ ಬ್ರಹ್ಮದೇವರು ಆವಿರ್ಭವಿ 
ಸಿದರು. ॥೯ ॥ 


2 ಶ್ರೀಮದ್ಭಾಗವತ 


[ಅಧ್ಯಾಯ 1 





ಮರೀಚರ್ಮನಸಸ್ಪಸ್ಥ ಜಜ್ಞೇ ತಸ್ಯಾಪಿ ಕಶ್ಯಪಃ 
ದಾಕ್ಷಾಯಣ್ಯಾಂ ತತೋಶದಿತ್ಯಾಂ ವಿವಸ್ಥಾನಭವತ್ನುತಃ 


॥೧೦॥ 
ತತೋ ಮನುಃ ಶ್ರಾದ್ಧದೇವಃ ಸಂಜ್ಞಾಯಾಮಾಸ ಭಾರತ। 


ಶ್ರದ್ಧಾಯಾಂ ಜನಯಾಮಾಸ ಜರ ಪುತ್ರಾನ್ನ ಆತ್ಮವಾನ್‌ 
॥೧೧ 


ಇಕ್ಟಾಹುನ್ಸಗಶರ್ಯಾತಿದಿಸ್ನದೃಷ್ಠತರೂಪಕಾನ್‌ | 
ನರಿಷ್ಯಂತಂ ಪೃಷಧ್ರಂ ಚ ನಭಗಂ ಚ ಕವಿಂ ವಿಭುಃ 
॥0೨॥ 


ಅಪ್ರಜಸ್ಯ ಮನೋಃ ಪೂರ್ವಂ ವಸಿಷ್ಯೋ ಭಗವಾನ್ಮಿಲ। 
ಮಿತ್ರಾವರುಣಯೋರಿಷ್ಟಿಂ ಪ್ರಜಾರ್ಥಮಕರೋತೃಭುಃ 
MON 


ತತ್ರ ಶ್ರದ್ಧಾ ನುನೋಃ ಪತ್ನೀ ಹೋತಾರಂ ಸಮಯಾಚತ । 
ದುಹತ್ರರ್ಥಮುಪಾಗನ್ಯು ಪ್ರಣಿಪತ್ಯ ಪಯೋಪ್ರತಾ 
॥೧೪॥ 
ಪ್ರೇಷಿತೋ5ಧ್ವರ್ಯಣಾ ಹೋತಾ ಧ್ಯಾಯಯ್ವತ್ಸುಸಮಾಹಿತಃ | 
ಹವಷಿ ವೃಚರತ್ತೇನ ವಷಟ್ಕಾರ ' ಗೃಣನ್‌ದ್ದಿನಃ 
8 ೧೫॥ 
ಹೋತುಸ್ತದ್‌ವ್ಯಭಿಚಾರೇಣ ಕನ್ನೇಲಾ ನಾಮಸಾಭವತ್‌ | 
ತಾಂ ವಿಲೋಕ್ಕ ಮನು!ಪ್ರಾಹನಾತಿಹೃಷ್ಟಮನಾ ಗುರುಮ್‌ 
Wok 


ಭಗವನ್‌ ಕಿಮಿದಂ ಜಾತಂ ಕರ್ಮ ವೋ ಬ್ರಹ್ಮವಾದಿನಾಮ್‌ | 
॥೧೭॥ 


ಯೂಯಂ ಮಂತ್ರವಿದೋ ಯುಕ್ತಾಸ್ತಪಸಾ ದಗ್ಗಕಿಲ್ಫಿಹಾಃ 


ಕುತಃ ಸಂಕಲ್ಪ ವೈಷಮ್ಯಮನೈತೆಂ ವಿಬುಧೇಷ್ಠಿನ 
॥೧೮॥ 
ತನ್ನಿಶಮ್ಯ ವಚಸ್ತಸ್ಥ ಭಗವಾನ್‌ ಪ್ರಪಿಸಾಮಹಃ। 
ಹೋತುರ್ವ್ಯತಿಕ್ರಮಂ ಜ್ಞಾತ್ಯಾಬಭಾಷೇ ಠವಿನಂದನಮ್‌ 
nor 
ಏತತ್ಪಂಕಲ್ಪದೈಷಮ್ಯಂ  ಹೋತುಸ್ತೇ ವ್ಯಭಿಚಾರತಃ। 
ತಥಾಪಿ ಸಾಧಯಿಷ್ಯೇ ತೇ ಸುಪ್ರಜಾಸ್ತ್ರೂ ಸ್ಪತೇಜಸಾ 
॥೨೦॥ 





ಬ್ರಹ್ಮದೇವರ ಮನಸ್ಸಿನಿಂದ ಮರೀಚಿ ಮತ್ತು ಮರೀಚಿಯ ಪುತ್ರ 
ಕಶ್ಕಪರು ಹುಟ್ಟಿದರು. ಅವರ ಧರ್ಮಪಶ್ನೀ ದಕ್ಷಕುಮಾರೀ ಆದಿತಿ 
ಯಲ್ಲಿ ವವಸ್ಥೆಂತನು (ಸೂರ್ಯನು) ಜನ್ಮತಾಳಿದನು. ॥ ೧೦ ॥ 
ವಿವಸ್ವಂತನ ಪತ್ನಿಯಾದ ಸಂಜ್ಞೆ ಎಂಬುವನಲ್ಲಿ ಶ್ರಾದ್ದದೇವ 
ಮನುವು ಹುಟ್ಟಿದನು. ಪರಿಕಿತನೇ। ಆತ್ಮ್ಸಾನಿಯಾದ ಶ್ರಾದ್ಧ 
ದೇವನ ಪತ್ನಿಯಾದ ಶ್ರದ್ಧೆಯಲ್ಲಿ- ಇಕ್ಟಾಕು, ನಗೆ ಶರ್ಯಾತಿ, 
ದಿಷ್ಟ, ಧೃಷ್ಟ, ಕಯೂಷ ನರಿಷ್ಕಂತ, ಪೃಪದ್ರ, ನಭಗ ಮತ್ತು ಕವಿ 
ಎಂಬ ಹತ್ತು ಪುತ್ರರು ಉದಿಸಿದರು ॥ ೧೧-೧೨ 

ವೈವಸ್ಥತ ಮನುವಿಗೆ ಮೊದಲು ಮಕ್ಕಳಿರಲಿಲ್ಲ ಆ ಸಮಯ 
ದಲ್ಲಿ ಸರ್ವಸಮರ್ಥರಾದ ಪೂಜ್ಯರಾದ ಮಷ್ಠರು ಸಂತಾನಶ್ರಾಪ್ತಿ 
ಗಾಗಿ ವೈವಸ್ಥತಮನುವಿನಿಂದ ಮೃತ್ರಾವರುಣೇಶ್ಟಿಯನ್ನು ಮಾಡಿಸಿ 
ರರು. ॥ ೧೩, ॥ ಪಯೋವ್ರತಳಾಗಿದ್ದ. 
(ಕೇವಲ ಹಾಲನ್ನು ಮಾತ್ರ ಕುಡಿಯುತ್ತಿದ್ದ ವೈವಸ್ವತ ಮನುವಿನ 
ಧರ್ಮಪಶ್ನಿಯಾದ ಶ್ರದ್ಧಾದೇವಿಯು ಶೋತೃವಿನ ಬಳಿಗೆ ಹೋಗಿ 
ವಿನಯಪೂರ್ವಕವಾಗಿ ನಮಸ್ಕರಿಸಿ ತನಗೆ ಹೆಣ್ಣುತಶುವು ಹುಟ್ಟು 
ವಂತೆ ಬೇಡಿಕೊಂಡಳು. ॥ ೧೪ ॥ ಆಗ ಅಧ್ವರ್ಯವಿನ ಪ್ರೇರಣೆ 
ಯಂತೆ ಯಜ್ಞಕುಂಡದಲ್ಲಿ ಆಹುತಿಯನ್ನು ಹಾಕಬೇಕಾದ ಸಮಯ 
ದಲ್ಲಿ ಶ್ರದ್ಧಾದೇವಿಯ ಪ್ರಾರ್ಥನೆಯನ್ನು ಸ್ಥರಸಿ ಹೆಣ್ಣುಶಿಕುವಾಗ 
ಬೇಕೆಂದು ಸಂಕಲ್ಲಸಿ ವಸಟ್ಕಾರವನ್ನು ಹೇಳುತ್ತಾ ಯಜ್ಞೇಶ್ವರನಲ್ಲಿ 
ಹವಿಸ್ಸನ್ನು ಹೋಮಮಾಡಿದನು. ॥ ೧೫ ॥ ಹೋತ್ಸವು ಹೀಗೆ 
ವಿಪರೀತ ಕರ್ಮವಾಚರಿಸಿದಾಗ ಯಜ್ಞದ ಫಲವಾಗಿ ಪುತ್ರನ 
ಸ್ಥಾನದಲ್ಲಿ ಇಲಾ ಎಂಬ ಹೆಸರಿನ ಕನ್ಯೆಯು ಹುಟ್ಟಿದಳು. ಅದನ್ನು 
ನೋಡಿ ವೈಮಸ್ಥತ ಮನುವಿಗೆ ಅಷ್ಟೊಂದು ಸಂತೋಷನಾಗಲಿಲ್ಲ. 
ಅವನು ತಮ್ಮ ಗುರುಗಳಾದ ಮಷ್ಯರಲ್ಲಿ ಹೇಳಿದನು -.॥ ೧೬ ॥ 
ಪೂಜ್ಯರೇ! ನೀವಾದರೋ ಬ್ರಹ್ಮವಾರಿಗಳಾಗಿದ್ದೀರಿ. ನಿಮ್ಮ 
ಕರ್ಮವು ಈ ಪ್ರಕಾರ ವಿಪರೀತ ಫಲ ಕೊಡುವಂತಹುದು ಹೇಗಾ 
ಯಿತು? ಕಷ್ಟ! ಕಷ್ಟ! ಇದು ಬಹಳ ದುಃಖದ ವಿಚಾರವಾಗಿದೆ. 
ವೈದಿಕ ಕರ್ಮದ ಫಲವಾದರೋ ಹೀಗೆ ವಿನರೀತ ಎಂದಿಗೂ 
ಆಗಬಾರದು. ॥ ೧೭ ॥ ನಿಮ್ಮಗಳ ಮಂತ್ರಜ್ನಾನವಾದರೋ ಪರಿ 
ಪೂರ್ಣವಾಗಿದೆ. ಇದಲ್ಲದೆ ತಾವು ಜಿತೇಂದ್ರಿಯರೂ ಆಗಿರುವಿರಿ. 
ತಮೆಭಿಂದಾಗಿ ನಿಷ್ಠಾಪರೂ ಆಗಿಬಿಟ್ಟಿದ್ದಿರಿ. ದೇವತೆಗಳಲ್ಲಿ 
ಸುಳ್ಳಿರುವಂತೆ (ದೇವತೆಗಳು ಕೊಟ್ಟ ವರವು ಸುಳ್ಳಾದಂತೆ) ನಿಮ್ಮ 
ಸಂಕಲಕ್ಷೆ ವಿರುದ್ಧವಾದ ಫಲ ಹೇಗಾಯಿತು ? ॥ ೧೮ ॥ 

ಪರೀ್ಷಕನೇ | ನಮ್ಮ ಮುತ್ತಾತಂದಿರಾದ ಪೂಜ್ಯರಾಜ ಮಷ್ಕರ 
ರಾಜನ ಮಾತನ್ನು ಕೇಳ, ಹೋತೃವು ವಿಪರೀತ ಸಂಕಲ್ಪವನ್ನು ಮಾಡಿ 
ದ್ವನು ಎಂದು ತಿಳಿದುಕೊಂಡರು. ಇದರಿಂದ ಅವರು ವೈವಸ್ಥತ 
ಮನುವಿಗೆ ಹೇಳಿದರು -॥ ೧೯ ॥ ಮಹಾರಾಜನೇ! ನಿನ್ನ ಹೋತ್ಫ 
ವಿನ ವಿಪರೀತ ಸಂಕಲ್ಪದಿಂದಾಗಿ ನಮ್ಮ ಸಂಕಲ್ಪವು ಸರಿಯಾಗಿ 
ನೆರವೇರಲಿಲ್ಲ ಹೀಗಿದ್ದರೂ ನನ್ನ ತಪಃಪ್ರಭಾವದಿಂದ ನಾನು ನಿನಗೆ 
ಶ್ರೇಷ್ಠಪತ್ತನನ್ನು ಕರುಣಿಸುತ್ತೇನೆ. ॥ ೨೦ ॥ 





1 ಅಧ್ಯಾಯ) 


ನವಮ ಸೃಂಧ 3 





ಏವಂ ವ್ಯವಸಿತೋ ರಾಜನ್‌ ಭಗವಾನ್ನ ಮಹಾಯಶಾಃ | 
ಅಸ್ತೌಷೀದಾದಿಪುರುಷಮಿಲಾಯಾಃ ಪುಂಸ್ತೃಕಾಮ್ಮಯಾ 

॥೨೧॥ 

ಕಾಮವರಂ ತುಷ್ಟೋ ಭಗವಾನ್ಹರಿರೀಶ್ವರಃ | 
ದದಾವಿಲಾಭವತ್ತೇನ ಸುದ್ಯುಮ್ನ ಪುರುಷರ್ಷಭಃ 

॥೨೨॥ 

ಸ ಏಕದಾ ಮಹಾರಾಜ ವಿಚರನ್ಮಗಯಾಂ ವನೇ | 
ವೃತಃ ಕತಿಪಯಾಮಾತ್ಮೈರಶ್ವಮಾರುಹ್ಯ ಸೈಂಧವಮ್‌ 

nu 

ಪ್ರಸೃಷ್ಯ ರುಚಿರಂ ಚಾಪಂ ಶರಾಂಶ್ಚ ಪರಮಾದ್ಭುತಾನ್‌ । 
ದಂಶಿತೋಶನುಮ್ಮಗಂ ವೀರೋ ಜಗಾಮ ದಿಶಮುತ್ತರಾಮ್‌ 

॥೨೪॥ 

ಸ ಕುಮಾರೋ ವನಂ ಮೇರೋರಥಸ್ತಾತ್ಮವಿವೇಶ ಹ। 
ಯತ್ತಾಸ್ಟೇ 'ಭಗವಾಜ್ಗುರ್ಮೊೋ ರಮಮಾಣಃ ಸಹೋಮಯಾ 


125 
ತಸ್ಥಿನ್ನವಿಷ್ಟ ಏವಾಸೌ ಸುದ್ಯುಮ್ಮ ಪರವೀರಹಾ। 


'ಅಪಶ್ಯತ್‌ ಸ್ಥಿಯಮಾತ್ಕಾನಮಶ್ಚಂ ಚ ವಡವಾಂ ನೃಪ 
॥೨೬॥ 
ತಥಾ ತದನುಗಾಃ ಸರ್ವೇ ಆತ್ಮಲಿಂಗನಿಪರ್ಯಯಮ್‌ | 
ದೃಷ್ಟ್ವಾ ವಿಮನಸೋರ ಭೂವನ್ವೀಕ್ಷಮಾಣಾಃ ಪರಸ್ಪರಮ್‌. 
॥ ೨೭॥ 
ರಾಜೋವಾಚ 
ಕಥಮೇವಂಗುಣೋ ದೇಶಃ ಕೇನ ವಾ ಭಗವನ್ಯತಃ । 
ಪ್ರಶ್ನಮೇನಂ ಸಮಾಚಕ್ಷ್ಯ ಪರಂ ಕೌತೂಹಲಂ ಹಿ ನಃ 
nS 
ಶ್ರೀಶುಕ ಉವಾಚ 
ಏಕದಾ ಗಿರಿಶಂ ದ್ರಷ್ಟುಮೃಷಯಸ್ತತ್ರ ಸುವ್ರತಾಃ। 
ದಿಶೋ ವಿತಿಮಿರಾಭಾಸಾ: ಕುರ್ವಂತಃ ಸಮುಪಾಗಮನ್‌ 
॥೨೯॥ 
ತಾನ್ಜಿಬೋಕ್ಕಾಂಬಿಕಾ ದೇವೀ ವಿವಾಸಾ ವ್ರೀಡಿತಾ ಭೃಶಮ್‌ | 
ಭರ್ತುರಂಕಾಶ್ನಮುತ್ವಾಯ ನೀವೀಮಾಶ್ಚಥ ಪರ್ಯಧಾತ್‌ 
॥೩೦॥ 
ಖುಷಯೋಂಪಿತಯೋರ್ವೀಕ್ತ್ಯ ಪ್ರಸಂಗಂರಮಮಾಣಯೋಃ। 
ನಿವೃತ್ತಾ: ಪ್ರಯಯುಸ್ತಸ್ಥಾನ್ನರನಾರಾಯಣಾಶ್ರಮಮ್‌ 
॥೩೧॥ 
ತದಿದಂ ಭಗವಾನಾಹ ಪ್ರಿಯಾಯಾಃ ಪ್ರಿಯಕಾಮೃಯಾ । 
ಸ್ಥಾನಂ ಯಃ ಪ್ರವಿಶೇದೇತತ್ಸ ವೈ ಯೋಪಿದ್ಧವೇದಿತಿ 
॥೩೨॥ 





ಪರೀಕ್ಷಿದ್ರಾಜನೇ! ಪರಮ ಯಶಸ್ವಿಗಳಾದ ಮಹಾತ್ಮಾ 
ಮಸಿಷ್ಕರು ಮನುವಿಗೆ ಹೀಗೆ ಆಶ್ವಾಸನೆಯನ್ನಿತ್ತು ಇಲಾ ಎಂಬ 
ಕನ್ಯೆಯನ್ನು ಪುರುಷನನ್ನಾಗಿಸಲು ಪುರುಷೋತ್ತಮನಾದ ಭಗವಾನ್‌ 
ಶ್ರೀಹರಿಯನ್ನು ಸ್ತುತಿಮಾಡಿದನು. ॥ ೨೧ ॥ ಸರ್ವ ಶಸ್ತಿವಂತನಾದ 
ಭಗವಾನ್‌ ಶ್ರೀಹರಿಯು ಸಂತುಷ್ಟನಾಗಿ ಆವರಿಗೆ ಬೇಡಿದ ವರ 
ವನ್ನು ದಯಪಾಲಿಸಿದನು. ವರಪ್ರಭಾವದಿಂದ ಆ ಇಲಾ ಕನ್ಮೆಯೇ 
ಪುರುಷತ್ವವನ್ನು ಪಡೆದು ಸುದ್ಯುಮ್ನನ್ನೆಂಬ ಹೆಸರಿನಿಂದ ಪ್ರಸಿದ್ಧ 
ನಾದನು. ॥ ೨೨ ॥ 

ರಾಜೇಂದ್ರಾ | ಒಮ್ಮೆ ಸುದ್ಯುಮ್ನರಾಜನು ಸಿಂಧುದೇಶದ 
ಕುದುರೆಯನ್ನೇರಿ ಕೆಲವು ಮಂತ್ರಿಗಳೊಂದಿಗೆ ಬೇಟೆಯಾಡಲು 
ಕಾಡಿಗೆ ಹೋದನು. ॥ ೨೩ ॥ ಸುಂದರವಾದ ಧನುಸ್ಸನ್ನೂ, 
ಪರಮಾದ್ಭುತವಾದ ಬಾಣಗಳನ್ನೂ ಹಿಡಿದುಕೊಂಡು, ಕವಚವನ್ನೂ 
ಧರಿಸಿದ್ದ ವೀರನಾದ ಸುದ್ಯುಮ್ಮನು ಜಿಂಕೆಯೊಂದನ್ನು ಹಿಂಬಾ 
ಲಿಸುತ್ತಾ ಉತ್ತರದಿಕ್ಕಿನ ಕಡೆಗೆ ಬಹುದೂರ ಹೋದನು. ॥ ೨೪ ॥ 
ಕೊನೆಗೆ ಸುದ್ಯುಮ್ಮನು ಮೇರುಪರ್ವತದ ತಪ್ಪಲಿನ ಒಂದು ವನ 
ವನ್ನು ಪ್ರವೇಶಿಸಿದನು. ಆ ವನದಲ್ಲಿ ಭಗವಂತನಾದ ಶಂಕರನು 
ಪಾರ್ವತಿಯೊಂದಿಗೆ ವಿಹರಿಸುತ್ತಿದ್ದನು. ॥ ೨೫ ॥ ಆ ವನವನ್ನು 
ಪ್ರವೇಶಿಸುತ್ತಲೇ ಪರಮವೀರನಾದ ಸುದ್ಭುಮ್ನನು ತಾನು 
ಹೆಣ್ಗಾಗಿರುವುದನ್ನು ಕಂಡುಕೊಂಡನು. ಅವನ ಕುದುರೆಯೂ 
ಹೆಣ್ಣುಕುದುರೆಯಾಗಿ ಹೋಗಿತ್ತು. ॥ ೨೬ ॥ ಪರೀಕ್ಷಿತನೇ | ಜೊತೆಗೆ 
ಅವನ ಅನುಚರರೆಲ್ಲರೂ ತಾವು ಹೆಣ್ಣಾಗಿ ಹೋಗಿರುವುದನ್ನು 
ಕಂಡರು. ಅವರೆಲ್ಲರೂ ಪರಸ್ಪರ ಮುಖಗಳನ್ನೂ ನೋಡಿಕೊಳ್ಳುತ್ತಾ. 
ಆವರೆಲ್ಲರ ಮನಸ್ಸಿಗೆ ಬೇಸರವಾಯಿತು. ॥ ೨೭ ॥ 

ಪರೀಕ್ಷಿದ್ರಾಜನು ಕೇಳಿದನು - ಮಹಾತ್ಮರೇ | ಆ ಭೂ ಖಂಡ 
ದಲ್ಲಿ ಇಂತಹ ವಿಚಿತ್ರ ಗುಣ ಹೇಗೆ ಬಂತು? ಯಾರು ಅದನ್ನು 
ಹಾಗಾಗಿಸಿದರು? ತಾವು ದಯಮಾಡಿ ನಮ್ಮ ಈ ಪ್ರಶ್ನೆಗಳಿಗೆ 
ಉತ್ತರಿಸಿರಿ. ಏಕೆಂದರೆ ನಮಗೆ ಬಹಳ ಕುತೂಹಲ ಉಂಟಾಗಿದೆ. ॥೨೮॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ಷಿತನೇ | 
ಒಮ್ಮೆ ವ್ರತನಿಷ್ಠರಾದ ಮಹರ್ಷಿಗಳು ತಮ್ಮ ದಿವ್ಯವಾದ ತೇಜಸ್ಸಿ 
ನಿಂದ ಎಲ್ಲ ದಿಕ್ಕುಗಳನ್ನು ಬೆಳಗಿಸುತ್ತಾ ಭಗವಾನ್‌ ಶಂಕರನನ್ನು 
ಸಂದರ್ಶಿಸಲು ಆ ವನಕ್ಕೆ ಆಗಮಿಸಿದರು. ॥ ೨೯ ॥ ಆ ಸಮಯ 
ದಲ್ಲಿ ಶಂಕರನೊಡನೆ ಕ್ರೀಡಿಸುತ್ತಿದ್ದ ಪಾರ್ವತಿಯ ಉಡುಗೆ 
ಸಡಿಲಿಸಿದ್ದರಿಂದ ಖುಷಿಗಳು ಬಂದುದನ್ನು ನೋಡಿ ಬಹಳವಾಗಿ 
ನಾಚಿಕೊಂಡು ಒಡನೆಯೇ ಶಿವನ ತೊಡೆಯಿಂದ ಮೇಲೆದ್ದು 
ಸೀರೆಯನ್ನು ಸರಿಪಡಿಸಿಕೊಂಡಳು. ॥ ೩೦ ॥ 

ಮಹರ್ಷಿಗಳೂ ಕೂಡ ಶ್ರೀಶಂಕರನು ಗೌರಿಯೊಡನೆ ಎಹಂಸು 
ತಿರುವನೆಂದು ನೋಡಿ ಒಡನೆಯೇ ಅಲ್ಲಿಂದ ಹಿಂದಿರುಗಿ ನರ- 
ನಾರಾಯಣಾಶ್ರಮವನ್ನು ಸೇರಿದರು. ॥ ೩೧ ॥ ಆ ಸಮಯದಲ್ಲಿ 
ಭಗವಾನ್‌ ಶಂಕರನು ಪಾರ್ವತಿಯನ್ನು ಸಂತೋಷಗೊಳಿಸಲು -. 
"ನಾನಲ್ಲದೆ ಯಾರೇ ಪುರುಷನೂ ಈ ಪ್ರದೇಶವನ್ನು ಪ್ರವೇಶಿಸು 
ವವನು ಹೆಣ್ಣಾಗಲಿ' ಎಂದು ಹೇಳಿದನು. ॥ ೩೨ ॥ 


4 ಶ್ರೀಮದ್ಭಾಗವತ. 


[ಅಧ್ಯಾಯ 1 





ತತ ಊರ್ಧ್ವಂ ವನಂ ತದ್ವೈ ಪುರುಷಾ ವರ್ಜಯಂತಿ ಹಿ । 
ಸಾ ಚಾನುಚರಸಂಯುಕ್ತಾ ವಿಚಚಾರ ವನಾದ್ಧನಮ್‌ 
॥೩೩॥ 
ಅಥ ತಾಮಾಶ್ರಮಾಭ್ಯಾಶೇ ಚರಚೀಂ ಪ್ರಮದೋತ್ತಮಾಮ್‌ । 
ಸ್ಟ್ರಿಭಿಃ ಪರಿಪೃತಾಂ ವೀಕ್ಷ್ಯ ಚಕಮೇ ಭಗವಾನ್ಸುಧ: 
॥೩೪॥ 
ಸಾಪಿ ತಂ ಚಕಮೇ ಸುಭ್ರೂಃ ಸೋಮರಾಜಸುತಂ ಪತಿಮ್‌ । 


ಸ ತಸ್ಕಾಂ ಜನಯಾಮಾಸ ಪುರೂರವಸಮಾತ್ಮಜಮ್‌ 
॥೩೫॥ 
ಏವಂ ಸತ್ವಮನಸ್ರಾಸಃ ಸದ್ಯುಮ್ನೋ ಮಾನೋ ನೃಪಃ! 
ಸಸಾರ " ಸ್ಪಹುಲಾಚಾರ್ಯಂ ಮಸಿಷ್ಕಮಿತಿ ಶುಶ್ರುಮ 
॥೩೬॥ 
ಸ ತಸ್ಯ ತಾಂ ದಶಾಂ ದೃಷ್ಟ್ವಾ ಕೃಪಯಾ ಭೃಶಪೀಡಿತಃ | 
ಸುದ್ಯುಮ್ಮಸ್ಯಾಶಯನ್‌ ಪುಂಸ್ತ್ಯಮುಪಾಧಾವತ ಶಂಕರಮ್‌ 
॥೩೭॥ 
ತುಪ್ಪಸ್ತಸ್ಕೈ ಸ ಭಗವಾನ್‌ ಯಷಯೇ ಪ್ರಿಯಮಾವಹನ್‌ | 
ಸ್ಟಾಂ ಚ ವಾಚಮೃತಾಂ ಕುರ್ವನ್ನಿದಮಾಹ ವಿಶಾಂಪತೇ 
॥೩೮॥ 
ಮಾಸಂ ಪುಮಾನ್ನ ಭವಿತಾ ಮಾಸಂ ಸ್ತ್ರೀ ತವ ಗೋತ್ರಜಃ । 
ಇತ್ಪಂ ವೃವಸ್ಥಯಾ ಕಾಮಂ ಸುದ್ಯುಮ್ನೋಂದತು ಮೇದಿನೀಮ್‌ 
॥೩೯॥ 
ಆಚಾರ್ಯಾನುಗ್ರಹಾತ್ಕಾಮಂ ಲಬ್ಸ್ಯಾ ಪುಂಸ್ಕೃಂ ವೃವಸ್ಥಯಾ | 
ಪಾಲಯಾಮಾಸ ಜಗತೀಂ ನಾಭ್ಯನಂದನ್‌ ಸ್ಥತಂ ಪ್ರಜಾಃ 
॥೪೦॥ 
ತಸ್ಯೋತ್ಳಲೋ ಗಯೋ ರಾಜನ್ವಿಮಲತ್ವ ಸುತಾಸ್ವಯಃ । 
ದಕ್ಷಿಕಾಪಥರಾಜಾನೋ ಬಭೂವುರ್ಧರ್ಮವತ್ತಲಾ: 
॥೪೧॥ 
ತತಃ ಪರಿಣತೇ ಕಾಲೇ ಪ್ರತಿಷ್ಠಾನಪತೀಃ ಪ್ರಭುಃ 
ಪುರೂರವನ ಉತ್ಸೃಜ್ಯ ಗಾಂ ಪುತ್ರಾಯ ಗತೋ ವನಮ್‌ 
॥೪೨॥ 





ಪರೀಕ್ಷಿತನೇ। ಅಂದಿನಿಂದ ಪುರುಷರಾರೂ ಆ ಸ್ಥಾನವನ್ನು 
ಪ್ರವೇಶಿಸುವುದಿಲ್ಲ, ಈಗ ಸುದ್ಭುಮ್ನನು ಸ್ಟ್ರೀಯಾಗಿದ್ದನಲ್ಲ ಅದ 
ಕಾಗಿ ಅವನು ಹೆಣ್ಣುಗಳಾಗಿದ್ದ ತನ್ನ ಅನುಚರರೊಂದಿಗೆ ಒಂದು 
ವನದಿಂದ ಇನ್ನೊಂದು ವನಕ್ಕೆ ಹೀಗೆ ಸಂಚರಿಸುತ್ತಿದ್ದರು. ॥ ೩೩ ॥ 

ಅದೇ ಸಮಯದಲ್ಲಿ ಶಕ್ತಿವಂನಾದ ಬುಧನು - ತನ್ನ 
ಆಶ್ರಮದ ಬಳಿಯಲ್ಲೇ ಅನೇಕ ಸ್ತ್ರೀಯರಿಂದ ಪರಿವೃತಳಾಗಿ. 
ಸಂಚೆರಸುತ್ತದ್ದ ಸ್ಟ್ರರತ್ತವನ್ನು ನೋಡಿದನು. ಅವಳ ಸೌಂದರ್ಯಕ್ಕೆ 
ಆಕರ್ಷಿತನಾಗಿ ಅವಳನ್ನು ತನ್ನವಳನ್ನಾಗಿಸಿಕೊಳ್ಳಬೇಕೆಂದು ಬಯಸಿ. 
ದನು. ॥ ೩೪ ॥ ಆ ಸುಂದರಿಯೂ ಚಂದ್ರಕುಮಾರ ಬುಧನನ್ನು 
ಪತಿಯನ್ನಾಗಿ ವರಿಸಿದಳು. ಇದಾದ ಬಳಿಕ ಬುಧನು ಅವಳ ಗರ್ಭ 
ದಿಂದ ಪುರೂರವ ಎಂಬ ಪುತ್ರನನ್ನು ಪಡೆದನು. ॥ ೩೫ ॥ 
ಹೀಗೆ ಮನುಪತ್ರನಾದ ಸುದ್ಧುವನು ಸ್ವೀಯಾಗಿದ್ದ ಆ ಸ್ಥಿತಿಯಲ್ಲಿ 
ತನ್ನ ಕುಲಪುರೋಹಿತರಾದ ವಸಿಷ್ಯರನ್ನು ಸ್ಥಂಸಿದನೆಂದು 
ಕೇಳಿದ್ದೇವೆ ॥ ೩೬ ॥ 

ಸುದ್ಯುಮ್ಮನ ಈ ಸ್ಥಿತಿಯನ್ನು ನೋಡಿ ವಸಷ್ಠರಿಗೆ ತುಂಬಾ 
ಕನಿಕರ ಉಂಟಾಯಿತು. ಅವರು ಸುದ್ಭುಮ್ಮನನ್ನು ಪುನಃ ಪುರುಷನ 
ನಾಗಿಸಲು ಭಗವಾನ್‌ ಶಂಕರನನ್ನು ಆರಾಧಿಸಿದರು. ॥ ೩೭ ॥ 
ಪರೀಕ್ಷಿತನೇ | ಭಗವಾನ್‌ ಶಂಕರನು ವಸಷ್ಯರಲ್ಲಿ ಪ್ರಸನ್ನರಾಗಿ ಅವರ 
ಅಭಿಲಾಷೆಯನ್ನು ಪೂರ್ಣಗೊಳಿಸಲಿಕ್ಕಾಗಿ ತನ್ನ ಮಾತೂ ಸುಳ್ಳಾ 
ಗದ ರೀತಿಯಲ್ಲಿ ಹೀಗೆಂದನು -॥ ೩೮ ॥ 

'ವಿಷ್ಯರೇ! ನಿಮ್ಮ ಈ ಯಜಮಾನನು (ಯಜಮಾನನು 
ಪುರೋಹಿತರ ಗೋತ್ರದವನೆಂದೇ ಪರಿಗಣಸಲ್ಪಡುತ್ತಾನೆ) ಒಂದು 
ತಿಂಗಳು ಪುರುಷನಾಗಿರುವನು ಮತ್ತೊಂದು ತಿಂಗಳಲ್ಲಿ ಹೆಣ್ಣಾಗಿರು. 
ವನು. ಈ ವ್ಯವಸ್ಥೆಯಿಂದ ಸುದ್ಭುಮ್ಮನು ಇಚ್ಛಾನುಸಾರವಾಗಿ 
ಭೂಮಂಡಲನನ್ನು ಪಾಲಿಸಲಿ. ॥ ೩೯ ॥ ಹೀಗೆ ಮಷ್ಕರ ಅನು 
ಗ್ರಹದಿಂದ ವ್ಯವಸ್ಥಾಪೂರ್ವಕ ಬಯಸಿದ ಪುರುಷತ್ವವನ್ನು ಪಡೆದು 
ಸುದ್ಭುಮ್ನನ್ನು ಪೃಥಿವಿಯನ್ನು ಪಾಲಿಸತೊಡಗಿದನು. ಆದರೂ ಪ್ರಜೆ 
ಅವನನ್ನು ಅಭಿನಂದಿಸುತ್ತಿರಲಿಲ್ಲ ॥ ೪೦ ॥ ಅವನಿಗೆ ಉತ್ಕಲ, 
ಗೆಯ ಮತ್ತು ವಿಮಲ ಎಂಬ ಮೂವರು ಪುತ್ತರು ಹುಟ್ಟಿದರು. 
ರಾಜೇಂದ್ರಾ | ಅವರೆಲ್ಲರೂ ದಕ್ಷಿಣಾಪಥದ ರಾಜರಾದರು. ॥ ೪೧ ॥ 
ಅನೇಕ ದಿನಗಳ ಬಳಕ ಪ್ರತಿಷ್ಠಾನ ನಗರದ ಅಧಿಪತಿಯಾದ 
ಸುದ್ದುಮ್ನನ್ನ ವೃದ್ಧನಾದಾಗ ತನ್ನ ಪುತ್ರ ಪುರೂರವನಿಗೆ ರಾಜ್ಯವನ್ನು 
ಒಪ್ಪಿ, ತಾನು ತಪ್ಪಿಗಾಗಿ ಕಾಡಿಗೆ ತೆರಳಿದನು. ॥ ೪೨ ॥ 


ಮೊದಲನೆಯ ಅಧ್ಯಾಯವು ಮುಗಿಯಿತು. ॥ ೧1 


ಇತಿ ಶ್ರೀಮದ್ಧಾಗವತೇ ಮಹಾಪುರಾಣೇ ಪಾರಮಹಯ್ಯಾಂಸಂಹಿತಾಯಾಂ ನವಮಸ್ಥಂಧೇ 
ಇಲೋಪಾಯ್ಯಾನೇ ಪ್ರಥಮೋಧ್ಯಾಯಾ॥। ೧ ॥ 


ಸಾಕಾರದ 


2 ಅಧ್ಯಾಯ) 


ನವಮ ಸ್ಫಂಧ 5 





ಎರಡನೆಯ ಅಧ್ಯಾಯ 
ಪೃಷಧ್ರ ಮುಂತಾದ ಮನುವಿನ ಐವರು ಪುತ್ರರವಂಶ 


ಶ್ರೀಶುಕ ಉವಾಚ 

ಏವಂ ಗತೇತಥ ಸುದ್ಯುಮ್ನೇ ಮನುರ್ವೈವಸ್ಟತಃ ಸುತೇ । 
ಪುತ್ರಕಾಮಸ್ತಪಸ್ತೇಪೇ ಯುಮುನಾಯಾಂ ಶತಂ ಸಮಾಃ 

mon 

ತತೋತಯಜನ್ನನುರ್ದೇವಮಪತ್ಕಾರ್ಥಂ ಹರಿಂ ಪ್ರಭುಮ್‌ । 
ಇಕ್ಸಾಕುಪೂರ್ವಜಾನುತ್ರಾಲ್ಲೇಭೇ ಸ್ಪಸದ್ಧಶಾನ್‌ ದಶ 

॥೨॥ 

ಪೃಷಧ್ರಸ್ತು ಮನೋಃ ಪುತ್ರೋ ಗೋಪಾಲೋ ಗುರುಣಾ ಕೃತಃ | 
ಪಾಲಯಾಮಾಸಗಾ ಯತ್ತೋ ರಾತ್ರ್ಯಾಂ ವೀರಾಸನವ್ರತಃ 

man 

ಏಕದಾ ಪ್ರಾವಿಶದ್ಗೋಷ್ಠಂ ಶಾರ್ದೂಲೋ ನಿಶಿ ವರ್ಷತಿ। 
ಶಯಾನಾ ಗಾವ ಉತ್ಥಾಯ ಭೀತಾಸ್ತಾ ಬಭ್ರಮುರ್ವಜೇ 

॥೪॥ 

ಏಕಾಂ ಜಗ್ರಾಹ ಬಲವಾನ್‌ ಸಾ ಚುಕ್ರೋಶ ಭಯಾತುರಾ । 
ತಸ್ಮಾಸ್ತತ್ಯಂದಿತಂ ಶ್ರುತ್ವಾ ಪೃಷಧ್ರೋರಭಿಸಸಾರ ಹ 

॥೫॥ 

ಖಡ್ಗಮಾದಾಯ ತರಸಾ ಪ್ರಲೀನೋಡುಗಣೇ ನಿಶಿ | 
ಅಜಾನನ್ನಹನದ್ದಭ್ರೋ: ಶಿರ: ಶಾರ್ದೂಲಶಂಕಯಾ 

॥೬॥ 

ವ್ಯಾಘ್ರೋಠಪಿ ವೃಕ್ಷಶ್ರವಣೋ ನಿಸ್ಟ್ರಿಶಾಗ್ರಾಹತಸ್ತತಃ । 
ನಿಶ್ಚಕ್ರಾಮ ಭೃಶಂ ಭೀತೋ ರಕ್ತಂ ಪಥಿ ಸಮುತ್ಸೃಜನ್‌ 

॥೭॥ 

ಮನ್ಯಮಾನೋ ಹತಂ ವ್ಯಾಪುಂ ಸೃಷಧ್ರ: ಪರವೀರಹಾ । 
ಆದ್ರಾಕ್ಷೀತ್‌ ಸ್ವಪತಾಂ ಬಭ್ರುಂ ವ್ಯುಷ್ಟಾಯಾಂನಿಶಿ ದುಃಖತಃ 

॥೮॥ 

ತಂ ಶಶಾಪ ಕುಲಾಚಾರ್ಯಃ ಕೃತಾಗಸಮಕಾಮತಃ । 
ನ ಕ್ಷತ್ರಬಂಧುಃ ಶೂದಸ್ತ್ವಂ ಕರ್ಮಣಾ ಭವಿತಾಮುನಾ 

men 

ಏವಂ ಶಪ್ತಸ್ತು ಗುರುಣಾ ಪ್ರತ್ಯಗೃಹ್ನಾತೃತಾಂಜಲಿ:। 
ಅಧಾರಯದೃತಂ ವೀರ ಊರ್ಧ್ವರೇತಾ ಮುನಿಪ್ರಿಯಮ್‌ 

॥೧೦॥ 

ವಾಸುದೇವೇ ಭಗವತಿ ಸರ್ವಾತ್ಮನಿ ಪರೇಠಮಲೇ । 
ಏಕಾಂತಿತು ಗತೋ ಭಕ್ತ್ಯಾ ಸರ್ವಭೂತಸುಹೃತ್ತಮಃ 

॥೧೧॥ 





ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ಷಿತನೇ! 
ಹೀಗೆ ಸುದ್ಧುಮ್ಮನ್ನ ತಪಸಿಗಾಗಿ ಕಾಡಿಗೆ ಹೊರಟುಹೋದ ಬಳಿಕ 
ವೈವಸ್ವತಮನುವು ಪುತ್ರಕಾಮನಾಗಿ ಯಮುನಾನದಿಯ ತೀರದಲ್ಲಿ 
ನೂರು ವರ್ಷಗಳ ಕಾಲ ತಪಸ್ಸು ಮಾಡಿದನು. ॥ ೧ ॥ ಇದಾದ 
ಬಳಿಕ ಅವನು ಸಂತಾನವನ್ನು ಪಡೆಯಲು ಸರ್ವಶಕ್ತನಾದ 
ಭಗವಾನ್‌ ಶ್ರೀಹರಿಯನ್ನು ಆರಾಧಿಸಿದನು ಹಾಗೂ ತನಗೆ ಸಮಾನ 
ರಾದ ಇಕ್ಟ್ವಾಕುವೇ ಮೊದಲಾದ ಹತ್ತು ಪುತ್ರರನ್ನು ಪಡೆದನು.॥೨॥ 

ಮನುವಿನ ಹತ್ತುಪುತ್ತರಲ್ಲಿ ಒಬ್ಬನ ಹೆಸರು ಪೃಷಧ್ರ ಎಂದಿತ್ತು. 
ಗುರುಗಳಾದ ವಸಿಷ್ಠರು ಅವನನ್ನು ಗೋವುಗಳ ರಕ್ಷಣೆಗಾಗಿ 
ನೇಮಿಸಿದರು. ಆದ್ದರಿಂದ ಅವನು ರಾತ್ರಿಯಲ್ಲಿ ತುಂಬಾ ಎಚ್ಚರಿಕೆ 
ಯಿಂದ ವೀರಾಸನದಲ್ಲಿ ಕುಳಿತುಕೊಂಡು ಹಸುಗಳನ್ನು ಕಾಯು 
ತ್ರಿದನು. ೩ ॥ ಒಂದು ರಾತ್ರಿಯಲ್ಲಿ ಮಳೆ ಬೀಳುತ್ತಿತ್ತು. ಆಗ 
ಆ ಹಸುಗಳ ಮಂದೆಯಲ್ಲಿ ಒಂದು ಹುಲಿಯು ನುಗ್ಗಿತು. 
ಇದರಿಂದ ಹೆದರಿದ ಹಸುಗಳು ಎದ್ದು ಗೋಶಾಲೆಯಲ್ಲಿ ಅತ್ತ-ಇತ್ತ 
ಓಡಲು ತೊಡಗಿದವು. ॥ ೪ ॥ ಬಲಶಾಲಿಯಾಗಿದ್ದ ಆ ಹುಲಿಯು 
ಒಂದು ಹಸುವನ್ನು ಹಿಡಿದುಕೊಂಡಿತು. ಅದು ಅತ್ಯಂತ ಭಯ 
ಗೊಂಡು "ಅಂಬಾ' ಎಂದು ಕೂಗತೊಡಗಿತು. ಅದರ ಆ ಕರುಣಾ 
ಕ್ರಂದನವನ್ನು ಕೇಳಿದ ಪೃಷಧ್ಧನು ಹಸುವಿನ ಬಳಿಗೆ ಓಡಿ ಬಂದನು. 
॥ ೫ ॥ ಒಂದುಕಡೆ ರಾತ್ರಿಯ ಘೋರ ಅಂಧಕಾರ, ಮತ್ತೊಂದೆಡೆ. 
ದಟ್ಟವಾದ ಮೋಡಗಳು ಕವಿದುದರಿಂದ ನಕ್ಷತ್ರಗಳೂ ಕಾಣು 
ತ್ರರರಿಲ್ಲ ಅವನು ಕೈಯಲ್ಲಿ ಖಡ್ಗವನ್ನತ್ತಿಕೊಂಡು ಬಂದವನೇ ಹುಲಿ 
ಯನ್ನು ಕೊಲ್ಲಬೇಕೆಂದು ಖಡ್ಗಬೀಸಿದಾಗ ಹಸುವಿನ ತತ್ತು ಕತ್ತರಿಸಿ 
ಹೋಯಿತು. ॥ ೬ ॥ ಹಸುವಿನ ತಲೆಯ ಜೊತೆಯಲ್ಲೇ ಖಡ್ಗದ 
ತುದಿಯಿಂದ ಹುಲಿಯ ಕಿವಿಯು ಕತ್ತರಿಸಿಹೋಯಿತು. ಅದು. 
ಹೆದರಿ ದಾರಿಯಲ್ಲಿ ರಕ್ತವನ್ನು ಸುರಿಸುತ್ತಾ ಅಲ್ಲಿಂದ ಓಡಿ 
ಹೋಯಿತು. ॥ ೭ ॥ ಹುಲಿಯನ್ನೇ ಕೊಂದೆನೆಂದು ಶತ್ರುದಮನ 
ಪೃಷಧ್ಧನು ತಿಳಿದನು. ಆದರೆ ರಾತ್ರಿಯು ಕಳೆಯುತ್ತಲೇ ನಾನು 
ಹಸುವನ್ನೇ ಕೊಂದಿದ್ದೇನೆ ಎಂದು ನೋಡಿದನು. ಇದರಿಂದ 
ಅವನಿಗೆ ಬಹಳ ದುಃಖವಾಯಿತು. ॥ ೮ ॥ ಪೃಷಧ್ರನು ತಿಳಿದು- 
ತಿಳಿದು ತಪ್ಪುಮಾಡದಿದ್ದರೂ ಕುಲಪುರೋಹಿತರಾದ ವಸಿಷ್ಠರು - 
'ನೀನು ಈ ಗೋವಧೆಯಿಂದ ಕ್ಷತ್ರಿಯನಾಗಿ ಉಳಿಯಲಾರೆ ; 
ಶೂದ್ರನಾಗಿ ಹೋಗು' ಎಂದು ಶಾಪವನಿತ್ತರು. ॥ ೯ ॥ ಪೃಷದ್ರನು 
ಗುರುಗಳ ಶಾಪವನ್ನು ಅಂಜಲಿಬದ್ಧನಾಗಿ ಸ್ವೀಕರಿಸಿದನು. ಬಳಕ 
ಅವನು ಎಂದೆಂದಿಗೂ ಮುನಿಗಳಿಗೆ ಪ್ರಿಯವಾದ ನೈಷ್ಠಿಕ ಬ್ರಹ್ಮ 
ಚರ್ಯವನ್ನು ಕೈಗೊಂಡನು. ॥ ೧೦ ॥ ಅವನು ಸಮಸ್ತ ಪ್ರಾಣಿಗಳ 
ಅಹೈತುಕ ಹಿತೈೈಷಿಯಾಗಿ, ಎಲ್ಲರ ಕುರಿತು ಸಮಭಾವದಿಂದ ಕೂಡಿ 
ಕೊಂಡು ಭಕ್ತಿಯ ಮೂಲಕ ಪರಮ ವಿಶುದ್ಧನೂ, ಸರ್ವಾತ್ಮನೂ 
ಆದ ಭಗವಾನ್‌ ವಾಸುದೇವನ ಅನನ್ಯ ಪ್ರೇಮಿಯಾದನು. ॥೧೧॥ 


6 ಶ್ರೀಮದ್ಭಾಗವತ 


(ಅಧ್ಯಾಯ 2 





ವಿಮುಕ್ತಸಂಗ: ಶಾಂತಾತ್ಮಾ ಸಂಯತಾಕ್ಟೋರಪರಿಗ್ರಹಃ । 
ಯದೃಚ್ಛಯೋಪಪನ್ನೇನ 'ಕಲ್ಪಯನ್‌ ವೃತ್ತಿಮಾತ್ಮನಃ 
॥೧೨॥ 
ಆತ್ಮನ್ಯಾತ್ಮಾನಮಾಧಾಯ ಜ್ಞಾನತೃಪ್ರಃ ಸಮಾಹಿತಃ | 
ವಿಚಚಾರ ಮಹೀಮೇತಾಂ ಜಡಾಂಧಭಧಿರಾಕೃತಿಃ 
Hoan 
ಸದಂದ್ಯಕ್ತೋ ವನಂ ಗತ್ತಾೃಪ್ಟ್ಯಾರಾವಾಗಿಮುತಮ್‌ 1 
ತೇನೋಪಯುಕ್ತ ಕರಣೋ ಬ್ರಹ್ಮ ಪ್ರಾಪ ಪರಂ ಮುನಿಃ 
॥೧೪॥ 
ಕವಿ: ಕನೀಯಾನ್ದಿಷಯೇಷು ನಿಷ್ಟಹೋ 
ವಿಸೃಜ್ಯ ರಾಜ್ಯಂ ಸಹ ಬಂಧುಭಿರ್ವನಮ್‌ । 
ನಿವೇಶ್ಯ ಚಿತ್ರೇ ಪುರುಷಂ ಸ್ವರೋಚಷಂ 
ವಿವೇಶ ಕೈತೋರವಯಾಃ ಪರಂ ಗತಃ ॥ ೧೫ ॥ 
ಕರೂಹಾನ್ಯಾನವಾದಾಸನ್‌ ಕಾರೂಷಾಃ ಶೃತ್ರಜಾತಯ; 1 
ಉತ್ತರಾಪಥಗೋಪ್ತಾರೋ ಬ್ರಹ್ಮಣ್ಯಾ ಭರ್ಮೆವತ್ತಲಾ: 
॥೧೬॥ 


ಧಸ್ಟನ್ನಡ್ವಮಭೂತ್‌ ಕಂ ಬ್ರಜ್ಮಭೂಯಂ ಗಡ ಟೌ; 
ನೃಗಸ್ವ ವಂಶಃ ಸುಮತಿರ್ಭೂತಜ್ಯೋತಿಸ್ತತೋ ವಸುಃ 


mou 
ವಸೋಃ ಪ್ರತೀಕಸ್ತತುತ್ತ ಓಫವಾನೋಫವತಿತಾ! 
ಕನ್ಯಾ ಚೌಘವತೀ ನಾಮ ಸುದರ್ಶನ ಉವಾಹ ತಾಮ್‌ 
॥೧೮॥ 
ಚಿತ್ರನೇನೋ ನರಿಷ್ಠಂತಾದ್ಯಕ್ಷಸ್ಷಸ್ಯ ಸುತೋ5ಭವತ್‌ ; 
ತಸ್ಯ ಮೀಡ್ಬಾಂಸ್ತತಃ ಕೂರ್ಚ ಇಂದ್ರಸೇನಸ್ತು ತತ್ತುತಃ 
॥೧೯॥ 
ವೀತಿಹೋತ್ತಸ್ತಂದ್ರಸೇನಾತ್ತಸ್ಥ ಸತ್ಯಶ್ರವಾ ಆಭೂತ್‌। 
ಉದುತ್ರವಾ ಸುಸಸ್ತಸ್ಯ ದೇವದತ್ತಿಪ್ತತೋತಭವತ್‌ 
॥೨೦॥ 
ತತೋಡಗ್ಗಿವೇತ್ಯೋ ಭಗವಾನಗ್ಗಿ ಸ್ಥಯಮಭೂತ್ವುತಃ। 
ಕಾನೀನಇತಿ ವಿಖ್ಯಾತೋ ಜಾತೂಕರ್ಷ್ಕೋ ಮಜಾನ್ಯಸಿ: 
॥೨೧॥ 
ತತೋ ಬ್ರಹ್ಮಕುಲಂ ಜಾತಮಾಗ್ಗಿವೇಶ್ಯಾಯನಂ ನೃಜ। 
ನರಿಷ್ಕಂತಾನ್ವಯ: ಪ್ರೋಕ್ತೋ ದಿಷ್ಟವಂತಮತಃ ಶೃಣು 


॥_೨೨॥ 
ನಾಭಾಗೋ ದಿಷ್ಠಸತ್ರೋಶನ್ವಃ ಕರ್ಮಣಾ ವೈಶ್ಯತಾಂ ಗತ 
ಭಲಂದನಃ ಸುತಸ್ತಸ್ಯ ವತ್ತಪ್ರೀತಿರ್ಭಲಂದನಾತ್‌ 

[ENT 





ಅವನ ಎಲ್ಲ ಆಸ್ತಿಗಳು ಇಂಗಿಹೋದುವು. ವೃತ್ತಿಗಳು ಶಾಂತ 
ವಾದುವು ಇಂದ್ರಿಯಗಳು ವಶವಾದುವು. ಅವನು ಎಂದೂ 
ಯಾವುದೇ ಸಂಗ್ರಹ-ಪಂಗ್ರಹವನ್ನು ಇರಿಸಿಕೊಳ್ಳುತ್ತಿರಲಿಲ ದೈವ 
ವಶದಿಂದ ದೊರೆತುದರಲ್ಲೇ ತನ್ನ ಜೀವನ ನಿರ್ವಾಹ ನಡೆಸು 
॥ ೧೨ ॥ ಅವನು ಆಸ್ಮಜ್ಞಾನದಿಂದ ತೃಪ್ತನಾಗಿ ತನ್ನ ಚತ್ರ 
ಸ ನೆಲೆಗೊಳಸಿ ನಹ ಸಮಾಧಿ 
ಸ್ಥಿತಿಯಲ್ಲೇ ಇರುತ್ತಿದ್ದನು. ಕೆಲವೊಮ್ಮ ಜಡನಂತೆಯೂ ಕುರುಡ 
ನುತೆಯೂ, ಕಿವುಡಂತೆಯೂ ಇದ್ದು ಜಗ್ತಿನಲ್ಲಿ ಸಂಜೆಸು 
ತಿದನು. ॥ ೧೩ ॥ ಹೀಗೆ ಜೀವನ ನಡೆಬಿಕಾ ಅವನು ಒಂದುದಿನ 
ಕಾಡಿಗೆ ಹೋನನು. ಅಲ್ಲಿ ಕಾಡ್ಗಿಚ್ಚು ಧಗ-ಧಗನೆ ಉರಿಯು. 
ತರುವುದನ್ನು ಕಂಡು, ಮನಸಶೀಲನಾದ ಫ್ಯಷದ್ರನು ತನ್ನ ಶರೀರ 
ನನ್ನು ಅದೇ ಆಗ್ನಿಯಲ್ಲಿ ಭಸ್ಯಕ್ಕಯ್ದು ಪರಬ್ರಹ್ಮ ಪರಮಾತ್ಮನನ್ನು 
ಹೊಂದಿದನು. ॥ ೧೪ ॥ 
ಮನುವಿನ ಎಲ್ಲಕ್ಕಿಂತ ಕಿರಿಯ ಮಗನಾದ ಕವಿಯು ವಿಷಯ 
ಗಳಿಂದ ಅತ್ಯಂತ ನಿಣ್ಛಹನಾಗಿದ್ದನು. ಅವನು ರಾಜ್ಯವನ್ನು ತ್ಯಜಿಸಿ 
ತನ್ನ ಬಂಧುಗಳೊಡನ ಕಾಡಿಗೆ ಹೊರಟುಹೋದನು ಮತ್ತು 
ದಲ್ಲಿ ಸ್ವಯಂ ಪ್ರಕಾಶನಾದ ನ್ನ ಧ್ಯಾನದ ಮೂಲಕ 
ಕಂಡುಕೊಂಡು ಬಾಲ್ಯದಲ್ಲೇ ಪರಮಪದವನ್ನು ಪಡೆದನು. ॥ ೧೫ ॥ 
ಮನುವಿನ ಮತ್ತೊಬ್ಬ ಪುತ್ರ ಕರೂಷಂದ ಕರೂಷರೆಂಬ ಕೃತಿ 
ಯರು ಉತ್ಪನ್ನರಾದರು. ಅವರೆಲ್ಲರೂ ಬ್ರಾಜ್ಮಣಭಕ್ತರೂ, ಧರ್ಮ 
ಪ್ರೇಮಿಗಳೂ ಆಗಿದ್ದು ಉತ್ತರ ದಿಕ್ಕಿನ ರಕ್ಷಕರಾದರು. ॥ ೧೬ ॥ 
ಮತ್ತೊಬ್ಬ. ಮಗನಾದ ಧೃಷ್ಟನಂದ ಭಾರ್ಷ್ಟರಂಬ ಕೃತ್ರಿಯರಾದರು. 
ಕೊನೆಗೆ ಅವನು ಈ ಶರೀರದಿಂದಲೇ (ಸಕ್ರಿಯ ಶರೀಕದಿಂದಲೇ 
ಬ್ರಾಹ್ಮಣರಾದರು. ಸೃಗನಿಗೆ ಸುಮತಿ ಎಂಬ ಪುತ್ರನಾದನು. ಅವನ 
ಪುತ್ರ ಭೂತಜ್ಯೋತಿ ಮತು ಭೂತಜ್ಯೋತಿಯ ಪತ್ರ ವಸು ಎಂಬು 
ವನಿದ್ದನು. ॥ ೧೭ ॥ ವಸುವಿನ ಪುತ್ತ ಪ್ರತೀಕ ಹಾಗೂ ಪ್ರತೀಕನ 
ಮಗ ಓಫವಾನ್‌. ಓಘವಂತನ ಮಗನ ಹೆಸರೂ ಓಘವಂತ 
ಎಂದೇ ಇತ್ತು. ಅವನಿಗೆ ಓಘವತಿ ಎಂಬ ಓರ್ವ ಕನ್ಮೆಯೂ ಇದ್ದಳು. 
ಅವಳ ವಿವಾಹವು ಸುನರ್ಶನನೊಂದಿಗೆಆಯತು. ॥ ೧೮ ॥ ಮನು 
ಪುತ್ರ ನರಿಷ್ಠಂತನಿಂದ ಚಿತ್ರಸೇನ, ಅವನಿಂದ ಖಯಕ್ಷ, ಯಕ್ಷನಿಂದ 
ಮೀಢವಾನ್‌, ಮೀಢ್‌ಮತನಿಂದ ಕೂರ್ಚ ಮತ್ತು ಅವನಿಂದ 
ಇಂದ್ರಸೇನ ಉತ್ಪತ್ತಿಯಾದರು. ॥ ೧೯ ॥ ಇಂದ್ರಸೇನನಿಂದ ವತ 
ಹೊತ್ತ, ಅವನಿಂದ ಸತ್ಯಶ್ರವಾ, ಸತ್ಯಶ್ರಮಿನಿಂದ ಉರುಕ್ತವಾ 
ಮತ್ತು ಅವನಿಂದ ದೇವದತ್ತನ ಉತ್ಪ್ರಿಯಾಯತು. ॥ ೨೦ ॥ 
ದೇವದತ್ವನಿಗೆ ಅಗ್ನಿವೇಶ್ಯನೆಂಬ ಪುತ್ರನು ಜನಿಸಿದನು. ಅವನು 
ಸಾಕ್ಷಾತ್‌ ಅಗ್ನಿದೇವನೇ ಆಗಿದ್ದನು. ಮುಂದೆ ಅವನೇ ಕನನ 
ಮತ್ತು ಮಹರ್ಷಿ ಜಾತೂರ್ಕ್ಯೂ ಎಂಬ ಹೆಸರಿನಿಂದ ವ: 
ನಾದನು.॥ ೨೦॥ ಪರೀಕ್ಛತನೇ! ಜ್ರಾಹ್ಮಣರ frees 
ಎಂಬ ಗೋತ್ರ ಇವನಿಂದಲೇ ಪ್ರವರ್ತಿತವಾಯಿತು. ' ಹೀಗೆ 
ನರಿಷ್ಠಂತನ ವಂಶವನ್ನು ನಾನು ವರ್ಣಿಸಿದೆ. ಈಗ ಬಪ್ಟಿಯ 
ವಂಶವನ್ನು ಕೇಳು ॥ ೨೨ ॥ 
ದಿಷ್ಠಿಯ ಮಗನ ಹೆಸರು ನಾಭಾಗ ಎಂದಿತ್ತು. ನಾನು ಮುಂಠೆ 
ವರ್ಣಿಸುವ ನಾಭಾಗನಿಂದ ಇವನು ಬೇರೆಯಾಗಿದ್ದನು. ಅವನು 
ತನ್ನ ಕರ್ಮದ ಕಾರಣದಿಂದಾಗಿ ವೈಶ್ಯನಾದನು. ಅವನ ಪುತ್ರ 
'ಭಲಂದನ ಮತ್ತು ಅವನಿಗೆ ಪಶ್ನಪ್ರೀತಿ ಹುಟ್ಟಿದನು. ॥ ೨೩ ॥ 


2 ಅಧ್ಯಾಯ) 


ನವಮ ಸ್ಥಂಧ 7 





ವತ್ತಪ್ರೀತೇ। ಸುತಃ ಪ್ರಾಂಶುಸ್ತತ್ಸುತಂ ಪ್ರಮತಿಂ ವಿದುಃ । 

ಏನತ ಪ್ರಮತೇಸ್ತಸ್ನಾಚ್ಛಾಸ್ಸುಹೋಂಥ ವಿವಿಂಶತಿಃ 
॥೨೪॥ 

ವಿವಿಂಶತಿಸುತೋ ರಂಭಃ ಖನಿನೇತ್ರೋ5ಸ್ಕ ಧಾರ್ಮಿಕಃ । 


ಕರಂಧಮೋ ಮಹಾರಾಜ ತಸ್ಯಾಸೀದಾತ್ಮಜೋ ನೃಪ 
॥೨೫॥ 
ತಸ್ಯಾವೀಕ್ಷಿತ್ತುತೋ ಯಸ್ಯ ವರ್ತೃಭೂತ್‌ | 
ಸುವರ್ತೋತಯಾಜಯದ್‌ ಯಂವೈಮಹಾಯೋಗ್ಯಂಗಿರಹುತ: 
॥೨೬॥ 
ಮರುತ್ತಸ್ಥ ಯಥಾ ಯಶ್ನೋ ನ ತಥಾನೃಸ್ಥ ಕಕನ! 
ಸರ್ವಂ ಹಿರಣ್ಮಿಯಂತ್ವಾಸೀದೃತ್ತಿಂಚಿಚ್ಚಾನ ಶೋಭನಮ್‌ 
॥೨೭॥ 
ಅಮಾದ್ಯದಿಂದ್ರ: ಸೋಮೇನ ದಕ್ಷಿಣಾಭಿರ್ದಿಜಾತಯಃ 1 
ಮರುತಃ ಪರಿವೇಷ್ಟಾರೋ ವಿಶ್ವೇದೇವಾಃ ಸಭಾಸದಃ 


॥ ೨೮॥ 
ಮರುತ್ತಸ್ಯ ದಮಃ ಪುತ್ರಸ್ಪಸ್ಯಾಸೀದ್ರಾಜ್ಯವರ್ಧನಃ । 
ಸುದ್ಛತಿಸ್ತತ್ತುತೋ ಜಜ್ಞೇ ಸೌದ್ಧೆತೇಯೋ ನರಃ ಸುತಃ 

॥೨೯॥ 
ತತ್ನುತಃ ಕೇವಲಸ್ತಸ್ಥಾದಂಧುಮಾನ್ವೇಗವಾಂಸ್ತತಃ । 
ಬಂಧುಸ್ತಸ್ಯಾಭವದ್ಯಸ್ಥ ತೃಣಬಿಂದುರ್ಮಹೀಪತಿಃ 

॥೩೦॥ 


ತಂ ಭೇಜೇ5ಲಂಬುಷಾ ದೇವೀ ಭಜನೀಯಗುಣಾಲಯಮ್‌ | 
ವರಾಪ್ಷರಾ ಯತಃ ಪುತ್ರಾಃ ಕನ್ಯಾ ಚೇಡವಿಡಾಭವತ್‌ 
॥೩೧॥ 
ತಸ್ಯಾಮುತ್ಪಾದಯಾಮಾಸ ವಿಶ್ರವಾ ಧನದಂ ಸುತಮ್‌ । 
ಪ್ರಾದಾಯ ವಿದ್ಯಾಂ ಪರಮಾಮೃಷಿರ್ಯೋಗೇಶ್ವಲಾತ್ರಿತು; 
॥೩೨॥ 
ವಿಶಾಲ: ಶೂನ್ಯಬಂಧುಶ್ಚ ಧೂಮ್ರಕೇತುಶ್ಚ ತತುತಾಃ। 
ವಿಶಾಲೋ ವಂಶಕೃದ್ರಾಜಾ ವೈಶಾಲೀಂ ನಿರ್ಮಮೇ ಪುರೀಮ್‌ 


AAW 
ಹೇಮಚಂದ್ರಃ ಸುತಸ್ತಸ್ಯ ಧೂಮ್ರಾಕ್ತಸ್ಯ ಚಾತೃರಃ | 
ತತ್ತುತ್ರಾತಂಯಮಾದಾಸೀತ್ಯಶಾಶ್ಚ... ಸಹದೇವ: 

॥೩೪॥ 
ಕೃತಾಶ್ವಾತೋಮದತ್ತೋಂಭೂದ್ಯೋತಶ್ಟಮೇದೈರಿಡಸ್ಟತಿಮ್‌ । 
ಇಷ್ಟ್ವಾಪುರುಷಮಾಪಾಗ್ರ್ಯಾಂ ಗತಿಂ ಯೋಗೇಶ್ವರಾಶ್ರಿತ: 

॥೩೫॥ 
ಸೌಮದತ್ತಿಸ್ತು. ಸುಮತಿಸ್ತತ್ತುತೋ ಜನಮೇಜಯಃ । 


ಏತೇ ವೈಕಾಲಿಭೂಪಾಲಾಸ್ರ್ಯಣಬಿಂದೋರ್ಯಶೋಧರಾಃ 
॥೩೬॥ 





ಮ್ಹಪ್ರೀತಿಯ ಪ್ರಾಂಶು, ಪ್ರಾಂಶುವಿನ ಪುತ್ರ ಪ್ರಮತಿಯಾದನು. 
ಪ್ರಮತಿಯಿಂದ ಖನತ್ರ, ಖನಿತ್ತನಿಂದ ಚಾಕ್ಷುಷ, ಅವನಿಗೆ ವಿವಿಂಶತಿ 
ಪುತ್ತನಾದನು. ॥ ೨೪ ॥ ವಿವಿಂಶತಿಯ ಪುತ್ತರಂಭ, ರಂಭನ ಪುತ್ರ 
ಖನಿನೇತ್ರ. ಇವರಿಬ್ಬರೂ ಪರಮ ಧಾರ್ಮಿಕರಾಗಿದ್ದರು. ಅವನ 
ಪುತ್ರ ಕರಂಧಮ, ಕರಂಧಮನ ಮಗ ಅವಿಕ್ಚಿತ್‌, ಪರೀಕ್ಷಿದ್ರಾಜನೇ! 
ಅವೀಕ್ಷಿವಂತನ ಪುತ್ರ ಮರುತ್ತಮ ಚಕ್ರವರ್ತಿರಾಜನಾದನು. ಅವ 
ನಿಂದ ಅಂಗಿರಸ್ತುವಿನ ಪುತ್ರ ಮಹಾಯೋಗಿ ಸಂವರ್ತಕ ಯಷಿಯು 
ಯಜ್ಞವನ್ನು ಮಾಡಿಸಿದ್ದರು. ॥ ೨೫-೨೬॥ ಮರುತ್ತ ಚಕ್ರ 
ವರ್ತಿಯ ಯಜ್ಞಧಂತೆ ಬೇರೆಯಾವ ಯಜ್ಗವೂ ಆಗಲಿಲ್ಲ ಆ 
ಯಜ್ಞದಲ್ಲಿ ಉಪಯೋಗಿಸುತ್ತಿದ್ದ ಸಮಸ್ತ ಪಾತ್ರೆಗಳು ಸುಂದರ 
ವಾಗಿಯೂ, ಸುವರ್ಣಮಯವಾಗಿಯೂ ಆಗಿದ್ದವು. ॥ ೨೭॥ ಆ 
ಯಜ್ಞದಲ್ಲಿಸೋಮಪಾನ ಮಾಡಿದ ಇಂದ್ರನು ಮತ್ತನಾಗಿದ್ದನು. 
ದಕ್ಷಿಣೆಗಳಿಂದ ಬ್ರಾಹ್ಮಣರು ತೃಪ್ಪರಾಗಿದ್ದರು. ಅಲ್ಲಿ ಬಡಿಸುವವರು 
ಎಶ್ಚೇದೇವತೆಗಳಾಗಿದ್ದರು. ॥ ೨೮ ॥ 
ಮರುತ್ತನಿಗೆ ದಮನಂಬ ಪೃತ್ರನಿದ್ಧನು. ದಮನಿಂದ ರಾಜವರ್ಧನ, 
ಅವನಿಂದ ಸುಧ್ಭತಿ ಮತ್ತು ಸುದ್ಧತಿಯಿಂದ ನರನೆಂಬ ಪುತ್ರನು 
ಹುಟ್ಟಿದನು. ॥ ೨೯ ॥ ನರನಿಂದ ಕೇವಲ, ಕೇವಲನಿಂದ ಬಂಧುಮಾನ್‌, 
ಬಂಧುಮಂತನಿಂದ ವೇಗವಾನ್‌, ವೇಗವಂತನಿಂದ ಬಂಧು 
ಹಾಗೂ ಬಂಧುವಿನಿಂದ ತೃಣಬಿಂದು ರಾಜನ ಜನ್ಮವಾಯಿತು. 
॥ ೩೦ ॥ ತೃಣಬಿಂದುವು ಆದರ್ಶ ಗುಣಗಳ ಭಂಡಾರನಾಗಿದ್ದನು. 
ಅಪ್ಪರೆಯರಲ್ಲಿ ಶ್ರೇಷ್ಠಳಾದ ಅಲಂಬುಷಾದೇವಿಯು ಇವನನ್ನು 
ವರಿಸಿದಳು. ಅವಳಿಂದ ಅವನಿಗೆ ಕೆಲವು ಪುತ್ರರೂ ಮತ್ತು 
ಇಡವಿಡಾ ಎಂಬ ಒಂದು ಕನ್ಧೆಯೂ ಹುಟ್ಟಿದಳು. ॥ ೩೧ ॥ ಮುನಿ 
ವಿಶ್ರವಸುವು ತನ್ನ ಯೋಗೇಶ್ವರ ತಂದೆಯಾದ 
ಪುಲಸಿಂದ ಉತ್ತಮ ವಿದ್ಯೆಯನ್ನು ಪಡೆದು, ಇಡವಿಡಾ ಗರ್ಭ 
ದಿಂದ. ಲೋಕಪಾಲ ಕುಬೇರನನ್ನು ಪುತ್ರನನ್ನಾಗಿ ಪಡೆದನು. 
॥ ೩೨ ॥ ತೃಣಬಿಂದು ಮಹಾರಾಜನು ತನ್ನ ಧರ್ಮಪತ್ನಿಯಿಂದ 
ವಿಶಾಲ, ಶೂನ್ಯಬಂಧು ಮತ್ತು ಧೂಮ್ರಕೇತು ಎಂಬ ಮೂವರು 
ಪುತ್ರರನ್ನು ಪಡೆದನು. ಅವರಲ್ಲಿ ವಿಶಾಲರಾಜನು ವಂಕಧರ 
ನಾದನು. ಅವನು ವೈಶಾಲಿ ಎಂಬ ನಗರವನ್ನು ಸ್ಥಾಪಿಸಿದನು. ॥ ೩2 ॥ 
ವಿಶಾಲನಿಂದ ಹೇಮಚಂದ್ರ, ಹೇಮಚಂದ್ರನಿಂದ ಧೂಮ್ರಾಕ್ಚ, 
ಧೂಮ್ರಾಕ್ಷನಿಂದ ಸಂಯಮ ಮತ್ತು ಸಂಯಮನಿಂದ ಕೃಶಾಶ್ವ 
ಮತ್ತು ದೇವಜರೆಂಬ ಈರ್ವರು ಪ್ರತ್ರರು ಉದಿಸಿದರು. ॥ ೩೪ ॥ 
ಕೃಶಾಶ್ವನಿಗೆ ಸೋಮದತ್ತನೆಂಬ ಪುತ್ತನಿದ್ದನು. ಅವನು ಅಶ್ವ 
ಮೇಧದ ಮೂಲಕ ಯಜ್ಞಫತಿ ಭಗವಂತನನ್ನು ಆರಾಧಿಸಿ, 
ಯೋಗೇಶ್ವರ ಮಹಾತ್ಮರ ಆಶ್ರಯ ಪಡೆದು ಉತ್ತಮಗತಿಯನ್ನು 
ಪಡೆದುಕೊಂಡನು. ॥ ೩೫ ॥  ಸೋಮದತ್ತನ ಮಗ ಸುಮತಿ 
ಇವರೆಲ್ಲರೂ ತೃಣಬಿಂದುವಿನ ಕೀರ್ತಿಯನ್ನು ಬೆಳೆಸುವ ವಿಶಾಲ 
ವಂಶದ ರಾಜರಾಗಿದ್ದರು. ॥ ೩೬ ॥ 


ಎರಡನೆಯ ಅಧ್ಯಾಯವು ಮುಗಿಯಿತು. ॥ ೨ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ನವಮಸ್ಕಂಧೇ ದ್ವಿತೀಯೋಂಧ್ಯಾಯಃ ॥ ೨ ॥ 
—— 


8 ಶ್ರೀಮದ್ಭಾಗವತ. 


[ಅಧ್ಯಾಯ 3 





ಮೂರನೆಯ ಅಧ್ಯಾಯ 
ಮಹರ್ಷಿ ಚ್ಯವನ ಮತ್ತು ಸುಕನ್ಶೆಯ ಚರಿತ್ರೆ, ಶರ್ಯಾತಿರಾಜನ ವಂಶವರ್ಣನೆ 


ಶ್ರೀಶುಕ ಉವಾಚ 
ಶರ್ಯಾತಿರ್ಮಾನವೋ ರಾಜಾ ಬ್ರಹ್ಮಿಷ್ಯ ಸ ಬಭೂವ ಹ। 
ಯೋ ವಾ ಅಂಗಿರಸಾಂಸತ್ತೇ ದ್ವಿತೀಯಮಹ ಊಚಿವಾನ್‌ 

mou 
ಸುಕನ್ಯಾ ನಾಮ ತಸ್ಕಾಸೀತ್ಯನ್ಯಾ ಕಮಲಲೋಚನಾ | 
ತಯಾ ಸಾರ್ಧಂವನಗತೋ ಹೈಗಮಚ್ಚವನಾಶ್ರಮಮ್‌ 

॥ ೨॥ 
ಸಾ ಸಖೀಭಿಃ ಪರಿವೃತಾ ವಿಚಿನೃತ್ವಂ್ರಪಾನ್ವನೇ । 
ವಲ್ಯೀಕರಂದ್ಹೇ ದದ್ಧಶೇ ಖದ್ಯೋತೇ ಇವ ಜ್ಯೋತಿಷೀ 

wan 


ತೇ ದೈವಚೋದಿತಾ ಬಾಲಾ ಜ್ಯೋತಿಷೀ ಕಂಟಕೇನ ವೈ । 
ಅನಿಧ್ಯನ್ಯುಗ್ಗಭಾವೇನ ಸುಸ್ರಾವಾಸ್ಯಕ್‌ ತತೋ ಬಹು 
॥೪॥ 


ಶಕೃನ್ಯೂತ್ರನಿರೋಧೋ5ಭೂತ್‌ ಸೈನಿಕಾನಾಂ ಚ ತತ್ಕ್ಯಣಾತ್‌ | 
ರಾಜರ್ಷಿಸ್ತಮುಪಾಲಕ್ಷ್ಯ ಪುರುಷಾನ್ಹಿಸ್ತಿತೋರ ಬ್ರವೀತ್‌ 
॥೫॥ 


ಅಪ್ಯಭದ್ರಂ ನ ಯುಷ್ಠಾಭಿರ್ಭಾರ್ಗವಸ್ಯ ವಿಚೇಷ್ಠಿಶಮ್‌ | 
ವ್ಯಕ್ತಂ ಕೇನಾಪಿ ನಸ್ತಸ್ಯ ಕೃತಮಾಶ್ರಮದೂಷಣಮ್‌ 
min 
ಸುಕನ್ಯಾ ಪ್ರಾಹ ಪಿತರಂ ಭೀತಾ ಕಿಂಚಿತೃತಂ ಮಯಾ। 
ದ್ವೇ ಜ್ಯೋತಿಷೀ ಅಜಾನಂತ್ಯಾ ನಿರ್ಭಿನ್ನೇ ಕಂಟಕೇನ ವೈ. 
mtn 
ದುಹಿತುಸ್ತದ್ವಚಃ ಶ್ರುತ್ವಾ ಶರ್ಯಾತಿರ್ಜಾತನಾಧ್ವನಃ । 
ಮುನಿಂ ಪ್ರನಾದಯಾಮಾಸ ವಲ್ಫೀಕಾಂತರ್ಹಿತಂ ಶನೈಃ 
॥೮॥ 
ತದಭಿಪ್ರಾಯಮಾಜ್ಞಾಯ ಪ್ರಾದಾದ್ದುಹಿತರಂ ಮುನೇಃ 1 
ಕೃಚ್ಛಾನ್ಯುಕ್ತಸ್ತಮಾಮಂತ್ರ್ಯ ಪುರಂ ಪ್ರಾಯಾತ್ಸಮಾಹಿತಃ 
nen 
ಸುಕನ್ಯಾ ಚ್ಯವನಂ ಪ್ರಾಪ್ಯ ಪತಿಂ ಪರಮಕೋಪನಮ್‌ ॥ 
ಪ್ರೀಣಯಾಮಾಸ ಚಿತ್ರಜ್ಞಾ ಅಪ್ರಮತ್ತಾನುವೃತ್ತಿಭಿ: 
moon 





ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ ಎಲೈ ಪರೀಕ್ಷಿತನೇ | 
ಮನುಪುತ್ರನಾದ ಶರ್ಯಾತಿರಾಜನು ವೇದಗಳ ನಿಷ್ಠಾವಂತ 
ವಿದ್ವಾಂಸನಾಗಿದ್ದನು. ಅವನು ಅಂಗಿರಾ ಗೋತ್ರದ ಜುಷಿಗಳ 
ಯಜ್ಞದಲ್ಲಿ ಎರಡನೆಯ ದಿನದ ಕರ್ಮವನ್ನು ತಿಳಿಸಿದ್ದನು. ॥ ೧॥ 
ಅವನಿಗೆ ಕಮಲಲೋಜನೆಯಾದ ಸುಕನ್ಯ ಎಂಬ ಓರ್ವ 
ಒಂದು ದಿನ ಶರ್ಯಾತಿರಾಜನು ತನ್ನ ಕನ್ಕೆಯೊಂದಿಗೆ ವನದಲ್ಲಿ 
ಸುತ್ತಾಡುತ್ತಾ ಚೈವನಯಷಿಯ ಆಶ್ರಮಕ್ಕೆ ಬಂದು ತಲುಪಿದನು. 
॥೨॥ ಸುಕನ್ನೆಯು ತನ್ನ ಸಖಿಯರೊಂದಿಗೆ ವನದಲ್ಲಿ ಅಲೆ. 
ದಾಡುತ್ತಾ ವೃಕ್ಷಗಳ ಸೌಂದರ್ಯವನ್ನು ನೋಡುತ್ತಿದ್ದಳು. ವೃಕ್ಷದ 
ಬುಡದಲ್ಲಿದ್ದ ಒಂದು ಹುತ್ತದಲ್ಲಿ ಸುಕನೈೆಯು ಮಿಣುಕುಹುಳು 
ಗಳಂತೆ ಮಿನುಗುತ್ತಿದ್ದ ಎರಡು ಜ್ಯೋತಿಗಳನ್ನು (ಅವು ಚ್ಯವನ. 
ಮಹರ್ಷಿಯ ಎರಡುಕಣ್ಣುಗಳಾಗಿದ್ದವು) ನೋಡಿದಳು. ॥ 3. ॥ 
ದೈವಪ್ರೇರಣೆಯಿಂದಾಗಿ ಅರಿವಿಲ್ಲದ ಆ ಬಾಲೆಯು ಹುಡು 
ಗಾಟಕ್ಕಾಗಿ ಮಿನುಗುತ್ತಿದ್ದ ಆ ಬೆಳಕುಗಳನ್ನು ಮುಳ್ಳಿನಿಂದ ಚುಚ್ಚಿ 
ದಳು. ' ಇದರಿಂದ ಬೇಕಿದ್ದ ಸ್ಥಳದಿಂದ. ರಕ್ತವು ಹರಿಯ 
ತೊಡಗಿತು. ॥ ೪ ॥ ಅದೇ ಸಮಯದಲ್ಲಿ ರಾಜಾ ಶರ್ಯಾತಿಯ 
ಸೈನಿಕರ ಮಲ-ಮೂತ್ರಗಳು ಅವರೋಧವಾದುವು. ರಾಜರ್ಷಿ 
ಶರ್ಯಾತಿಗೆ ಇದನ್ನು ನೋಡಿ ಬಹಳ ಆಶ್ಚರ್ಯವಾಯಿತು. 
ಅವನು ಸೈನಿಕರಲ್ಲಿ ಕೇಳಿದನು -॥ ೫ ॥ ಸೈನಿಕರೇ | ನೀವೇ 
ನಾದರೂ ಚೃವನಮಹರ್ಷಿಯ ವಿಷಯದಲ್ಲಿ ಅನುಚಿತವಾಗಿ. 
ಪೃವಹರಿಸಿದಿರಾ ? ನಮ್ಮಲ್ಲಿ ಯಾರಾದರೂ ಅವರ ಆಶ್ರಮದಲ್ಲಿ 
ದುಷ್ಕುರ್ಯವನ್ನು ಮಾಡಿರಬಹುದೆಂದು ನನಗೆ ಸ್ಪಷ್ಟವಾಗಿ. 
ಕಾಣುತ್ತಿದೆ.॥ ೬ ॥ ಆಗ ಸುಕನೈೆಯು ತಂದೆಯ ಬಳಿಯಲ್ಲಿ 
ಹೆದರುತ್ತಲೇ ಹೇಳಿದಳು - ಅಪ್ಪಾ! ನಾನೇ ಅಪರಾಧವನ್ನು ಮಾಡಿ. 
ಬಿಟ್ಟಿದ್ದೇನೆ. ನಾನು ಅರಿವಿಲ್ಲದೆ ಹುತ್ತದಲ್ಲಿ ಫಳ-ಘಳಸುತ್ತಿದ್ದ 
ಎರಡು ಜ್ಯೋತಿಗಳನ್ನು ಮುಳ್ಳಿನಿಂದ ತಿವಿದುಬಿಟ್ಟಿರುವನು. ॥ ೭ ॥ 
ಮಗಳ ಈ ಮಾತನ್ನು ಕೇಳ ಶರ್ಯಾತಿಗೆ ಬಹಳ ಭಯವಾಯಿತು. 
ಅವನು ಹುತ್ತದಲ್ಲಿದ್ದ (ಕಣ್ಣುಗಳನ್ನು ಕಳಕೊಂಡು ಚೃವನಮಹರ್ಷಿ 
ಯನ್ನು ಸ್ಪೋತ್ರಮಾಡುತ್ತಾ ಸ್ವಲ್ಪಸ್ವಲ್ಪವಾಗಿ ಅವನನ್ನು ಸಮಾಧಾನ. 
ಗೊಳಿಸಿದನು. ॥ ೮ ॥ ಅನಂತರ ಚೈವನಮುನಿಯ ಅಭಿಪ್ರಾಯ 
ವನ್ನು ಆರಿತು ಅವನು ತನ್ನ ಮಗಳನ್ನು ವಿವಾಹಮಾಡಿಕೊಟ್ಟನು. 
ಚೈವನನ ಅನುಗ್ರಹದಿಂದ ಈ ಸಂಕಟದಿಂದ ಬಿಡುಗಡೆಹೊಂದಿ, 
ಸಮಾಧಾನಗೊಂಡ ಶರ್ಯಾತಿಯು ಆವರ ಅನುಮತಿಯನ್ನು 
ಪಡೆದು ತನ್ನ ರಾಜಧಾನಿಗೆ ಮರಳಿದನು. ॥ ೯ ॥ 

ಇತ್ತ ಸುಕನೈಯು ಪರಮಕ್ರೋಧಿಯಾದ ಚ್ಛವನಯಷಿಯನ್ನು 
ತನ್ನ ಪತಿಯನ್ನಾಗಿ ಪಡೆದುಕೊಂಡು ಬಹಳ ಎಚ್ಚರಿಕೆಯಿಂದ ಅವರ 
ಸೇವೆಮಾಡುತ್ತಾ ಅವರನ್ನು ಸಂತೋಷಪಡಿಸುತ್ತಿದ್ದಳು. ಅವಳು 
ಅವರ ಮನೋವೃತ್ತಿಯನ್ನು ಅರಿತುಕೊಂಡು ಅದಕ್ಕನುಸಾರ 
ವಾಗಿಯೇ ವರ್ತಿಸುತ್ತಿದ್ದರು. ॥ ೧೦॥ 


3 ಅಧ್ಯಾಯ) 


ನವಮ ಸೃಂಧ 9 





ಸ್ಯಂತ್ತಥ ಕಾಲಸ್ಯ. ನಾಸತ್ಯಾವಾತ್ರಮಾಗತೌ । 
ತೌ ಪೂಜಯಿತ್ವಾ ಪ್ರೋವಾಚ ವಯೋ ಮೇ ದತ್ತಮೀಶ್ವರೌ 
॥೧೧॥ 


ಗ್ರಹಂ ಗ್ರಹೀಷ್ಯೇ ಸೋಮಸ್ಯ 
ವಾಮಪ್ಯಸೋಮಪೋ: | 
ವಯೋ ರೂಪಂ 


ಯದೀಪ್ಲಿತಮ್‌ ॥೧೨॥ 


ಕ್ರಿಯತಾಂ ಮೇ 
ಪ್ರಮದಾನಾಂ 


ಬಾಢಮಿತ್ಯೂಚತುರ್ವಿಪ್ರಮಭಿನಂದ್ಯ ಭಿಷಕ್ತಮೌ | 
ನಿಮಜ್ಜತಾಂ ಭವಾನಸ್ಸಿನ್‌ ಹ್ರದೇ ಸಿದ್ಧವಿನಿರ್ಮಿತೇ 
॥೧೩॥ 


ಇತ್ಯುಕ್ತಾ ಲ ಜರಯಾ ಗ್ರಸ್ತ್ರದೇಹೋ ಧಮನಿಸಂತತಃ । 
ಹ್ರದಂ ಪ್ರವೇಶಿತೋಶಶ್ಚಿಭ್ಯಾಂ ವಲೀಪಲಿತವಿಪ್ರಿಯಃ 


॥೧೪॥ 


ಪುರುಷಾಸ್ಟ್ರಯ ಉತ್ಪಸ್ಟುರಪೀಚ್ಯಾ ವನಿತಾಪ್ರಿಯಾಃ | 
ಹದ್ಯಸ್ರಜಃ ಕುಂಡಲಿನಸ್ತುಲ್ಕರೂಪಾಃ ಸುವಾಸಸಃ 
॥೧೫॥ 


ತಾನ್ನಿರೀಕ್ಷ್ಯ ವರಾರೋಹಾ ಸರೂಪಾನ್ಲೂರ್ಯವರ್ಚಸಃ | 
ಅಜಾನತೀ ಪತಿಂ ಸಾಧ್ವೀ ಅಶ್ವಿನ್‌ ಶರಣಂ ಯಯೌ 
॥೧೬॥ 


ದರ್ಶಯಿತ್ವಾ ಪತಿಂ ತಸ್ಕೈ ಪಾತಿವ್ರತ್ಯೇನ ತೋಷಿತೌ ॥ 


ಜುಷಿಮಾಮಂತ್ರ, ; ಯಯತುರ್ವಿಮಾನೇನ ತ್ರಿವಿಷ್ಣಪಮ್‌ 
॥೧೭॥ 


ಯಕ್ಸ್ಯಮಾಣೋತಥ ಶರ್ಯಾತಿಶ್ವ್ಯವನಸ್ಕಾಶ್ರಮಂ ಗತಃ | 
ದದರ್ಶ ದುಹಿತುಃ ಪಾರ್ಶೇ ಪುರುಷಂ ಸೂರ್ಯವರ್ಚಸಮ್‌ 
nos 


ರಾಜಾ ದುಹಿತರಂ ಪ್ರಾಹ ಕೃತಪಾದಾಭಿವಂದನಾಮ್‌ । 
ಆಶಿಷಶ್ಯಾಪ್ರಯುಂಜಾನೋ ನಾತಿಪ್ರೀತಮನಾ ಇವ 
॥೧೯॥ 


ಚಿಕೀರ್ಷಿತಂ ತೇ ಕಿಮಿದಂ ಪತಿಸ್ತ 
ಪ್ರಲಂಭಿತೋ ಲೋಕನಮಸ್ಯತೋ ಮುನಿ: । 


ಯತ್ತ ಜರಾಗ್ಗಸ್ತಮಸತಸದ್ಮತಂ 
ವಿಹಾಯ ಜಾರಂ ಭಜಸೇರಮುಮದ್ವಗಮ್‌ ॥ ೨೦ ॥ 





ಕೆಲವು ಕಾಲ ಕಳೆದ ಬಳಿಕ ಒಮ್ಮೆ ಚ್ಛವನರ ಆಶ್ರಮಕ್ಕೆ ಅಶ್ವಿನೀ 
ಕುಮಾರರಿಬ್ಬರೂ ಆಗಮಿಸಿದರು. ಚ್ಛವನರು ಅವರಿಗೆ ಯಥೋ 
ಚಿತವಾಗಿ ಸತ್ಯಾರಗೈದು ಹೇಳಿದರು - ನೀವಿಬ್ಬರೂ ಸಮರ್ಥ 
ರಾಗಿದ್ದೀರಿ. ಆದ್ದರಿಂದ ನನ್ನನ್ನು ಯುವಕನನ್ನಾಗಿಸಿರಿ. ನನ್ನ ರೂಪ 
ಹಾಗೂ ವಯಸ್ಸು ಯುಮಸ್ರಿಯರೂ ಬಯಸುವಂತೆ ಸುಂದರ 
ವಾಗಿಸಿರಿ. ನಿಮಗೆ ಸೋಮಪಾನದ ಅಧಿಕಾರವಿಲ್ಲ ಎಂಬುದನ್ನೂ 
ನಾನು ಬಲ್ಲೆನು. ಹೀಗಿದ್ದರೂ ನಾನು ನಿಮಗೆ ಸೋಮರಸದ 
ಪಾಲನ್ನು ಕೊಡುವೆನು. ॥ ೧೧-೧೨ ॥ ವೃದ್ಯಕಿರೋಮಣಿಗಳಾದ. 
ಅಶ್ವಿನೀಕುಮಾರರು ಚೈವನಮಹರ್ಷಿಯನ್ನು ಅಭಿನಂದಿಸುತ್ತಾ 
"ಹಾಗೇ ಆಗಲಿ ಎಂದು ಹೇಳಿದರು. ಅನಂತರ "ಇದು ಸಿದ್ಧರ 
ಮೂಲಕ ನಿರ್ಮಾಣಗೊಂಡ ಒಂದು ಕುಂಡವಾಗಿದೆ. ಇದರಲ್ಲಿ 
ನೀವು ಸ್ನಾನಮಾಡಿರಿ' ಎಂದು ಹೇಳಿದರು. ॥ ೧೩ ॥ ಚೃವನ 
ಮುನಿಯ ಶರೀರದಲ್ಲಿ ಮುದಿತನವು ಆವರಿಸಿತ್ತು. ಮೂಳೆ- 
ನರಗಳು ಎದ್ದು ಕಾಣುತ್ತಿದ್ದವು. ಚರ್ಮ ಸುಕ್ಕುಗಟ್ಟಿತ್ತು. ಕೂದಲು 
ಹಣ್ಣಾದ್ದಂಂದ. ಕುರೂಪಿಗಳಂತೆ ಕಾಣುತ್ತಿದ್ದರು. ಅಶ್ಮಿನೀ 
ಕುಮಾರರು ಅವರನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗಿ 
ಕುಂಡದಲ್ಲಿ ಪ್ರವೇಶಿಸಿದರು. ॥ ೧೪ ॥ ಆ ಸಮಯದಲ್ಲಿ ಕುಂಡ 
ದಿಂದ ಮೂವರು ಪುರುಷರು ಹೊರಬಂದರು. ಅವರು 
ಮೂವರೂ ಕಮಲಗಳ ಮಾಲೆಯನ್ನೂ ಕುಂಡಲ ಮತ್ತು ಸುಂದರ 
ವಾದ ವಸ್ತಗಳನ್ನು ಧರಿಸಿದ್ದು, ಒಂದೇ ರೀತಿಯಾಗಿ ಕಂಡು 
ಬರುತ್ತಿದ್ದರು. ಆವರು ಅತೀವ ಸುಂದರರಾಗಿದ್ದು ಸ್ಥೀಯರಿಗೆ 
ಪ್ರಿಯದರ್ಶನರಾಗಿದ್ದರು. ॥ ೧೫ ॥ ಪರಮಸಾದ್ವಿಯಾದ 
ಸುಂದರಿಯಾದ ಸುಕನೈಯು - ಈ ಮೂವರೂ ಒಂದೇ 
ರೂಪವುಳ್ಳವರಾಗಿದ್ದು, ಸೂರ್ಯನಂತೆ ತೇಜಸ್ವಿಗಳಾಗಿರುವುದನ್ನು 
ನೋಡಿದಾಗ ತನ್ನ ಪತಿಯನ್ನು ಗುರುತಿಸಲಾರದೆ ಅವಳು ಅಶ್ವಿನೀ 
ಕುಮಾರರನ್ನೇ ಶರಣು ಹೊಂದಿದಳು. ॥ ೧೬ ॥ ಅವಳ ಪಾತಿವ್ರತ್ಯ 
ದಿಂದ ಅಶ್ವಿನೀಕುಮಾರರು ಪರಮಸಂತುಷ್ಠರಾದರು. ಅವರು 
ಅವಳ ಪತಿಯನ್ನು ತೋರಿಸಿಕೊಟ್ಟು, ಮತ್ತೆ ಚ್ಯವನರಿಂದ 
ಅನುಮತಿಯನ್ನು ಪಡೆದು ವಿಮಾನದ ಮೂಲಕ ಅವರು ಸ್ವರ್ಗಕ್ಕೆ 
ಹೊರಟು ಹೋದರು. ॥ ೧೭ ॥ 

ಕೆಲಕಾಲದ ನಂತರ ಯಜ್ಞಮಾಡುವ ಇಚ್ಛೆಯಿಂದ ಶರ್ಯಾತಿ 
ರಾಜನು ಚೃವನಮುನಿಯ ಆಶ್ರಮಕ್ಕೆ ಬಂದನು. ಅಲ್ಲಿ ತನ್ನ 
ಮಗಳು ಸುಕನೈೆಯ ಬಳಿಯಲ್ಲಿ ಸೂರ್ಯನಂತೆ ತೇಜಸ್ವಿ ಪುರುಷ 
ನೊಬ್ಬನು ಕುಳಿತಿರುವುದನ್ನು ಕಂಡನು. ॥ ೧೮ ॥ ಸುಕನ್ಮೆಯು 
ತಂದೆಯ ಚರಣಗಳಿಗೆ ವಂದಿಸಿಕೊಂಡಳು. ಶರ್ಯಾತಿಯು 
ಅವಳಿಗೆ ಆಶೀರ್ವದಿಸದೆ ಸ್ವಲ್ಪ ಅಸಂತೋಷವನ್ನು ವ್ಯಕ್ತಪಡಿಸುತ್ತಾ 
ಹೇಳಿದನು -॥ ೧೯ ॥ ಎಲೈ ದುಷ್ಟಳೇ| ನೀನು ಇದೇನು ಮಾಡಿ 

ತಿ? ಲೋಕನಮಸೃತನಾದ ಚ್ಯವನಮುನಿಯನ್ನು ವಂಚಿಸಿ 
ಬಿಟ್ಟೆಯಾ? ನೀನು ಖಂಡಿತವಾಗಿ ಇವನು ಮುದುಕನೂ, ನಿಷ್ಟ 
ಯೋಜಕನೂ ಎಂದು ತಿಳಿದು ತ್ಯಜಿಸಿ ಈ ದಾರಿಹೋಕ ಜಾರ. 
ಪುರುಷನನ್ನು ಸೇವಿಸುತ್ತಿರುವೆಯಲ್ಲ? ॥ ೨೦ ॥ 


10 


ಕಥಂ ಮತಿಸ್ರೇರವಗತಾನ್ಯಥಾ ಸತಾಂ 
ಕುಲಪ್ರಸೂತೇ ಕುಲದೂಷಣಂ ತ್ವಿದಮ್‌ । 
ಬಿಭರ್ಷಿ ಜಾರಂ ಯದಪತ್ರಪಾ ಕುಲಂ 


ಪಿತುಶ್ವ ಭರ್ತುಶ್ವ ನಯಸ್ಯಧಸ್ತಮಃ ॥೨೦॥ 


ಏವಂ ಬ್ರುವಾಣಂ ಪಿತರಂ ಸ್ಥಯಮಾನಾ ಶುಚಿಸಿತಾ। 
ಉವಾಚ ತಾತ ಜಾಮಾತಾ ತವೈಪ ಭೃಗುನಂದನ: 
॥೨೨॥ 
ಶತಂಸ ಪಿತ್ರೇ ತತ್ಸರ್ವಂ ವಯೋರೂಪಾಭಿಲಂಭನಮ್‌ ॥ 
ಮೃತಃ ' ಪರಮಪ್ರೀತಸ್ತನಯಾಂ  ಪರಿಷಸ್ಥಜೇ 
॥೨೩॥ 
ಸೋದೇನ ಯಾಜಯನ್ನೀರಂ ಗ್ರಹಂ ಸೋಮಸ್ಯ ಚಾಗ್ರಹೀತ್‌ | 
ಅಸೋಮಪೋರಪಶ್ಚಿನೋಶ್ಚೃವನಃ ಸ್ವೇನ ತೇಜಸಾ 
॥೨೪॥ 
ಹಂತುಂ ತಮಾದದೇ ವಜ್ರಂ ಸದ್ಯೋಮನ್ಶುರಮರ್ಷಿತಃ । 
ಸದಜ್ರಂ ಸ್ತಂಭಯಾಮಾಸ ಭುಜಮಿಂದ್ರಸ್ಯ ಭಾರ್ಗವಃ 
॥ ೨೫ ॥ 
ಅನ್ವಜಾನಂಸ್ತತ ಸರ್ವೇ ಗ್ರಹಂ ಸೋಮಸ್ಯ ಚಾಶ್ಚಿನೋಃ | 
ಭಿಷಜಾವಿತಿ ಯತ್ನೂರ್ವಂ ಸೋಮಾಹುತ್ಯಾ ಬಹಿಷ್ಕತೌ 
॥೨೬॥ 
ಉತ್ಪಾನಬರಿರಾನರ್ತೋ ಭೂರಿಷೇಣ ಇತಿ ತ್ರಯಃ । 
ಶರ್ಯಾತೇರಭವನ್ನುತ್ತಾ ಆನರ್ತಾದ್‌ ರೇವತೋಂಭವತ್‌ 
॥೨೭॥ 
ಸೋತಂತಹಮುದ್ರೇ ನಗರೀಂ ವಿನಿರ್ಮಾಯ ಕುಶಸ್ಥಲೀಮ್‌ । 
ಆಸ್ಥಿತೋ5ಭುಂಕ್ರ ವಿಷಯಾನಾನರ್ತಾದೀನರಿಂದಮು 
॥ ೨೮ ॥ 
ತಸ್ಯ ಪುತ್ರಶತಂ ಜಜ್ಞೇ ಕಕುದ್ಧಿಜ್ಛೇಷ್ಠಮುತ್ತಮಮ್‌ । 
ಕಕುದ್ಧೀ ರೇವತೀಂ ಕನ್ಯಾಂ ಸ್ಥಾಮಾದಾಯ ವಿಭುಂ ಗತಃ 
॥೨೯॥ 
ಕನ್ಯಾವರಂ ಪರಿಪಷ್ಟುಂ ಬ್ರಹ್ಮಲೋಕಮಪಾವೃತಮ್‌ । 
ಆವರ್ತಮಾನೇ ಗಾಂಧರ್ವೇ ಸ್ಥಿತೋತಲಬ್ಧಕ್ಷಣಃ ಕ್ಷಣಮ್‌ 
॥೩೦॥ 
ತದಂತ ಆದ್ಯಮಾನಮ್ಮ ಸ್ವಾಭಿಪ್ರಾಯಂ ನ್ಯವೇದಯತ್‌ 1 
ತಚ್ಚುತ್ವಾ ಭಗವಾನ್ಪಹ್ಮಾ ಪ್ರಹಸ್ಯ ತಮುವಾಚ ಹ 
॥೩೧॥ 
ಅಹೋ ರಾಜನ್ನಿರುದ್ದಾಸ್ತೇ ಕಾಲೇನ ಹೃದಿ ಯೇ ಕೃತಾಃ । 
ತಡ್ಪುಶ್ರಪೌತ್ರನಪ್ಟಣಾಂ ಗೋತ್ರಾಣಿ ಚ ನ ಶೃಣ್ಮಣೇ 


॥೩೨॥ 


ಶ್ರೀಮದ್ಭಾಗವತ 





[ಅಧ್ಯಾಯ 3 


ನೀನು ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವಳು. ಇಂತಹ ವಿಪರೀತ 
ಬುದ್ಧಿಯು ನಿನಗೆ ಹೇಗೆ ಉಂಟಾಯಿತು ? ನಿನ್ನ ಈ ವ್ಯವಹಾರ 
ವಾದರೋ ಕುಲಕಲಂಕಿತವಾಗಿದೆ. ಅಯ್ಯೋ | ಶಿವ | ಶಿವಾ! 
ನೀನು ನಿರ್ಲಜ್ಜಳಾಗಿ ಜಾರಪುರುಷನ ಸೇವೆ ಮಾಡುತ್ತಿರುವೆ. ಹೀಗೆ 
ತಂದೆಯ ಮತ್ತು ಪತಿಯ ಎರಡೂ ವಂಶಗಳನ್ನೂ ಘೋರ ನರಕಕ್ಕೆ 

ತಳ್ಳಿ ಬಿಟ್ಟಿರುವೆಯಲ್ಲ! ॥ ೨೧ ॥ ಶುಚಿಸ್ಥಿತೆಯಾದ ಸುಕನೆಯು 

ಮುಗುಳ್ನಗುತ್ತಾ ತನ್ನನ್ನು ನಿಂದಿಸುತ್ತಿದ್ದ ತಂದೆ ಶರ್ಯಾತಿಗೆ 
ಹೇಳಿದಳು - ಅಪ್ಪಾ! ಇವರು ನಿಮ್ಮ ಅಳಿಯ 
ಚ್ಯವನ ಮಹರ್ಷಿಗಳೇ ಆಗಿದ್ದಾರೆ. ॥ ೨೨ ॥ ಅನಂತರ ಅವಳು 
ಮಹರ್ಷಿ ಚ್ಯವನರ ಯೌವನ ಮತ್ತು ಸೌಂದರ್ಯವು ದೊರೆತ 
ಎಲ್ಲವೃತ್ತಾಂತವನ್ನು ತಂದೆಯ ಬಳಿಯಲ್ಲಿ ಹೇಳಿದಳು. ಅದೆಲ್ಲವನ್ನೂ 
ಕೇಳಿ ಶರ್ಯಾತಿರಾಜನಿಗೆ ಅತ್ಯಂತ ವಿಸ್ಮಯವಾಯಿತು. ಅವನು. 
ತುಂಬಾ ಪ್ರೇಮದಿಂದ ತನ್ನ ಮಗಳನ್ನು ಅಪ್ಪಿಕೊಂಡನು.॥ ೨೩ ॥ 

ಮಹರ್ಷಿ ಚ್ಯವನರು. ವೀರಶರ್ಯಾತಿಯಿಂದ ಸೋಮ 

ಬಿ ಮಾಡಿಸಿ, ಸೋಮರಸದ ಅಧಿಕಾರಿ 

ಗಳಲ್ಲದಿದ್ದರೂ ಅಶ್ವಿನೀಕುಮಾರರಿಗೆ ತನ್ನ ಪ್ರಭಾವದಿಂದ ಸೋಮ 
ಪಾನ ಮಾಡಿಸಿದರು. ॥ ೨೪॥ ಇದನ್ನು ಸಹಿಸಿಕೊಳ್ಳಲಾರದೆ. 
ಇಂದ್ರನು ಪರಮತ್ತುದ್ಧನಾದನು. ಶರ್ಯಾತಿಯನ್ನು ಕೊಲ್ಲಲಿಕ್ಕಾಗಿ 
ವಜ್ರಾಯುಧವನ್ನೇ ಮೇಲೆತ್ತಿಕೊಂಡನು. ವನರು ವಜ್ರ 
ದೊಂದಿಗೆ ಅವನ ಕೈಯನ್ನು ಹಾಗೆಯೇ ಸ್ತಂಭಿಸಿಬಿಟ್ಟರು. ॥ ೨೫ ॥ 
ಆಗ ಎಲ್ಲ ದೇವತೆಗಳು ಅಶ್ವಿನೀಕುಮಾರರಿಗೆ ಸೋಮಪಾನದ 
ಪಾಲನ್ನು ಕೊಡಲು ಒಪ್ಪಿಕೊಂಡರು. ವೈದ್ಯರಾಗಿದ್ದ ಕಾರಣ ಮೊದಲು 
ಅವರು ಸೋಮಪಾನದಿಂದ ಬಹಿಷ್ಯತರಾಗಿದ್ದರು. ॥ ೨೬ ॥ 

ಪರೀಕ್ಷಿತನೇ! ಶರ್ಯಾತಿಗೆ ಉತ್ಪಾನಬರ್ಹಿ, ಅನರ್ತ ಮತ್ತು 
ಭೂರಿಷೇಣರೆಂಬ ಮೂವರು ಪುತ್ತರಿದ್ದರು. ಆನರ್ಶನಿಗೆ ರೇವತ 
ನೆಂಬ ಮಗನದ್ದನು. ॥ ೨೭ ॥ ರಾಜೇಂದ್ರ | ರೇವತನು ಸಮುದ್ರದ 
ಮಧ್ಯದಲ್ಲಿ ಕುಶಸ್ಥಳೀ ಎಂಬ ಹೆಸರಿನ ಒಂದು ನಗರವನ್ನು ನಿರ್ಮಿಸಿ 
ದನು. ಅದರಲ್ಲೇ ವಾಸಿಸುತ್ತಾ ಆನರ್ತ ಮುಂತಾದ ದೇಶಗಳನ್ನು 
ಆಳುತ್ತಿದ್ದನು. ॥ ೨೮ ॥ ರೇವತಿಗೆ ನೂರು ಮಂದಿ ಶ್ರೇಷ್ಠ ಮಕ್ಕಳು. 
ಇದ್ದರು. ಅವರಲ್ಲಿ ಹಿರಿಯವನು ಕಕುದ್ಧಿಯಾಗಿದ್ದನು. ಕಕುದ್ಧಿಯು 
ತನ್ನೆ ಮಗಳಾದ. ರೇವತಿಯನ್ನು ಕರೆದುಕೊಂಡು ಅವಳಿಗೆ 
ಯೋಗ್ಯನಾದ ವರನ ಕುರಿತು ವಿಚಾರಿಸಲು ಬ್ರಹ್ಮದೇವರ ಬಳಿಗೆ 
ಹೋದನು. ಆಗಿನ ಕಾಲದಲ್ಲಿ ಬ್ರಹ್ಮಲೋಕದ ರಹ ದಾರಿಯು 
ಇಂತಹವರಿಗೆ ಮುಕ್ತವಾಗಿತ್ತು. ಬ್ರಹ್ಮಲೋಕದಲ್ಲಿ ಆಗ ಸಂಗೀತ 
ಉತ್ತವವು ನಡೆಯುತ್ತಿತ್ತು. ಅದರಿಂದ. ಮಾತನಾಡಲು 
ಅವಕಾಶ ಸಿಗಲಿಲ್ಲ; ಸ್ವಲ್ಪಹೊತ್ತು. ಅಲ್ಲೇ ಕಾಯಬೇಕಾ 
ಯಿತು. ॥ ೨೯-೩೦ ॥ ಸಂಗೀತೋತ್ಸವದ ಕೊನೆಯಲ್ಲಿ ಬ್ರಹ್ಮ 
ದೇವರಿಗೆ ನಮಸ್ಕರಿಸಿ ಕಕುದ್ಧಿಯು ತನ್ನ ಅಭಿಪ್ರಾಯವನ್ನು 
ನಿವೇದಿಸಿಕೊಂಡನು. ಅವನ ಮಾತನ್ನು ಕೇಳಿ ಬ್ರಹ್ಮನು ನಕ್ಕು 
ಅವನಲ್ಲಿ ಹೇಳಿದರು -॥೩೧॥ *ಮಹಾರಾಜನೇ ನೀನು 
ಮನಸಿನಲ್ಲಿ ಯಾವ ರಾಜಕುಮಾರರ ಕುರಿತು ಯೋಚಿಸಿದ್ದಿಯೋ 
ಅವರೆಲ್ಲರೂ ಕಾಲವಶರಾಗಿರುವರು. ಈಗ ಆವರ ಮಕ್ಕಳು, 
ಮೊಮ್ಮಕ್ಷಳು ಅಥವಾ ಸಂಬಂಧಿಗಳೇ ಏನು, ಆ ಗೋತ್ರದ ಹೆಸರೂ 
ಕೂಡ ಈಗ ಕೇಳುವಂತಿಲ್ಲ ॥ ೩೨ ॥ 





4 ಅಧ್ಯಾಯ) 


ನವಮ ಸ್ಮಂಧ 11 





ಕಾಲೋಭಿಯಾತಸಿ ೯ಗಿತಲ್ಲಿತ 1 
ತದ್ಗ್ಛ ದೇವದೇವಾಂಶೋ ಬಲದೇವೋ ಮಹಾಬಲಃ 
[Ee 


ಕನ್ಯಾರತ್ನಮಿದಂ ರಾಜನ್‌ ನರರತ್ನಾಯ ದೇಹಿ ಭೋಃ | 
ಭುವೋ ಭಾರಾವತಾರಾಯ ಭಗವಾನ್ನೂತಭಾವನಃ 
navn 
ಅವತೀರ್ಣೋ ನಿಜಾಂಶೇನ ಪುಣ್ಯಶ್ರವಣಕೀರ್ತನಃ 1 
ಇತ್ಯಾದಿಷ್ಟೋಂಭಿವಂದ್ಯಾಜಂ ನೃಪಃ ಸ್ವಪುರಮಾಗತಃ । 
ತ್ತು ಪುಣ್ಯಜನತ್ರಾಸಾದ್‌ ಭಾತೃಳಿರ್ದಿಕ್ಸ್ವನತ್ತ: 
[Ee 
ಸುತಾಂ ದತ್ತ್ವಾನವದ್ಯಾಂಗೀಂ ಬಲಾಯ ಬಲಶಾಲಿನೇ ॥ 
ಬದರ್ಯಾಖ್ಯಂ ಗತೋ ರಾಜಾ ತಪ್ಪಂ ನಾರಾಯಣಾಶ್ರಮಮ್‌ 
[ee 





ಇಷ್ಟರೊಳಗೆ ಇಪ್ಪತ್ತೇಳು ಚತುರ್ಯುಗಗಳ ಸಮಯವು 
ಕಳೆದುಹೋಗಿದೆ. ಆದಕ್ಕಾಗಿ, ನೀನು ಭೂಲೋಕಕ್ಕೆ ಹೋಗು. ಈಗ 
ಭಗವಾನ್‌ ನಾರಾಯಣನ ಅಯಾವತಾರ ಮಹಾಬರಾಢ್ಯನಾದ 
ಬಲರಾಮದೇವನು ಆಳುತ್ತಿದ್ದಾನೆ. | ೩೩ ॥ ರಾಜನೇ! ಈ 
ಕಣರನ ಆ ನರತ್ರೇಷ್ಠನಾದ ಬಲರಾಮನಿಗೆ ಸಮರ್ಪಿಸಿ 
ಅವನ ನಾಮ, ಲೀಲಾದಿಗಳು, ಶ್ರವಣ-ಕೀರ್ತನಗಳು 
ಸ ಪವಿತ್ರವಾದವುಗಳು. ಪ್ರಾಣಿಗಳ ಜೀವನ ಸರ್ವಸ್ಥನಾದ ಅ 
ಭಗವಂತನೇ ಭೂಭಾರವನ್ನು ಇಳುಹಲೋಸುಗೆ ತನ್ನ ಅಂದಿಂದ 
'ಅವತರಸಿರುವನು' ಕಕುದ್ದಿ ಮಹಾರಾಜನು ಬ್ರಹ್ಮದೇವರ ಅಪ್ಪಣೆ 
ಯನ್ನು ಪಡೆದು, ಅವನ ಚರಣಗಳಿಗೆ ವಂದಿಸಿ ತನ್ನ ಊರಿಗೆ 
ಮರಳಿದನು. ಅವನ ವಂಶಜರು ಯಕ್ಷರ ಭಯದಿಂದ ಆ ನಗರ 
ವಸ್ನುಬಿಟ್ಟು ಅಲ್ಲಲ್ಲಿವಾಸಮಾಡುತ್ತಿದ್ದಾರೆ. ॥ ೩೪-೩೫ ॥ ರಾಜಾ 
ಕಕುದ್ದಿಯು ಸರ್ವಾಂಗಸುಂದರಿಯಾದ ತನ್ನ ಮಗಳನ್ನು ಮಹಾ 
ಬಲಶಾಲಿಯಾದ ಬಲರಾಮದೇವನಿಗೆ ವಿವಾಹಮಾಡಿ ಕೊಟ್ಟು, 
ತಾನು ತಪುಗಾಗಿ ಭಗವಾನ್‌ ನರ-ನಾರಾಯಣರ ಬದರಿ 
ಕಾಶ್ರಮಕ್ಕೆ ತೆರಳದನು. ॥ ೫೬ ॥ 


ಮೂರನೆಯ ಅಧ್ಯಾಯವು ಮುಗಿಯಿತು. ॥ ೩ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂಸಂಹಿತಾಯಾಂ ನಸಮಸ್ಕಂಧೇ 
ತೃತೀಯೊಣಧ್ಯಾಯಃ॥ ೩ ॥ 





ನಾಲ್ಕನೆಯ ಅಧ್ಯಾಯ 
ನಾಭಾಗ ಮತ್ತು ಅಂಬರೀಷರ ಕಥೆ 


ಶ್ರೀಶುಕ ಉವಾಚ 
ನಾಭಾಗೋ ನಭಗಾಪತ್ಯಂ ಯಂ ತತಂ ಭ್ರಾತರಃ ಕವಿಮ್‌ | 


ಯವಿಷ್ಠಂ ವ್ಯಭಜನ್‌ ದಾಯಂ ಬ್ರಹ್ಮಚಾರಿಣಮಾಗತಮ್‌ 
wow 


ಭ್ರಾತರೋತಭಾಂಕ್ರ ಕಿಂ ಮಹ್ಯಂ ಭಜಾಮ ಪಿತರಂ ತವ। 
ತ್ವಾಂಮಮಾರ್ಯಾಸ್ತತಾಭಾಂಕ್ಟುರ್ಮಾ ಪುತ್ರಕತದಾದೃಥಾಃ 
॥ ೨ 


ಇಮೇ ಅಂಗಿರಸಃ ಸತ್ರಮಾಸತೇರದ್ಯ ಸುಮೇಧಸಃ। 
ಷಷ್ಠಂ ಸಷ್ಠಮುಪೇತ್ಯಾಹಃ ಕವೇ ಮುಹ್ಯಂತಿ ಕರ್ಮಣಿ 
“an 


ತಾಂಸ್ತ್ರಂ ಶಂಸಯ ಸೂಕ್ತೇ ದ್ವೇ ವೈಶ್ವದೇವೇ ಮಹಾತ್ಮನಃ 1 
ತೇ ಸ್ವರ್ಯಂತೋ ಧನಂ ಸತ್ರಪರಿಶೇಷಿತಮಾತ್ಮನ: 


[RT 





ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲ್ಫೆ ಪರೀಕಿನನೇ 1 
ಮನುಪುತ್ರನಾದ ನಭಗನಿಗೆ ನಾಭಾಗನೆಂಬ ಕಿರಿಯ ಮಗಗಿದ್ದನು. 
ಅವನು ಬಹಳ ಕಾಲದವರೆಗೆ ಬ್ರಹ್ಮಚರ್ಯವ್ರತದಲ್ಲಿದ್ದು ಮಹಾ 
ವಿದ್ವಾಂಸನಾಗಿ ಮನೆಗೆ ಮರಳಿದನು. ॥ ೧॥ ಆಗ ಅವನು ಕೇಣ 
ದನು -ಸೋದರರೇ | ನೀವು ನನ್ನಪಾಲನ್ನು ಏನು ಕೊಟ್ಟಿರುವ? 
ಆಗ ಅವರು ನಿನಗೆ ನನ್ನಪಾಲಾಗಿ ತಂದೆಯವರನ್ನೇ ಕೊಟ್ಟಿರುವೆವು. 
ಎಂದು ಹೇಳಿದರು. ಅವನು ತಂದೆಯ ಬಳಿಗೆ ಹೋಗಿ ವಿಚಾರಿಸಿ 
ದನು - ಅಪ್ಪಾ! ನನ್ನ ಅಣ್ಣಂದಿರು ನನ್ನ ಪಾಲಿನಲ್ಲಿ ನಿಮ್ಮನ್ನೇ 
ಕೊಟ್ಟಿರುವರು. ತಂದೆ ಹೇಳಿದನು - "ಮಗೂ | ನೀನು ಇವರ 
ಮಾತನ್ನು ಕೇಳಬೇಡ. ॥ ೨॥ ನಿನ್ನ ಜೀವನೋನಾಯಕ್ಕೊಂದು 
ಮಾರ್ಗವನ್ನು ಸೂಚಿಸುವನು. ಒಳ್ಳೆಯ ಮೇಧಾವಂತರಾದ 
ಅಂಗಿರಸರು ಈಗ ಒಂದು ದೊಡ್ಡ ಯಜ್ಞನನ್ನು ಮಾಡುತ್ತಿದ್ದಾರೆ. 
ಅವರು ಬುದ್ದಿವಂತರೆಂಬುದೂ ಸತ್ಯ, ಆದರೆ ಅವರು ಆರನೆಯ 
ದಿನ ತಮ್ಮ ಕರ್ಮಗಳನ್ನು ಮರೆತು. ಕಿಕರ್ತವ್ಯಮೂಢ 
ರಾಗುವರು. ॥೩ ॥ ಮಗೂ! ನೀನು ಆ ಮಹಾತ್ಮರ ಬಳಗೆ 
ಹೋಗಿ ಅವರಿಗೆ ವೈಶ್ವದೇವ ಸಂಬಂಧಿ ಎರಡು ಸೂಕ್ತಗಳನ್ನು ಉಪ 
ದೇಶಿಸು. ಅದರಿಂದ ಅವರು ಸ್ವರ್ಗಕ್ಕೆ ಹೋಗುವಾಗ ಯಜ್ಞದಲ್ಲಿ 
ಉಳಿದಿರುವ ತಮ್ಮ ಸಕಲ ಧನವನ್ನೂ ನಿನಗೆ ಕೊಡುವರು. 


12 ಶ್ರೀಮದ್ಭಾಗವತ 


[ಅಧ್ಯಾಯ 4 





ದಾಸ್ಯಂತಿ ತೇಠಥ ತಾನ್‌ ಗಚ್ಛ ತಥಾ ಸ ಕೃತವಾನ್ಯಥಾ | 
ತಸ್ಸೈ ದತ್ತ್ವಾ ಯಯುಃ ಸ್ಪರ್ಗಂ ತೇ ಸತ್ರಪರಿಶೇಷಿತಮ್‌ 
॥೫॥ 


ತಂ ಕಶ್ಚಿತ್‌ ಸ್ವಿಕರಿಷ್ಯಂತಂ ಪುರುಷ: ಕೃಷ್ಣದರ್ಶನಃ | 
ಉದಾಚೋತ್ತರತೋಂಭ್ಯೇತೃಮಮೇದಂವಾಸ್ತುಕಂಪರು 
“kn 


ಮಮೇದವಮೃಪಷಿಭಿರ್ದತ್ತಮಿತಿ ತರ್ಹಿ ಸ್ಮ ಮಾನವಃ। 
ಸ್ಯಾನ್ಸ್‌ ತೇ ಪಿತರಿ ಪ್ರಶ್ನ ಪೃಷ್ಟವಾನ್‌ ಪಿತರಂ ತಥಾ 
udu 


ಯಜ್ನದಾಸ್ತುಗತಂ ಸರ್ವಮುಚ್ಛಿಷ್ಟಮೃಷಯಃ ಕ್ವಚಿತ್‌ । 
ಚಕ್ರುರ್ವಿಭಾಗಂ ರುದ್ರಾಯ ಸ ದೇವಃ ಸರ್ವಮರ್ಹತಿ 
॥೮॥ 


ನಾಭಾಗಸ್ತಂ ಪ್ರಣಮ್ಯಾಹ ತವೇಶ ಕಿಲ ವಾಸ್ತುಕಮ್‌ । 
ಇತ್ಯಾಹ ಮೇ ಪಿತಾ ಬ್ರಹ್ಮಂಛಿರಸಾ ತ್ವಾಂ ಪ್ರಸಾದಯೇ 
॥೯॥ 


ಯತ್ತೇ ಪಿತಾವದದ್ದರ್ಮಂ ತ್ವಂ ಚ ಸತ್ಯಂ ಪ್ರಭಾಷಸೇ । 
ದದಾಮಿ ತೇ ಮಂತ್ರದ್ಧಶೇ ಜ್ಞಾನಂ ಬ್ರಹ್ಮ ಸನಾತನಮ್‌ 
moon 


ಗೃಹಾಣ ದ್ರವಿಣಂ ದತ್ತಂ ಮತ್ತತ್ರೇ ಪರಿಶೇಷಿತಮ್‌ । 
ಇತ್ಯುಕ್ತ್ಯಾಂತರ್ಹಿತೋ ರುದ್ರೋ ಭಗವಾನ್‌ ಸತ್ಯವತ್ತಲಃ 
॥೧೧॥ 


ಯ ಏತತ್ತಂಸ್ಕರೇತ್‌ ಪ್ರಾತಃ ಸಾಯಂ ಚ ಸುಸಮಾಹಿತಃ ॥ 
ಕವಿರ್ಭವತಿ ಮಂತ್ರಜ್ಞೋ ಗತಿಂ ಚೈವ ತಥಾ5 ರತನ: 
॥೧೨॥ 
ನಾಭಾಗಾದಂಬರೀಷೋರ ಭೂನೃಹಾಭಾಗವತಃ ಕೃತೀ | 
ನಾಸ್ಟೃಶದ್‌ ಬ್ರಹ್ಮಶಾಪೋರಪಿ ಯಂ ನ ಪ್ರತಿಹತಃ ಕ್ವಚಿತ್‌ 
॥೧೩॥ 


ರಾಜೋವಾಚ 


ಭಗವನ್‌ ಶ್ರೋತುಮಿಚ್ಛಾಮಿ ರಾಜರ್ಪೇಸ್ತಸ್ಯ ಧೀಮತಃ ॥ 
ನಪ್ರಾಭೂದ್ಧತ್ರ ನಿರ್ಮುಕ್ತೋ ಬ್ರಹ್ಮದಂಡೋ ದುರತ್ಯಯ: 
॥೧೪॥ 





ಅದಕ್ಕಾಗಿ ನೀನು ಈಗಲೇ ಅವರ ಬಳಿಗೆ ಹೋಗು” ತಂದೆಯ 
ಆದೇಶದಂತೆ ನಾಭಾಗನು ಹಾಗೆ ಮಾಡಿದನು. ಆ ಅಂಗೀರಸರೂ 
ಕೂಡ ಯಜ್ಞಶಿಷ್ಟರಾಗವನ್ನು ಅವನಿಗೆ ಕೊಟ್ಟು ಸ್ವರ್ಗಕ್ಕೆ 
ಹೊರಟುಹೋದರು. ॥ ೪-೫ ॥ 
ನಾಭಾಗನು ಆ ಧನವನ್ನು ತೆಗೆದುಕೊಳ್ಳತೊಡಗಿದಾಗ 
ಕಡೆಯಂದ ಓರ್ವ ಕಪ್ಪದ ಪುರುಷನು ಬಂದನು. 
ಅವನು ಹೇಳಿದನು - 'ಈ ಯಜ್ಞಭೂಮಿಯಲ್ಲಿ ಉಳಿದೆಲ್ಲ 
ಧನಭಾಗವೂ ನನ್ನದಾಗಿದೆ. ॥ ೬॥ 
ನಾಭಾಗನು ಹೇಳಿದನು - 'ಯಹಿಗಳು ಈ ಧನವನ್ನು ನನಗೆ 
ಕೊಟ್ಟಿರುವರು, ಅದಕ್ಕಾಗಿ ನನ್ನದಾಗಿದೆ" ಆಗ ಆ ಪುರುಷನು 
ಹೇಳಿದನು - ನಮ್ಮ ಈ ವಿವಾದವು ನಿನ್ನ ತಂದೆಯಮುಂದೆ 
ನಾಭಾಗನು ಅದರಂತೆ ತಂದೆಯ ಬಳಿಗೆ ಹೋಗಿ 
ಕೇಳಿದನು. -॥೭॥ ತಂದೆಯು ಹೇಳಿದನು - 'ಒಮ್ಮೆ 
ಪ್ರಜಾಪತಿಯ ಮಿಯಲ್ಲಿ ಉಳಿದೆಲ್ಲವೂ 
ರುದ್ರದೇವರ ಪಾಲು ಆಗಿದೆ' ಎಂದು ನಿಶ್ಚಯಿಸಿಬಿಟ್ಟರುವರು. 
ಅದಕ್ಕಾಗಿ ಈ ಧನವಾದರೋ ಮಹಾದೇವನಿಗೇ ಸಿಗಬೇಕು.' 
॥ ೮ ॥ ನಾಭಾಗನು ಹೋಗಿ ಆ ಕಪ್ಪಾದ ಪುರುಷನಾದ ಭಗವಾನ್‌ 
ರುದ್ರದೇವರಿಗೆ ನಮಸ್ಕಾರಮಾಡಿ ಹೇಳಿದನು - ಸ್ವಾಮಿ | ಯಜ್ಞ 
ಭೂಮಿಯ ಎಲ್ಲವಸ್ತುಗಳೂ ತಮ್ಮದೇ ಆಗಿವೆ ಎಂದು ನನ್ನ ತಂದೆ 
ಯವರು ಹೇಳಿರುವರು. ಭಗವಂತಾ ! ನನ್ನಿಂದ ಅಪರಾಧವಾಯಿತು. 
ನಾನು ತಲೆಬಾಗಿ ತಮ್ಮಲ್ಲಿ ಕ್ಷಮೆಯನ್ನು ಯಾಚಸುತ್ತೇನೆ. ॥ ೯ ॥ 
ಆಗ ಭಗವಾನ್‌ ರುದ್ರದೇವರು ಹೇಳಿದರು - "ನಿನ್ನ ತಂದೆಯು. 
ಧರ್ಮಕ್ಕೆ ಅನುಕೂಲವಾದ ನಿರ್ಣಯವನ್ನೇ 8೧1 
ನೀನೂ ಕೂಡ ನನ್ನಲ್ಲಿ ಸತ್ಯದನ್ನೇ ನುಡಿದಿರುವ. ನೀನು ವೇದಗಳ 
ಅರ್ಥವನ್ನಾದರೋ ಮೊದಲಿನಿಂದಲೇ ತಿಳಿದಿರುವೆ. ಈಗ ನಾನು 
ನಿನಗೆ ಸನಾತನ ಬ್ರಹ್ಮತತ್ತ್ವದ ಜ್ಞಾನವನ್ನು ಉಪದೇಶಿಸುವ. 
॥ ೧೦॥ ಇಲ್ಲಿ ಯಜ್ಞದಲ್ಲಿ ಉಳಿದಿರುವ ನನ್ನ ಅಂಶವಾದ ಈ 
ಧನವನ್ನೂ ನಿನಗೇ ಕೊಡುತ್ತಿದ್ದೇನೆ. ನೀನು ಇದನ್ನು ಸ್ವೀಕರಿಸು.' 
ಇಷ್ಟು ಹೇಳಿ ಸತ್ಯಪ್ರಿಯ ಭಗವಾನ್‌ ರುದ್ರದೇವನು ಅಂತರ್ಧಾನ 
ನಾದನು. ॥ ೧೧॥ ಪ್ರಾತೆಕಾಲ-ಸಾಯಂಕಾಲಗಳಲ್ಲಿ ಏಕಾಗ್ರ 
ಚಿತ್ತದಿಂದ ಈ ಆಖ್ಯಾನವನ್ನು ಸ್ಮರಿಸುವ ಮನುಷ್ಯನು ಪ್ರತಿಭಾಶಾಲಿ 
ಯಾಗಿ, ವೇದಜ್ಜನಾಗುವನು; ಜೊತೆಗೆ ತನ್ನ ಸ್ವಸ್ಥರೂಪವನ್ನೂ 
ಅರಿತುಕೊಳ್ಳುವನು. ॥ ೧೨ ॥ ನಾಭಾಗನಿಗೆ ಅಂಬರೀಷನೆಂಬ. 
ಪುತ್ರನಾದನು. ಅವನು ಭಗವಕ್ಯೇಮಿಯೂ, ಧರ್ಮಾತ್ಮನೂ, 
ಭಾಗವತೋತ್ತಮನೂ ಆಗಿದ್ದನು. ಎಂದಿಗೂ ತಡೆಯಲು ಅಶಕ್ಕೆ 
ವಾದ ಬ್ರಹ್ಮಶಾಪವೂ ಕೂಡ ಅಂಬರೀಷನನ್ನು ಸ್ಫರ್ಶಿಸಲಾರದೆ. 
ಹೋಯಿತು. ॥ ೧೩ ॥ 
ಪರೀಕ್ಷಿದ್ರಾಜನು ಕೇಳಿದನು - ಮಹಾಮುನಿಗಳೇ | ಪರಮ 
ಜ್ಞಾನಿಯಾದ ರಾಜರ್ಷಿ ಅಂಬರೀಷನ ಚರಿತ್ರವನ್ನುನಾನು ಕೇಳಲು 
ಬಯಸುತ್ತಿರುವನು. ಬ್ರಾಹ್ಮಣನು ಕ್ರೋಧಗೊಂಡು ಯಾವ ರೀತಿ 
ಯಿಂದಲೂ ನಿವಾರಿಸಲು ಸಾಧ್ಯವಿಲ್ಲದ ಬ್ರಹ್ಮದಂಡವನ್ನು ಏಧಿ 
ಸಿದರೂ ಅಂಬರೀಷನ ಕೂದಲೂ ಕೊಂಕಿಸಲಾಗಲಿಲ್ಲ ಇಂತಹವನ. 
ಚರಿತ್ರೆಯನ್ನು ಹೇಳಿರಿ. ॥ ೧೪ ॥ 


4 ಅಧ್ಯಾಯ] 


ಹ 


13 





ಶ್ರೀಶುಕ ಉವಾಚ 


ಅಂಬರೀಷೋ ಮಹಾಭಾಗು ಸಪ್ತದ್ಧಿಪಮೀಂ ಮಹೀಮ್‌ 1 
ಅವ್ಯಯಾಂ ಚ ಶ್ರಿಯಂ ಲಬ್ಬ್ಯಾವಿಭವಂ ಚಾತುಲಂ ಭುವಿ 
॥ ೧೫ ॥ 


ಮೇನೇತತಿದುರ್ಲಭಂ ಪುಂಸಾಂ ಸರ್ವಂ ತತ್ನಪ್ಪಸಂಸ್ತುತಮ್‌ । 
ವಿದ್ವಾಸ್ಟಿಭವನಿರ್ವಾಣಂ ತಮೋ ವಿಶತಿ 'ಯತ್ಸುಮಾನ್‌ 
mon 


ವಾಸುದೇವೇ ಭಗವತಿ ತದ್ಧಕ್ಷೇಷು ಚ ಸಾಧುಪು। 
ಪ್ರಾಪ್ತೋ ಭಾವಂಪರು ವಿಶ್ವಯೇನೇದಂ ಲೋಷ್ಠವತ್‌ ಸ್ಥತಮ್‌ 
॥೧೭॥ 
ಸ ವೈ ಮನಃ ಕೃಷ್ಣಪದಾರವಿಂದಯೋ- 
ರ್ವಚಾಂಸಿ ವೈಕುಂಠ ಗುಣಾನುವರ್ಣನೇ | 
ಕರೌ ಹರೇರ್ಮಂದಿರಮಾರ್ಜನಾದಿಷು 
ಶ್ರುತಿಂ।. ಚಕಾರಾಚ್ಯುತಸತೃಥೋದಯೇ ॥ ೧೮ ॥ 


ಮುಖಂದಲಿಂಗಾಲಯದರ್ಶನೇ ದೃಶೌ 
ತದ್ಭತ್ಯಗಾತ್ರಸ್ಪ್ಶೇರಜ್ಞ ಸಂಗಮಮ್‌ 
ಫ್ರಾಣಂ ಚ ತತ್ಪಾದಸರೋಜಸೌರಭೇ 
ಶ್ರೀಮತ್ತುಲಸ್ಕಾ ರಸನಾಂ ತದರ್ಪಿತೇ ॥ ೧೯॥ 


ಪಾದೌ ಹರೇಃ ಕ್ಟೇತ್ರಪದಾನುಸರ್ಪಣೇ 
ಶಿರೋ ಹೃಷಿಕೇಶಪದಾಭಿವಂದನೇ 

ಕಾಮಂ ಚ ದಾಸ್ಕೇ ನತುಕಾಮಕಾಮ್ಯಯಾ 
ಯಥೋತ್ತಮಶ್ಲೋಕಜನಾಶ್ರಯಾ ರತಿಃ ॥೨೦॥ 


ಏವಂ ಸದಾ ಕರ್ಮಕಲಾಪಮಾತೃನಃ 
ಪರೇ5ಧಿಯಜ್ಞೇ ಭಗವತ್ಯಧೋಕ್ಸಜೇ 
ಸರ್ವಾತ್ಸಭಾವಂ ವಿದಧನ್ಮಹೀಮಿಮಾಂ 
ತನ್ನಿಪ್ಠವಿಪ್ರಾಭಿಡಿತು ಶಶಾಸ ಹ 


॥೨೧॥ 


ಈಚೇರಶ್ವಮೇಧೈರಧಿಯಜ್ಞಮೀಶ್ವರಂ 
ಮಹಾ. ಪಚಿತಾಂಗ ದಕ್ಷಿಣೈಃ 
ತತೈರ್ವಸಿಷ್ಠಾಸಿತಗೌತಮಾದಿಭಿ- 
ರ್ಥನ್ನನ್ನಭಿಸ್ರೋತಮಸೌ ಸರಸ್ವತೀಮ್‌ 


॥೨೨॥ 





ಶ್ರೀಶುಕಮಹಾಮುನಿಗಳು ಹೇಳಿದರು - ಪರೀಕ್ಷಿದ್ರಾಜನೇ | 
ಅಂಬರೀಷನು ಮಹಾಭಾಗ್ಯಶಾಲಿಯಾಗಿದ್ದನು. ಸಪ್ತದ್ಧೀಪಗಳಿಂದೂಡ. 
ಗೊಂಡ ಅಖಂಡ ಭೂಮಂಡಲಕ್ಕೆ ಒಡೆಯನಾಗಿ ಅಚಲ ಸಂಪತ್ತು 
ಮತ್ತು ಅತುಲ ಐಶ್ವರ್ಯವು ಅವನಿಗೆ ಪ್ರಾಪ್ತಾಗಿತ್ತು. ಇವೆಲ್ಲವೂ 
ಸಾಮಾನ್ಯ ಮನುಷ್ಯರಿಗೆ ಅತ್ಯಂತ ದುರ್ಲಭವಾಗಿದ್ದರೂ ಅವನು 
ಇವನ್ನು ಸ್ವಪ್ಥದಂತೆ ಕೃಣಿಕವೆಂದೇ ತಿಳಿಯುತ್ತಿದ್ದನು. ಏಕೆಂದರೆ, 
ಯಾವ ವೃಭವ-ಸಂಪತ್ತಿನ ಲೋಭದಿಂದ ಮನುಷ್ಯನು ತಮೋ 
ಗುಣದಲ್ಲಿ ಮುಳುಗಿ ನರಕಕ್ಕೆ ಹೋಗುತ್ತಾನೋ, ಅಂತಹ ವೈಭವ 
ಗಳೆಲ್ಲವೂ ಒಂದುದಿನ ನಾಶವಾಗುವುದೆಂಬುದನ್ನು ಅಂಬರೀಷನು 
ಅರಿತಿದ್ದನು. ॥ ೧೫-೧೬ ॥ ಭಗವಾನ್‌ ವಾಸುದೇವನಲ್ಲಿ ಹಾಗೂ 
ಅವನ ಏಕಾಂತ ಭಕ್ತರಲ್ಲಿ ಅಂಬರೀಷನಿಗೆ ಪರಮ ಪ್ರೀಶಿ-ಭಕ್ತಿ 
ಯಿತ್ತು. ಅಂತಹ ಭಕ್ತಿಯು ಪ್ರಾಪ್ತವಾದ ಮೇಲಂತೂ ಈ ಇಡೀ 
ವಿಶ್ವ ಮತ್ತು ಸಮಸ್ತ ಸಂಪತ್ತು ಮಣ್ಣಿನಹೆಂಟೆಯಂತೆ ಕಂಡು 
ಬರುತ್ತಿತ್ತು. ॥ ೧೭ ॥ ಪರಮಭಾಗವತನಾದ ಅಂಬರೀಷನು 
ಮನಸ್ಸನ್ನು ಭಗವಾನ್‌ ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ಲೀನ 
ಗೊಳಿಸಿದ್ದನು. ವಾಣಿಯನ್ನು ಭಗವದ್ಗುಣ ಕೀರ್ತನೆಯಲ್ಲಿ 
ಕೈಗಳನ್ನು ಶ್ರೀಹರಿಮಂದಿರವನ್ನು ಗುಡಿಸುವುದು, ಸಾರಿಸುವುದ 
ರಲ್ಲಿ, ತನ್ನ ಕಿವಿಗಳನ್ನು ಭಗವಾನ್‌ ಅಚ್ಯುತನ ಮಂಗಲಮಯ 
ಕಥಾಶ್ರವಣದಲ್ಲಿ ತೊಡಗಿಸಿದ್ದನು. ॥ ೧೮ ॥ ಅವನು ತನ್ನ ಕಣ್ಣು 
ಗಳನ್ನು ಮುಕುಂದನ ಮೂರ್ತಿಯನ್ನೂ, ಮಂದಿರಗಳನ್ನೂ ದರ್ಶಿ. 
ಸಲು. ಅಂಗ-ಸಂಗವನ್ನು ಭಗವದ್ಧಕ್ತರ ಶರೀರಸ್ವರ್ಶದಲ್ಲಿಯೂ, 
ಮೂಗನ್ನು ಭಗವಂತನ ಚರಣಕಮಲಗಳಲ್ಲಿ ಅರ್ಪಿಸಿದ 
ತುಲಸಿಯ ದಿವ್ಯ ಪರಿಮಳವನ್ನು ಆಫ್ರಾಣಿಸಲು, ನಾಲಿಗೆಯನ್ನು 
ಪರಮಾತ್ಥನಿಗೆ ಅರ್ಪಿಸಿದ ನೈವೇದ್ಯ-ಪ್ರಸಾದ ಸೇವಿಸಲು ಮೀಸ. 
ಅಾಗಿಟ್ಟಿದ್ದನು. ॥ ೧೯ ॥ ಅಂಬರೀಷನು ತನ್ನ ಕಾಲುಗಳನ್ನು 
ಭಗವಂತನ ದಿದ ತೀರ್ಥಕ್ಷೇತ್ರಯಾತ್ರೆ ಮಾಡುವುದಕ್ಕೂ ತೊಡಗು. 
ಅವನು ಸದಾಕಾಲ ತಲೆಯಿಂದ ಭಗವಾನ್‌ ಶ್ರೀಕೃಷ್ಣನ ಚರಣ 
ಕಮಲಗಳ ವಂದನೆಯನ್ನು ಮಾಡುತ್ತಿದ್ದನು. ಭಗನಂತನ ದಾಸ್ಯ 
ಮಾಡಬೇಕೆಂಬುದೇ ಅವನ ಕಾಮನೆಯಾಗಿತ್ತು. ಆ 
ದಾಸ್ಯವೂ ನಿಷ್ಠುಮದಾಸ್ಯವಾಗಿದ್ದು ಪರಿಪ್ರೀತ್ಕರ್ಥವಾಗಿಯೇ ಇತ್ತು. 
ಉತ್ತಮ ಕೀರ್ತಿ: ಭಗವದ್ಧಕ್ತರನ್ನು ಅವನ ಪ್ರೀತಿಯು 
ಆಶ್ರಯಿತ್ತ್ತು. ಶ್ರೀಕೃಷ್ಣನ ಭಕ್ತರಲ್ಲಿ ಅಂಬರೀಷಾಗೆ ಅಪಾರವಾದ 
ಭಕ್ತಿಯಿತ್ತು. ॥ ೨೦ ॥ ಹೀಗೆ ಅವನು ತನ್ನ ಸಮಸ್ತ ಕರ್ಮಗಳನ್ನು- 
ಯಜ್ಞಪ್ಪರುಷ, ಇಂದ್ರಿಯಾತೀತ ಭಗವಂತನನ್ನು ಸರ್ವಾತ್ಯಾ 
ಸರ್ವಸ್ವರೂಪನೆಂದು ' ತಿಳಿದು ಅರ್ಪಿಸಿಬಟ್ಟಿದ್ದನು. ಭಗವದಕ 
ಬ್ರಾಹ್ಮಣರ ಅನುಶಾಸನದಂತೆ ಅವನು ರಾಜ್ಯವನ್ನಾಳ್ತಿದ್ದನು. 
॥ 2೧ ಅವನು "ಧನ್ವ' ಎಂಬ ಮರುಭೂಮಿಯಲ್ಲಿ ಸರಸ್ವತಿಯ 
ನದಿಯ ಪ್ರವಾಹಕ್ಕೆ ಎದುರಾಗಿ ವಸಿಷ್ಠ ಅಸಿತ, ಗೌತಮ ಮೊದ. 
ಲಾದ ಮಹಾ ಆಚಾರ್ಯರ ಮೂಲಕ ಬಹು ದಕ್ಷಿಣೆಗಳುಳ್ಳ, 
ಸರ್ವಾಂಗ ಪರಿಪೂರ್ಣವಾದ ಹಲವಾರು ಅಶ್ವಮೇಧ ಯಜ್ಞ 
ಗಳನ್ನು ಮಾಡಿ ಯಜ್ಞಪತಿಯಾದ ಭಗವಂತನನ್ನು ಆರಾಧಿ 
ಸಿದ್ದನು. ॥ ೨೨ ॥ 


14 


ಶ್ರೀಮದ್ಭಾಗವತ 


[ಅಧ್ಯಾಯ 4 





ಯಸ್ಯ ಕ್ರತುಷು ಗೀರ್ವಾಣೈೆಃ ಸದ್ಯಾ ಖುತ್ತಿಕೋ ಜನಾಃ। 
॥। ೨೩ ॥ 


ಸ್ವರ್ಜೋ ನ ಪ್ರಾರ್ಥಿತೋ ಯಸ್ಯ ಮನುಚೈರಮರಪ್ರಿಯ: | 
ತೃಚನಜಗಾಯದ್ಧಿರುತ್ತಮತ್ಟೋಳಚೇಸ್ಟಮ್‌ 
॥೨೪॥ 
ಸಮರ್ದ್ವಯಂತಿ ತಾನ್ಯಾಮಾಃ ಸ್ಥಾರಾಜ್ಯಪರಿಭಾವಿತಾಃ 1 
ದುರ್ಲಭಾ ನಾಪಿ ಸಿದ್ಧಾನಾಂ ಮುಕುಂದಂ ಹೃದಿ ಪಶ್ಯತಃ 


॥ ೨೫ ॥ 


ಸ ಇತ್ತಂ ಭಕ್ತಿಯೋಗೇನ ತಪೋಯುಕ್ತೇನ ಪಾರ್ಥಿವಃ! 
ಸ್ಪಧರ್ಮೇಣ ಹರಿಂ ಪ್ರೀಣನ್‌ ಸಂಗಾನ್‌ ಸರ್ವಾನ್‌ತನೈರ್ಜಹೌ 
॥೨೬॥ 


ಸೃಹೇಸು ಜಾರೇಷು ಸುತೇಷು ಬಂಧುಷು 
ದ್ವಿಜೋತ್ತಮಸ್ಕಂದ. ನವಾಜಿಸ್ತಿಹು । 

ಅಕ್ಷಯ್ಯರತ್ನಾಭರಣಾಯುಧಾದಿ- 
'ಷ್ವನಂತಕೋಶೇಷ್ಟಕರೋದಸನ್ಯತಿಮಮ್‌ 

ತಸ್ಮಾ ಅದಾದೃರಿಶಕ್ರಂಡ ಪ್ರತ್ಯನೀಕಭಯಾವಹಮ್‌ ॥ 


ಏಕಾಂತಭಕ್ಕಿಭಾವೇನ ಪ್ರೀತೋ ಭೃತ್ಯಾಭಿರಕ್ಷಣಮ್‌ 
॥೨೮॥ 


॥೨೭॥ 


ಆರಿರಾಧಯಿಷು ಕೃಷ್ಣಂ ಮಹಿಷ್ಯಾ ತುಲ್ಯಶೀಲಯಾ | 
ಯುಕ್ತಃ ಸಾಂವತ್ಸರಂ ವೀರೋ ದಧಾರ ದ್ವಾದಶೀವ್ರತಮ್‌ 
॥೨೯॥ 


ವ್ರತಾಂತೇ ಕಾರ್ತಿಕೇ ಮಾಸಿ ತ್ರಿರಾತ್ರಂ ಸಮುಪೋಷಿತಃ | 
ಸ್ನಾತಃ ಕದಾಚಿತ್ಯಾಲಿಂದ್ಯಾಂ ಹರಿಂ ಮಧುವನೇಂರ್ಚಯಾ್‌ 


॥೩೦॥ 
ಮಹಾಭಿಷೇಕವಿಧಿನಾ ಸರ್ವೋಪಸ್ಥರಸಂಪದಾ | 
ಅಭಿಸಿಚ್ಯಾಂಬರಾಕಲ್ಪೈರ್ಗಂಧಮಾಲ್ಯಾರ್ಹಣಾದಿಭಿ: 

Maou 
ತದ್ಗಶಾಂತರಭಾವೇನ ಪೂಜಯಾಮಾಸ ಕೇಶವಮ್‌ | 
ಬ್ರಾಹ್ಮಣಾಂಶ್ಚಮಹಾಭಾಗಾನ್‌ ಸಿದ್ಧಾರ್ಥಾನಪಿ ಭಕ್ತಿತಃ 

[FET 





ಅವನ ಯಜ್ಞದಲ್ಲಿ ದೇವತೆಗಳೊಂದಿಗೆ ಸದಸ್ಯರು ಮತ್ತು 
ುತ್ವಿಜರು ಕುಳಿತಿದ್ದಾಗ ಅವನು ತನ್ನ ಸುಂದರ ವಸ್ತ್ರ ಮತ್ತು 
ದಿವ್ಯರೂಪದಿಂದ ರೆಪ್ಪೆ ಮಿಟುಕಸದೆ ದೇವತೆಗಳಂತೆ ಕಾಣುತ್ತಿದ್ದನು. 
॥ ೨೩ ॥ ಅವನ ಪ್ರಜೆಗಳು ಕೆಲವೊಮ್ಮೆ ಮಹಾತ್ಮರಿಂದ ಹಾಡಲಟ್ಟ 
ಭಗನಂತನ ಉತ್ತಮ ಚರಿತ್ರೆಗಳನ್ನು ಭಕ್ತಿಯಿಂದ ಶ್ರವಣಿಸತ್ತಿದ್ದರೆ, 
ಕೆಲವೊಮ್ಮೆ ಭಗವದ್ಗುಣಗಳನ್ನು ಕೀರ್ತಿಸುತ್ತಿದ್ದರು. ಈ ಎಧವಾಗಿ. 
ಅವನ ರಾಜ್ಯದ ಪ್ರಜೆಗಳು ದೇವತೆಗಳ ಅತ್ಯಂತ ಪ್ರಿಯವಾದ. 
ಸ್ವರ್ಗವನ್ನೂ ಕೂಡ ಬಯಸುತ್ತಿರಲಿಲ್ಲ ॥ ೨೪ ॥ ಅಂಬರೀಷನ 
ಪ್ರಜೆಗಳು ನಿತ್ಯ-ನಿರಂತರವಾಗಿ ತಮ್ಮ ಹೃದಯಮಂದಿರದಲ್ಲಿ 
ಶ್ರೀಕೃಷ್ಣನನ್ನು ಕಾಣುತ್ತಿದ್ದರು. ಅದರಿಂದಲೇ ಅವರಿಗೆ ಸಿದ್ಧರಿಗೂ 
ದುರ್ಲಭವಾದ ಅಣಿಮಾದಿ ಅಷ್ಟೆ ಶ್ಚರ್ಯಗಳೂ ಹರ್ಷ 
ವನ್ನುಂಟು ಮಾಡುತ್ತಿರಲಿಲ್ಲ. ಆತ್ಮಾನಂದ ಮುಂದೆ ಇವೆಲ್ಲ 
ವಸ್ತುಗಳೂ ಅವರಿಗೆ ತುಚ್ಛವಾಗಿ ಕಾಣುತ್ತಿದ್ದವು, ತಿರಸ್ಕತವಾಗಿ. 
ದ್ವವು ॥ ೨೫ ॥ ಹೀಗೆ ಅಂಬರೀಷಮಹಾರಾಜನು ತಪಸ್ಸಿನಿಂದ 
ಕೂಡಿದ ಭ್ರ್ತಿಯೋಗದಿಂದಲೂ, ಪ್ರಜಾಪಾಲನರೂಪನಾದ 
ಸ್ವೆಧರ್ಮದ ಮೂಲಕವಾಗಿ ಭಗವಂತನನ್ನು ಪ್ರಸನ್ನಗೊಳಿಸಿ, ನಿಧಾನ 
ವಾಗಿ ಅವನು ಎಲ್ಲ ವಿಧದ ಆಸಕ್ತಿಗಳನ್ನು ಪರಿತ್ಯಾಗ ಮಾಡಿದನು. 
॥ ೨೬ ॥ ಅರಮನೆ, ಪತ್ನೀ, ಪುತ್ರರು, ಬಂಧು-ಬಾಂಧವರು, 
ಶ್ರೇಷ್ಠವಾದ ಆನೆ, ಕುದುರೆ, ರಥ, ಕಾಲಾಳುಗಳಿಂ ಚತುರಂಗ. 
ಸೈನ್ಯ, ಅಕ್ಷಯವಾದ ಭಂಡಾರ - ಇವೆಲ್ಲವೂ ಅನಿತ್ಯವಾದುವು 
ಗಳೆಂದು ಭಾವಿಸಿ ಇವಲ್ಲವುಗಳಿಂದ ವಿರಕ್ತನಾದನು. ॥ ೨೭ ॥ 
ಅವನ ಅನನ್ಯ ಪ್ರೇಮಮಯವಾದ ಭಕ್ತಿಯಿಂದ ಸುಪ್ರೀತನಾದ 
ಶ್ರೀಹರಿಯು ಅವನ ರಕ್ಷಣೆಗಾಗಿ ವಿರೋಧಿಗಳಿಗೆ ಭಯವನ್ನುಂಟು 
ಮಾಡುವ, ಭಗವದ್ದಕ್ತಗೆ ರಕ್ಷಿಕ್ಷವಾಗಿದ್ದ ಸುದರ್ಶನ ಚಿತ್ರವನ್ನು 
ನಿಯಮಿಸಿದ್ದನ್ನು. ॥ ೨೮ ॥ 
ಆಂಬರೀಷರಾಜನ ಪತ್ನಿಯೂ ಅವನಂತೆಯೇ ಧರ್ಮ 
ಶೀಲಳೂ, ಸಂಸಾರದಿಂದ ವಿರಕ್ತಳೂ, ಭಕ್ತಿಪರಾಯಣಳೂ 
ಆಗಿದ್ದಳು. ಒಮ್ಮೆ ಅವನು ಪತ್ನಿಯೊಡನೆ ಭಗವಾನ್‌ ಶ್ರೀಕೃಷ್ಣನನ್ನು 
ಆರಾಧಿಸಲಿಕ್ಕಾಗಿ ಒಂದು ವರ್ಷದ ದ್ವಾದಶೀ ಪ್ರಧಾನವಾದ 
ಎಕಾದಶೀ ವ್ರತವನ್ನು ಕೈಗೊಂಡನು. ॥ ೨೯ ॥ ವ್ರತದ ಸಮಾಕ್ರಿ 
ಯಾದಾಗ ಕಾರ್ತೀಕ ಮಾಸದಲ್ಲಿ ರಾಜನು ಮೂರು ರಾತ್ರಿಗಳು 
ಸವಿದ್ದು ಯಮುನಾನದಿಯಲ್ಲಿ ಮಧುವನ 
ದಲ್ಲಿ ಭಗವಾನ್‌ ಶ್ರೀಹರಿಯನ್ನು ಪೂಜಿಸಿದನು. ॥ ೩೦ ॥ ರಾಜನು 
ಮಹಾಭಿಷೇಕವಿಧಿಯಿಂದಲೂ ಸಮಸ್ತ ಪರಿಕರಗಳೊಂದಿಗೆ 
ಹಾಗೂ ಸಂಪತ್ತಿನ ಮೂಕ ಭಗಮಂತನಿಗೆ ಅಭಿಷೇಕಮಾಡಿ, 
ತನ್ಮಯವಾದ ಮಸಸ್ಸನಿಂದ ವಸ್ತ್ರ, ಭೂಷಣ, ಚಂದನ, ಹೂಮಾಲೆ 
ಗೌಂದಲೂ, ಅರ್ಥ್ಯ-ಪಾದ್ಯಾದಿಗಳಿಂದಲೂ ಹರಿಯನ್ನು ಪೂಜಸಿದನು. 
ಅಂತೆಯೇ ಮಹಾಭಾಗ್ಯಶಾಲಿಗಳಾದ ಸಿದ್ಧಾರ್ಥರಾದ ಬ್ರಾಹ್ಮಣ 
ಶ್ರೇಷ್ಠರನ್ನೂ ಭಕ್ತಿಪೂರ್ವಕವಾಗಿ ಅರ್ಫ್ಯ-ಪಾದ್ಯಾದಿಗಳಿಂದ ಸತ್ಯಂ. 
ಸಿದನು. ಬಳಿಕ ರಾಜನು ಬ್ರಾಹ್ಮಣರಿಗೆ ರುಚಿಕರವಾದ ಮತ್ತು ಗುಣ 
ವಕ್ರರವಾದ ಭೋಜನವನ್ನು ಮಾಡಿಸಿ, ಸಮಲುಗೈತವಾದ 
ಅರವತ್ತು ಕೋಟ ಗೋವುಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ 
ಕೊಟ್ಟನು. ಆ ಗೋವುಗಳ ಕೊಂಬುಗಳು ಸುವರ್ಣದಿಂದಲೂ, 


4 ಅಧ್ಯಾಯ] 


ನವಮ ಸ್ಕಂಧ 


15 





ಗವಾಂ ರುಕ್ಕವಿಷಾಣೀನಾಂ ರೂಪ್ಯಾಂಭ್ರೀಣಾಂ ಸುವಾಸಸಾಮ್‌। 
ಪಯಃಶೀಲವಯೋರೂಪವತ್ನೋಪಸ್ಯರಸಂಪದಾಮ್‌ 
॥೩೩॥। 
ಪ್ರಾಹಿಣೋತ್ಸಾಧುವಿಶ್ರೇಳ್ಯೋ ಗೃಹೇಷು ನ್ಫರ್ಬುದಾನಿ ಷಟ್‌ 1 
ಭೋಜಯಿತ್ವಾ ದ್ವಿಜಾನಗ್ರೇ ಸ್ಟಾದನ್ನಂ ಗುಣವತ್ತಮಮ್‌ 


॥೩೪॥ 
ಲಬ್ಲಕಾಮೈರನುಜ್ಞಾತ:  ಪಾರಣಾಯೋಪಚಕ್ರಮೇ । 
ತಸ್ಯ ತರ್ಮ್ಯತಿಥಿ: ಸಾಕ್ಟಾದ್ಬುರ್ವಾಸಾ ಭಗವಾನಭೂತ್‌ 

manu 


ತಮಾನರ್ಚಾತಿಥಿಂ ಭೂಪಃ ಪ್ರತ್ಸುತ್ಥಾನಾಸನಾರ್ಹಣ್ಯೆ: । 
ಯೆಯಾಚೇ5ಭ್ಛವಹಾರಾಯ ಪಾದಮೂಲಮುಪಾಗತಃ 
॥೩೬॥ 
ಪ್ರತಿನಂದ್ಯ ಸ ತದ್‌ ಯಾಳಗ್ಸಾಂ ಕರ್ತುಮಾವಕ್ಕಕಂ ಗತಃ | 
ನಿಮಮಜ್ಜ ಬೃಹದ್ವ್ಯಾಯನ್‌ ಕಾಲಿಂದೀಸಲಿಲೇ ಶುಭೇ 
nan 


ಮುಹೂರ್ತಾರ್ಧಾವಶಿಷ್ಠಾಯಾಂ ದ್ವಾದಶ್ಯಾಂ ಪಾರಣಂ ಪ್ರತಿ । 
ಚಿಂತಯಾಮಾಸ ಧರ್ಮಚ್ಲೋ ದ್ವಿಚ್ಛಸ್ತದ್ಧರ್ಮಸಂಕಟೇ 
॥೩೮॥ 


ಬ್ರಾಹ್ಮಣಾತಿಕ್ರಮೇ ದೋಷೋ 
ದ್ವಾದಶ್ಯಾಂ ಯಡಪಾರಣೇ ॥ 


ಯತೃತ್ವಾ ಸಾಧು ಮೇ ಭೂಯಾದ- 
ಧರ್ಮೋ ವಾನ ಮಾಂ ಸ್ವಶೇತ್‌ ॥೩೯॥ 


ಅಂಭಸಾ ಕೇವಲೇನಾಥ ಕರಿಷ್ಯೇ ವ್ರತಪಾರಣಮ್‌ | 
ಪ್ರಾಹುರಬ್ದಕ್ಷಣಂ ವಿಪ್ರಾ ಹ್ಯಶಿತಂ ನಾಶಿತಂ ಚ ತತ್‌ 
॥೪೦॥ 


ಇತ್ಯಪಃ ಪ್ರಾಶ್ಯ ರಾಜರ್ಪಿಶ್ಚಿಂತಯನ್ನನಸಾಚ್ಕುತಮ್‌ । 
ಪ್ರತ್ಯಚಷ್ಟ ಕುರುಶ್ರೇಷ್ಠ ದ್ವಿಜಾಗನುನಮೇವ ಸಃ 
You 
ದುರ್ವಾಸಾ ಯಮುನಾಕೂಲಾತೃತಾವಶ್ಯಕ ಆಗತಃ। 
ರಾಜ್ಲಾಭಿನಂದಿತಸ್ತಸ್ಯ ಬುಬುಧೇ ಚೇಷ್ಟಿತಂ 
॥೪೨॥ 
ಮನ್ಶುನಾ ಪ್ರಚಲದ್ಗಾತ್ರೋ ಛ್ರುಕುಟೀಕುಟಿಲಾನನಃ 1 


ಬುಭುಕ್ಕಿತತ್ವ. ಸುತರಾಂ. ಕೃತಾಂಜಲಿಮಭಾಷತ 
1೪೩ 





ಕಾಲುಗಳು ಬೆಳ್ಳಿಯಿಂದಲೂ ಅಲಂಕೃತವಾಗಿತ್ತು. ಅವುಗಳಿಗೆ 
ಸುಂದರವಾದ ವಸ್ತ್ರಗಳನ್ನು ಹೊದಿಸಿದ್ದರು. ಅವೆಲ್ಲವೂ ಹೇರಳ 
ವಾಗಿ ಹಾಲುಕೊಡುತ್ತಿದ್ದವು. ಒಳ್ಳೆಯ ಸ್ವಭಾವದವುಗಳಾಗಿದ್ದು 
ಪಡ್ಡೆ ಹಸುಗಳಾಗಿದ್ದವು. ನೋಡಲು ಸುಂದರವಾಗಿದ್ದವು. ಕರುಗಳ 
ಸಮೇ ಜೊತೆಗೆ ಹಾಲುಕರೆಯುವ ಪಾತ್ರೆಗಳನ್ನೂ 
ರಾಜನು ಬ್ರಾಹ್ಮಣರಿಗೆ ದಾನವಾಗಿಕೊಟ್ಟನು. ೩೧-೨೪1 
ಗೋವುಗಳನ್ನು ಪಡೆದು ಕಾಮನೆಗಳನ್ನು ಪೂರೈಸಿಕೊಂಡ ಬ್ರಾಹ್ಮಣ 
ರಿಂದ 'ಅನುಚ್ಛೆಯನ್ನು ಪಡೆದು. ರಾಜನು ವ್ರತಪಾರಣೆಗಾಗಿ 
ಸಿದ್ಧಾಗುತ್ತಿದ್ದವು ಅದೇ ಸಮಯದಲ್ಲಿ ಶಾಪಾನುಗ್ರಹ 
ಸಮರ್ಥರಾದ ದುರ್ವಾಸರು. ಅವನಲ್ಲಿನ. ಅತಿಥಿಗಾಗಿ. 
ಆಗಮಿಸಿದರು. ॥ ೩೫ ॥ 

ಅಂಬರೀಷ ಮಹಾರಾಜನು ಅವರನ್ನೂ ನೋಡುತ್ತಲೇ ಎದ್ದು 
ನಿಂತು, ಆದರದಿಂದ ಆಸನವನಿತ್ತು ಕುಳ್ಳಿರಿಸಿ ಅತಿಥಿಯಾಗಿ 
ಬಂದಿರುವ ದುರ್ವಾಸರನ್ನು ವಿಧ-ವಿಧವಾಗಿ ಪೂಯಿದನು. 
ಅವರ ಚರಣಗಳಲ್ಲಿ ನಮಸ್ಕಾರಮಾಡಿ ರಾಜನು ಭೋಜನಕ್ಕಾಗಿ 
ಪ್ರಾರ್ಥಿಸಿಕೊಂಡನು.॥೩೬॥ ದುರ್ವಾಸರು ಅಂಬರೀಷನ ಪ್ರಾರ್ಥನೆ 
ಯನ್ನು ಸ್ವೀಕರಿಸಿ ಆವಶ್ಯಕ ಕರ್ಮಗಳನ್ನು ಪೂರೈಸಲಿಕ್ಕಾಗಿ ನದೀ 
ತೀರಕ್ಕೆ ಹೋದರು. ಆರು ಬ್ರಹ್ಮಪಸ್ತುವನ್ನು ಧ್ಯಾನಿಸುತ್ತಾ 
ಯಮುನೆಯ ಪವಿತ್ರತೀರ್ಥದಲ್ಲಿ ಸ್ನಾನ ಮಾಡತೊಡಗಿದರು. 
೨೭ ಇತ್ತ ದ್ವಾದಶಿಯು ಕೇವಲ ಒಂದುಗಳಿಗೆ ಮಾತ್ರ 
ಉಳಿದಿತ್ತು. ಧರ್ಮಜ್ಜನಾದ ಅಂಬರೀಷನು ಧರ್ಮ-ಸಂಟ 
ಕ್ಯೊಳಗಾಗಿ ಬ್ರಾಹ್ಮಣರೊಂದಿಗೆ ವಿಚಾರ ವಿಮರ್ಶೆ ಮಾಡಿದನು. 
॥ ೩೮ ॥ ರಾಜನೆಂದನು - ಬ್ರಾಹ್ಮಣೋತ್ತಮರೇ | ಅತಿಥಿಯಾದ 
ಬ್ರಾಹ್ಮಣನಿಗೆ ಭೋಜನಮಾಡಿಸದೆ ಭೋಜನ ಮಾಡುವುದು 
ಮತ್ತು ದ್ವಾದಶಿ ಕಳೆದಮೇಲೆ ಪಾರಣೆಮಾಡುವುದು ಎರಡೂ 
ದೋಷವಾಗಿದೆ. ಅದಕ್ಕಾಗಿ ಇಂತಹ ಸಮಯದಲ್ಲಿ ನನಗೆ ಪಾಪವು. 

ಶ್ರೇಯಸ್ಸಾಗುವಂತಹ ಯಾವ ಕಾರ್ಯವನ್ನು ಮಾಡೆ 

ಬೇಕು 7 18೯ ॥ ಆಗ ಬ್ರಾಹ್ಮಣರೊಂದಿಗೆ ವಿಚಾರ ವಿಮರ್ಶಿಸಿ 
'ಅವನೆಂದನು - ಬ್ರಾಹ್ಮಣಶ್ರೇಷ್ಠರೇ | -ಕೇವಲ ನೀರು ಕುಡಿ 
ಯುವುದರಿಂದ ಭೋಜನ ' ಮಾಡಿದತೆಯೂ, ಮಾಡ 
ದಂತೆಯೂ ಇದೆ ಎಂದು ಶ್ರುತಿಗಳಲ್ಲಿ ಹೇಳಿದೆ. ಅದಕ್ಕಾಗಿ ಈ 
ಸಮಯದಲ್ಲಿ ಕೇವಲ ನೀರು ಕುಡಿದು ಪಾರಣೆ ಮಾಡುತ್ತೇನೆ 
ಎಂದು ಹೇಳಿಕೊಂಡನು. ॥ ೪೦ ॥ ಹೀಗೆ ನಿಶ್ಚಯಿಸಿ ಮನಸ್ಸಿನಲ್ಲೇ 
ಭಗವಂತನನ್ನು ಚಿಂತಿಸುತ್ತಾ ರಾಜರ್ಷಿ ಅಂಬರೀಷನು ಜಲಪ್ರಾಶನ 
ಮಾಡಿದನು ಹಾಗೂ ಪರೀಕ್ಷಿತನೇ | ದುರ್ವಾಸರ ಆಗಮನವನ್ನೇ 
ಎದುರು ನೋಡುತ್ತಿದ್ದನು. ॥ ೪೧॥ ದುರ್ವಾಸರು ಆವಶ್ಯಕ 
ಕರ್ಮಗಳಿಂದ ನಿವೃತ್ತರಾಗಿ ಯಮುನಾ ನದಿಯಿಂದ ಮರಳಿದರು. 
ರಾಜನು ಮುಂದೆ ಹೋಗಿ ಅವರಿಗೆ ಅಭಿನಂದಿಸಿದಾಗ ಅವರು - 
ರಾಜನು ಪಾರಣೆಮಾಡಿರುವನೆಂದು ಅನುಮಾನದಿಂದಲೇ 
ತಿಳಿದುಕೊಂಡರು. ॥ ೪೨ ॥ ಆ ಸಮಯದಲ್ಲಿ ದುರ್ವಾಸರು 
ಬಹಳ ಹಸಿದಿದ್ದರು. ಇದರಿಂದ ರಾಜನು ಪಾರಣೆ ಮಾಡಿರುವ 
ನೆಂದು ತಿಳಿದು ಅವರ ಶರೀರವೆಲ್ಲವೂ ಕೋಪದಿಂದ ಥರ-ಥನನೆ. 
ನಡುಗುತ್ತಿತ್ತು. ಹುಬ್ಬುಗಂಟಿಕ್ಕಿದ್ದಿಂದ ಮುಖವು ಎಕಟವಾಗಿತ್ತು. 
ಕೈಜೋಡಿಸಿ: ನಿಂತುಕೊಂಡಿದ್ದ” ಅಂಬರೀಷನನ್ನು ಗದರಿಸುತ್ತಾ 
ಆವರು ಹೇಳಿದರು -॥ ೪೩ ॥ 


16 


ಶ್ರೀಮದ್ಭಾಗವತ 





[ಅಧ್ಯಾಯ 4 





ಅಹೋ ಅಸ್ಕ ನೃಶಂಸಸ್ಥ ಶ್ರೀಯೋನ್ತಸ್ಯ ಪಶ್ಯತ । 
ಧರ್ಮವೃತಿಕ್ರಮಂ '  ವಿಷ್ಣೋರಭಕ್ರಸ್ಯೇಶಮಾನಿನಃ 
॥೪೪॥ 
ಯೋ ಮಾಮತಿಥಿಮಾಯಾತಮಾತಿಷ್ಟೇನ ನಿಮಂತ್ರ್ಯ ಚ। 
ದತ್ತ್ವಾ ಭುಕ್ತವಾಂಸ್ತಸ್ಯ ಸದ್ಯಸ್ತೇ ದರ್ಶಯೇ ಫಲಮ್‌ 
॥೪೫॥ 
ಏವಂ ಬ್ರುವಾಣ ಉತ್ಕೃತ್ಯ ಜಟಾಂ ರೋಪವಿದೀಪಿತಃ 1 
ತಯಾ ಸ ನಿರ್ಮಮೇ ತತ್ವ ಕೃತ್ಯಾಂ ಕಾಲಾನಲೋಪಮಾಮ್‌ 
॥೪೬॥ 
ತಾಮಾಪತಂತೀಂ ಜ್ವಲತೀಮಸಿಹಸ್ತಾಂ ಪದಾ ಭುವಮ್‌ । 
ಪೇಪಯಂತೀಂ ಸಮುದ್ಯೀಕ್ಸ್ಯ ನ ಚಚಾಲ ಪದಾನ್ಮೃಪಃ 
1೪೭॥ 
ಪ್ರಾಗಿಷ್ಟಚೃತ್ಯರಕ್ಟಾಯಾಂ ಪುರುಷೇಣ ಮಹಾತ್ಮನಾ । 
ದದಾಹ ಕೃತ್ಯಾಂ ತಾಂ ಚಕ್ರಂ ಕ್ರುದ್ಧಾಹಿಮಿವ ಪಾವಕಃ 
॥೪೮॥ 
ತದಭಿದ್ರವದುದ್ದೀಕ್ಷ್ವ ಸ್ಮಪ್ರಯಾಸಂ ಚ ನಿಷ್ಠಲಮ್‌ । 
ದುರ್ವಾಸಾದುದ್ರುವೇ ಭೀತೋ ದಿಕ್ಷುಪ್ರಾಣಪರೀಪ್ಲಯಾ 
[a 
ತಮನ್ನಧಾವದ್ಧಗವದ್ರಥಾಜ್ಞಂ 
'ದಾವಾಗ್ಗಿರುದ್ದೂತಶಿಖೋ ಯಥಾಹಿಮ್‌ । 
ತಥಾನುಪಂ  ಮುನಿರೀಕೃಮಾಣೋ 
ಗುಹಾಂ ವಿವಿಕ್ಷು ಪ್ರಸಸಾರ ಮೇರೋಃ ॥೫೦॥ 


ದಿಶೋನಭಕ್ಟ್ಯಾಂವಿವರಾನ್‌ ಸಮುದ್ರಾನ್‌ 
ಲೋಕಾನ್ಸಪಾಲಾಂಸ್ಟ್ರಿದಿವಂ. ಗತಃ 

ಯತೋ ಯತೋ ಧಾವತಿ ತತ್ರ ತತ್ರ 
ಸುದರ್ಶನಂ ದುಷ್ಠಹಹಂ ದರ್ಶ ॥೫೧॥ 


ಅಲಬ್ದನಾಥಃ ಸ ಯದಾ ಕುತಶ್ಚಿತ್‌ 
ಸಂತ್ರಸ್ಷಚಿತ್ತೋತರಣಮೇಷಮಾಣಃ 1 
ದೇವಂ  ವಿರಿಂಚಂ ಸಮಗಾದ್ವಿದಾತಃ 
ತ್ರಾಹ್ಯಾತ್ಮಯೋನೇರಜಿತತೇಜಸೋ ಮಾಮ್‌ ॥ ೫೨ ॥ 


ಸಃ॥ 


ಬ್ರಹ್ಮೋವಾಚ 
ಸ್ಥಾನಂ ಮದೀಯಂ ಸಹವಿಶ್ವಮೇತತ್‌ 
ಕ್ರೀಡಾವಸಾನೇ ದ್ವಿಪರಾರ್ಧಸಂಜ್ಲೇ । 


ಭ್ರೂಭಂಗಮಾತ್ರೇಣ ಹಿ ಸಂದಿಧಕ್ಟೋಃ 
ಕಾಲಾತ್ಮನೋ ಯಸ್ಯ ತಿರೋಭವಿಷ್ಯತಿ ॥ ೫೩ ॥ 





ಏನನ್ಯಾಯ | ಕ್ರೂರಿಯಾದ, ಸಂಪತ್ತಿನಿಂದ ಮದಿಸಿರುವ, 
ವಿಷ್ಣುವಿನ ಭಕ್ತನಲ್ಲದ, ತಾನೇ ಸರ್ವೇಶ್ವರನೆಂದು ಭಾವಿಸಿ ಕೊಂಡಿ 
ರುವ ಈ ರಾಜನ ಧರ್ಮೊಲ್ಲಂಘನೆಯನ್ನು ಎಲ್ಲರೂ ನೋಡಿರಿ. 
॥ ೪೪ ॥ ನಾನು ಅತಿಥಿಯಾಗಿ ಇವನಲ್ಲಿಗೆ ಬಂದಿರುವನು. ಅತಿಥಿ 
ಸತ್ಯಾರಮಾಡಲು ರಾಜನು ನನಗೆ ಆಮಂತ್ರಣವನ್ನೂ ಕೊಟ್ಟನು. 
ಹೀಗಿದ್ದರೂ ನನಗೆ ಊಟಮಾಡಿಸದೆಯೇ ಇವನು ಭೋಜನ 
ಮಾಡಿರುವನು. ಇಂತಹ ಧರ್ಮವ್ಯತಿಕ್ರಮಕ್ಕೆ ಸಿಗುವ ಫಲ 
ವೇನೆಂಬುದನ್ನುನಾನೀಗಲೇ ತೋ ನೆ. ॥ ೪೫ ॥ ಹೀಗೆ 
ಹೇಳುತ್ತಾ- ಹೇಳುತ್ತಾ ಅವರು ಸಿಟ್ಟನಿಂದ ಉರಿದೆದ್ದರು. ಅವರು 
ತಮ್ಮ ಒಂದು ಜಟೆಯನ್ನು ಕತ್ತು ಅದರಿಂದ ಅಂಬರೀಷನನ್ನು 
ಕೊಂದುಬಿಡಲು ಒಂದು ಕೃತ್ಯೆಯನ್ನು ನಿರ್ಮಿಸಿದರು. ಅದು 
ಪ್ರಳಯಾಗ್ನಿಯಂತೆ ಧಗ-ಧಸು್ತಿ್ತು. ॥ ೪೬ ॥ ಅದು ಬೆಂಕಿ 
ಯಂತೆ ಉರಿಯುತ್ತಾ ಕೈಯಲ್ಲಿ ಖಡ್ಗವನ್ನು ರುಳಪಿಸುತ್ತಾ, ಪಾದ 
ಘಟ್ಟನೆಯಿಂದ ಭೂಮಿಯನ್ನುನಡುಗಿಸುತ್ತಾ ಅಂಬರೀಷನ ಮೇಲೆ 
ಮಿಸಿತು. ಆದರೆ ಅಂಬರೀಷ ರಾಜನು ಅದನ್ನು ನೋಡಿ ನಿಂತ 
ಜಾಗದಿಂದ ಕದಲದೆ ಹಾಗೆಯೇ ನಾತಿದ್ದನು. ॥ ೪೭ ೪ ಪರಮ 
ಪುರುಷ ಪರಮಾತ್ಥನು ತನ್ನ ಸೇವಕನ ರಕ್ಷಣೆಗಾಗಿ ಮೊದಲೇ 
ಸುದರ್ಶನ ಚಕ್ರವನ್ನು ನಿಯುಸ್ತಗೊಳಿಸಿದ್ದರು. ಕೋಪಗೊಂಡಿರುವ 
ಫಟಸರ್ಪವನ್ನು ದುವಾಗ್ನಿಯು ಕ್ಷಣಮಾತ್ರದಲ್ಲಿ ಛಸ್ಮಮಾಡಿ 
ಬಿಡುವತೆ ಸುದರ್ಶನಚಕ್ರವು ದುರ್ವಾಸನ ಕೈತ್ಯೆಯನ್ನು ಸುಟ್ಟು 
ಬೂದಿ ಮಾಡಿಬಿಟ್ಟಿು.1 ೪೮ ॥ ತಾನು ಸೃಚ್ಛದ ಕೃತ್ಯೆಯು. 
ಭಸ್ಮವಾದುದನ್ನು ಮತ್ತು ಚಕ್ರವು ತನ್ನಡೆಗೆ ಬರುತ್ತಿರುವುದನ್ನು ಕೆಂಡು 
ದುರ್ವಾಸರು ಭಯಗೊಂಡು ತನ್ನ ಪ್ರಾಣಗಳನ್ನು ಉಳಿಸಿಕೊಳ್ಳಲು 
ಗಿ ಓಡಿಹೋದರು. ॥ ೪೯ ॥ ಎತ್ತರವಾದ ಜ್ವಾಲೆ 
ಗಳಿಂದ ಕೂಡಿದ್ದ ಕಾಡ್ಗಿಚ್ಚು ಸರ್ಪವನ್ನು ಹಿಂಬಾಲಿಸಿ ಹೋಗುವಂತೆ 
ಭಗವಂತನ ಸುದರ್ಶನಚಕ್ರವು. ಅವರನ್ನು ಅಟ್ಟಿಸಿಕೊಂಡು 
ಹೋಯಿತು. ಆಗ ದುರ್ವಾಸರು ಸುಮೇರು ಪರ್ವತದ ಗುಹೆ 
ಯನ್ನು ಪ್ರವೇಶಿಸಲು ಆತ್ಮಕಡೆಗೆ ಓಡಿದರು. ॥ ೫೦ ॥ ದುರ್ವಾ 
ಸರು - ದಶದಿಕ್ಕುಗಳಲ್ಲಿ ಆಕಾಶ, ಪೃಥಿವಿ, ಅತಲ-ಎತಲ 
ಮುಂತಾದ ಕೆಳಗಿನ ಲೋಕಗಳಲ್ಲಿ ಸಮುದ್ರ, ಲೋಕಪಾಲರಿಂದ 
ರ್ಷಿತವಾದ ಲೋಕಗಳಲ್ಲಿ ಸ್ವರ್ಗದಲ್ಲಿ ಹೀಗೆ ಎಲ್ಲೆಡೆಗಳಲ್ಲಿ 
ಓಡಾಡಿದರು. ಆದರೆ ಅವರು ಹೋದಲ್ಲೆಲ್ಲ ಸಹಿಸಲಸಾಧ್ಯವಾದ 
ತೇಜಭಿಂದ ಕೂಡಿದ ಸುದರ್ಶನವು ತನ್ನನ್ನು ಹಿಂಬಾಲಿಸುವುದನ್ನು 
ಕಂಡರು. ॥ ೫೧ ॥ ಎಲ್ಲಿಯೂ ಯಾರೂ" ರಕ್ಷರು ದೊರೆಯ 
ದಿದ್ದಾಗೆ ಆವರು ಇನ್ನೂ ಭಯಗೊಂಡರು. ತನಗಾಗಿ ಬದುಕುಳಿ 
ಯಲು ಸ್ಥಳವನ್ನು ಹುಡುಕುತ್ತಾ ಅವರು ಬ್ರಹ್ಮದೇವರ ಬಗೆ 
ಹೋಗಿ ಬೇಡಿಕೊಂಡರು - 'ಓ ವಿರಿಂಚಿಯೇ। ನೀವು 
ಸ್ವಯಂಭೂ ಆಗಿರುವಿರಿ. ಭಗವಂತನ ಈ ತೇಜೋಮಯ 
ಚಿತ್ರದಿಂದ ನನ್ನನ್ನು ಕಾಪಾಡಿರಿ" ॥ ೫೨ ॥ 
ಬ್ರಹ್ಮದೇವರು ಹೇಳಿದರು - ಮಹರ್ಷಿಯೇ ನನ್ನ ಎರಡು 
ಪರಾರ್ಧಗಳ ಆಯುಷ್ಯವು ಮುಗಿದಾಗ ಕಾಲಸ್ಟರೂಪನಾದ 
ಭಗವಂತನು ತನ್ನ ಈ ಸೃಷ್ಟರೀಲೆಯನ್ನು ಸಮಾಪ್ತಗೊಳಿಸಲು 
ಬಯಸಿ ಈ ಜಗತ್ತನ್ನು ಸುಡಲು ಬಯಸಿದಾಗ ಅವನ ಭ್ರೂಭಂಗ 
ಮಾತ್ರದಿಂದ ಈ ಇಡೀ ಪ್ರಪಂಚ ಮತ್ತು ನನ್ನ ಈ ಲೋಕವೂ ಕೂಡ 
ಲೀನವಾಗಿ ಹೋದಿತು. ॥ ೫೩ ॥ 


4 ಅಧ್ಯಾಯ) 


ನವಮ ಸೃಂಧ 17 





ಅಹಂ 


ಭವೋದಕ್ಸಬ್ಬಗುಪ್ರಧಾನಾ: 
ಪ್ರಜೇಶಭೂತೇಶಸುರೇಶಮುಖ್ಯಾಃ | 
ಸರ್ಮೇ ವಯಂ ಯನ್ನಿಯಮಂ ಪ್ರನ್ನಾ 


ಮೂದ್ಥ್ಯರ್ಪಿತಂ ಲೋಕಹಿತಂ ವಹಾಮಃ ॥ ೫೪ ॥ 


ಪ್ರತ್ಯಾಖ್ಯಾತೋ ವಿರಿಂಚೇನ ವಿಷ್ಣುತಕ್ರೋಪತಾಪಿತಃ | 
ದುರ್ನಾಸಾ: ಶರಣಂ ಯಾತಃ ಶರ್ವಂ ಕೈಲಾಸವಾಸಿನಮ್‌ 
॥ ೫೫ ॥ 
ತ್ರೀರುದ್ರ ಉವಾಚ 
ವಯಂ ನ ತಾತ ಪ್ರಭವಾಮ ಭೂಮ್ನಿ 
ಯೆಸ್ಸಿನ್ನರೇತನ್ಯೇತಪ್ಯಜಜೀವಕೋಶಾಃ: 1 
ಭವಂತಿ ಕಾಲೇ ನ ಭವಂತಿ ಹೀದೃಶಾಃ 
ಸಹಸ್ರಶೋ ಯತ್ರ ವಯಂ ಭ್ರಮಾಮಃ ॥ ೫೬ ॥ 


ಅಹಂ ಸನತ್ಕುಮಾರಶ್ವ ನಾರದೋ ಭಗವಾನಜಃ। 
ಕಪಿಲೋ 5ಪಾಂತರತಮೋ ದೇವಲೋ ಧರ್ಮ ಆಸುರಿಃ 
॥೫೭॥ 
ಮರೀಚಿಪ್ರಮುಖಾಶ್ಚಾನ್ಯೇ ಸಿದ್ದೇಶಾಃ ಪಾರದರ್ಶನಾಃ 
ವಿದಾನ ನ ವಯಂ ಸರ್ವೇ ಯನ್ಮಾಯಾಂ ಮಾಯಯಾರತವ್ಯತಾಃ 
॥೫೮ 
ತಸ್ಯ ವಿಶ್ವೇಶ್ವರಸ್ಯೇದಂ ಶಸ್ತ್ರ ದುರ್ವಿಷಹಂ ಓ ನಃ। 
ತಮೇವ ಶರಣಂ ಯಾಹಿ ಹರಿಸ್ತೇ ಶಂ ವಿಧಾಸ್ಯತಿ 
॥೫೯॥ 
ತತೋ ನಿರಾಶೋ ದುರ್ವಾಸಾಃ ಪದಂ ಭಗದತೋ ಯಯೌ । 
ಸೈಕುಂಠಾಖ್ಯಂ ಯದಧ್ಯಾಸ್ತೇ ಶ್ರೀನಿವಾಸಃ ಶ್ರಿಯಾ ಸಹ 
॥೬೦॥ 
ಸಂದಹ್ಯಮಾನೋಂಜಿತಶಸ್ಥವಟ್ಟನಾ 
ತತ್ಪಾದಮೂಲೇ ಪತಿತ: ಸವೇಪಥುಃ । 
ಆಹಾಚ್ಯುತಾನಂತ ಸದೀಪ್ಲಿತ ಪ್ರಭೋ 
ಕೃತಾಗಸಂ ಮಾವ ಹಿ ವಿಶ್ವಭಾವನ ॥ ೬೧ ॥ 


ಅಜಾನತಾ ತೇ ಪರಮಾನುಭಾವಂ 

ಕೃತಂ ಮಯಾಘಂ ಭವತ: ಪ್ರಿಯಾಣಾಮ್‌ । 
ವಿಧೇಹಿ ತಸ್ಕಾಪಚಿಂ ವಿಧಾತ 

ರ್ಮುಚ್ಛೇತ ಯನ್ನಾಮ್ಚುದಿತೇ ನಾರಕೋಂಪಿ ॥೬೨॥ 


ಶ್ರೀಭಗವಾನುವಾಚ 


ಅಹಂ ಭಕ್ತಪರಾಧೀನೋ ಹೃಸ್ಟತಂತ್ರ ಇವ ದ್ವಿಜ! 
ಸಾಧುಭಿರ್ಗ್ರಸ್ತಷ್ಯದಯೋ ಭಕ್ಷೈರ್ಭಕ್ತಜನಪ್ರಿಯಃ 
WELW 





ನಾನು, ಶಂಕರನು, ದಕ್ಷ ಭೃಗು ಮೊದಲಾದ ಪ್ರಜಾಪತಿಗಳು, 
ಭೂತೇಶರು, ಸುರೇಶಮುಖ್ಯರು, ಇವರೆಲ್ಲರೂ ಯಾರು ನಿರ್ಮಿಸಿದ 
ನಿಯಮಗಳಲ್ಲಿ ಬಂಧಿತರಾಗಿರುವೆವೋ, ಅವನ ಆಜ್ಞೆಯನ್ನು 
ಶಿರಸಾವಹಿಸಿ ನಾವಲ್ಲರೂ ಪ್ರಪಂಚದ ಹಿತವನ್ನು ಮಾಡುತ್ತೇವೆ. 
ಅಂತಹ ಮಹಾಮಹಿಮನಾದ ವನ್ಣುವಿನ ಭಕ್ತನಿಗೆ ದ್ರೋಹ 
ವಸಗಿರುವ ನಿನಗೆ ರಕ್ಷಣೆ ಯ್ಸಾಯಲು ನಾವು ಸಮರ್ಥ 
ರಲ್ಲ ೫೪ ॥ ಬ್ರಹ್ಮದೇವರು. ಹೀಗೆ ದುರ್ವಾಸರನ್ನು ನಿರಾಶ 
ಗೊಳಸಿದಾಗ ಭಗವಂತನ ಚಕ್ರದ ಬೇಗೆಯಿಂದ ಬೇಯುತ್ತಿದ್ದ 
ಅವರು ಕೈಲಾಸವಾಸೀ ಭಗವಾನ್‌ ಶಂಕರನಲ್ಲಿ ಶರಣುಹೂಕ್ಕರು.' 
ಓಪರಮೇಶ್ವರಾ | ನನ್ನನ್ನು ಈ ಎಷ್ಟು ಚಕ್ರದಿಂದ ಕಾಪಾಡು ಎಂದು 
ಬೇಡಿದಾಗ ಶಿವನೆಂದನು -॥ ೫೫ ॥ 

ಶ್ರೀಮಹಾದೇವನು ಹೇಳಿದನು - ದುರ್ಪಾಸನೇ | ಯಾವ 
ಅಪಾರಮಹಿಮನಾದ ಪರಮಾತ್ಮನಲ್ಲಿ ಕೇವಲ ಈ ಬ್ರಷ್ಟ ಈ 
ಜೀವರು ಮಾತ್ರವಲ್ಲದ ಆನೇಕ ಬ್ರಹ್ಮರು, ಅನೇಕ ಬ್ರಹ್ಮಾಂಡಗಳು 
ಹುಟ್ಟುತ್ತಿರುತ್ತವೆಯೋ ಮತ್ತು ಲೀನವಾಗುತ್ತಿರುತ್ತವೆಯೋ-ಅಂತಹೆ 
ಅನೇಕ ಕೋಟಿ ಬ್ರಹ್ಮಾಂಡಗಳಲ್ಲಿ ನಾವೂ ಕೂಡ ಸಾವಿರಾರು ಬಾರಿ 
ಹುಟ್ಟ ಅವನಲ್ಲೇ ಲೀನವಾಗಿರುತ್ತೇವೆಯೋ ಅಂತಹ ಪ್ರಭುವಿನ 
ಸಂಬಂಧದಲ್ಲಿ ನಾವು ಏನನ್ನೂ ಮಾಡಲು ಸಮರ್ಥರಲ್ಪ 
॥ ೫೬ ॥ ನಾನಾಗಲೀ, ಸನತ್ಕುಮಾರ ನಾರದ, ಬ್ರಹ್ಮದೇವರು, 
ಕಪಿಲರು, ಅಪಾಂತರತಮ-ದೇವಲರಾಗಲೀ, ಧರ್ಮ-ಆಸುರೀ- 
ಮರೀಚಿಯೇ ಮೊದಲಾದ ಸರ್ವಜ್ಞರಾದ ಸಿದ್ಧೇಶ್ವರರಾಗಲೀ 
ಭಗವಂತನ ಮಾಯೆಯನ್ನು ಅರಿಯೆವು. ಏಕೆಂದರೆ, ನಾವೆಲ್ಲರೂ 
ಆದೇ ಮಾಯೆಯಿಂದಲೇ ಅವೃತರಾಗಿದ್ದೇವೆ. ॥ ೫೭-೫೮ ॥ ಈ 
ಚಕ್ರವು ಅ ವಿಶ್ವೇಶ್ವರನಾದ ಮಹಾವಿಷ್ಣುವಿನ ಶಸ್ತ್ರವಾಗಿದೆ. ಇದರ 
ಉಜ್ಜಲವಾದ "ಪ್ರಭೆಯನ್ನು ನಾವೂ ಸಹಿಸಲಾರವು. ನೀನು ಆ 
ಕ್ರೀಡೆ ಶರಣುಹೋಗು, ಅವನೇ ನಿನಗೆ ಮಂಗಳವನ್ನು 
ಉಂಟುಮಾಡುತ್ತಾನೆ. ॥ ೫೯ ॥ ಅಲ್ಲಿಯೂ ಕೂಡ ನಿರಾಶರಾದ. 
ದುರ್ವಾಸರು ಲಕ್ಷ್ಮೀಪಿಯಾದ ಭಗವಂತನು ರನುಯೊಂದಿಗೆ 
ವಾಸಿಸುವ ಪರಮಧಾಮವಾದ ವೈಕುಂಠಕ್ಕೆ ಹೋದರು. ॥ ೬೦ ॥ 
ದುರ್ವಾಸರು ಭಗವಂತನ ಸುದರ್ಶನದಿಂದ ಬೇಯುತ್ತಿದ್ದರು. 
ಅವರು ನಡುಗುತ್ತಾ ಭಗವಂತನ ಚರಣಗಳಲ್ಲಿ ಅಡ್ಡಬಿದ್ದರು. 
ಓ ಅಚ್ಯುತ! ಅನಂತಾ! ಸತ್ತುರುಷರಗೆ ಬೇಕಾದವನೇ। 
ಪ್ರಭುವೇ! ಲೋಕರಕ್ಷಕನೇ | ಆಪರಾಧಿಯಾದ ನನ್ನನ್ನು ರಕ್ಷಿಸು; 
ಕಾಪಾಡು ಎಂದು ಅಂಗಲಾಜಿದರು. ॥ ೬೧ ॥ ನಿನ್ನ ಪರಮಾರ 
ವಾದ ಪ್ರಭಾವವನ್ನು ಅರಿಯದೆ ನಾನು ನಿನ್ನ ಪ್ರಿಯಲಕ್ಷನಿಗೆ 
ಅಪರಾಧ ಮಾಡಿಬಿಟ್ಟೆ ಪ್ರಭುವೇ ನನ್ನನ್ನು ಈ ಸುದರ್ಶನದಿಂದ 
ಪಾರುಮಾಡು. ನಿನ್ನ ನಾಮೋಚ್ಚಾರಣ ಮಾತ್ರದಿಂದಲೇ ನರಕದಲ್ಲಿ 
ರುವ ಜೀವರು ಮುಕ್ತರಾಗಿ ಹೋಗುತ್ತಾರೆ. ॥ ೬೨ ॥ 

ಶ್ರೀಭಗವಂತನು ಹೇಳಿದನು - ದುರ್ವಾಸರೇ | ನಾನು 
ಸರ್ಪಥಾ ಭಕ್ತರಿಗೆ ಅಧೀನನಾಗಿ ಬಿಟ್ಟಿರುವೆನು. ನಾನು 
ಆಸ್ವತಂತ್ರನು, ನನಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ ಸಾಧುಗಳಾದ 
ನನ್ನ ಭಕ್ತರು ನನ್ನಷೃದಯವನ್ನು ಕೈವಶಮಾಡಿಕೊಂಡಿದ್ದಾರೆ. ಭಕ್ತರು 
ನನನ್ನು ಪ್ರೀತಿಸುವಂತೆ ನಾನೂ ಅವರನ್ನು ಪ್ರೀತಿಸುತ್ತೇನೆ. ॥ ೬೨.1 





18 


ಶ್ರೀಮದ್ಭಾಗನಿತ. 


[ಅಧ್ಯಾಯ 4 





ನಾಹಮಾತ್ಮಾನಮಾಶಾಸೇ ಮದ್ಯಕ್ಕೆ: ಸಾಧುಭಿರ್ವಿನಾ । 
ಶ್ರಿಯಂ ಚಾತ್ಕಂತಿಕೀಂ ಬ್ರಹ್ಮನ್‌ ಯೇಷಾಂ ಗತರಹಂ ಪರಾ 
॥೬೪॥ 


ಯೇ ದಾರಾಗಾರಪತ್ರಾಪ್ತಾನ್‌ ಪ್ರಾಣಾನ್ವಿತಮಿಮಂ ಪರಮ್‌ 
ಹಿತ್ವಾಮಾಂ ಶರಣಂ ಯಾತಾಃ ಕಥಂತಾಂಸ್ಕೃಶ್ತುಮುತ್ತಹೇ 
msl 


ಮಯಿ ನಿರ್ಬದ್ದಹೃದಯಾಃ ಸಾಧವಃ ಸಮದರ್ಶನಾಃ । 


ವಶೀಕುರ್ವಂತಿ ಮಾಂ ಭಕ್ಷ್ಯಾಸತ್‌ಸ್ಟಿಯಃ ಸತ್ವತಿಂ ಯಥಾ 
min 


ಮತ್ತೇವಯಾ ಪ್ರತೀತಂ ಚ ಸಾಲೋಕ್ಯಾದಿಚತುಷ್ತಯಮ್‌ । 
ನೇಚ್ಛತಿಸೇವಯಾ ಪೂರ್ಣಾ: ಕುತೋರನೃತ್ಯಾಲನಿದ್ರುತಮ್‌ 
WELW 


ಸಾಧಸೋ ಹೃದಯಂ ಮಹ್ಯಂ ಸಾಧೂನಾಂ ಹೃದಯಂತ್ಸಹಮ್‌ | 
ಮದನ್ಯತ್ತೇ ನ ಚಾನಂತಿ ನಾಹಂ ತೇಭ್ಯೋ ಮನಾಗಪಿ 
॥೬೮॥ 


ಉಪಾಯಂ ಕಥಯಿಷ್ಯಾಮಿ ತವ ವಿಪ್ರ ಶೃಣುಷ್ಟ ತತ್‌ । 

ಅಯಂ ಹ್ಯಾತ್ಮಾಭಿಚಾರಸ್ತೇ ಯತಸ್ತಂ ಯಾತು ವೈ ಭವಾನ್‌ । 

ಸಾಧುಷು ಪ್ರಹಿತಂತೇಜಃ ಪ್ರಹರ್ತುಃಕುರುತೇರಶಿವಮ್‌ 
mien 


ತಪೋ ವಿದ್ಯಾ ಚ ವಿಪ್ರಾಣಾಂ ನಿತ್ರೇಯಸಕರೇ ಉಭೇ | 
ತೇ ಏವ ಜುರ್ವಿನೀತಸ್ಯ ಕಲ್ಪೇತೇ ಕರ್ತುರನ್ಯಥಾ 
wzon 


ಬ್ರಹ್ಮಂಸ್ತದ್ಧಚ್ಛ ಭದ್ರಂ ತೇ ನಾಭಾಗತನಯಂ ನೃಪದ್‌ । 
ಕೃಮಾಪಯ ಮಜಾಭಾಗಂ ತತಃ ಶಾಂತಿರ್ಭವಿಷ್ಯತಿ 





ಬ್ರಾಹ್ಮಕೋತ್ತಮನೇ | ನನ್ನ ಭಕ್ತರ ಏಕಮಾತ್ರ ಆಶ್ರಯ ನಾನೇ 
ಆಗಿರುವನು. ಅದರಿಂದ ಸಾಧುಸ್ವಭಾವವುಳ್ಳ ನನ್ನ ಭಕ್ತರನ್ನು 
ಬಟ್ಟು ನಾನು ಸ್ಪತ। ನನ್ನನ್ನಾಗಲೀ, ನಿನಾಶಂಹಿತಳಾದ ನನ್ನ 
ಅರ್ಧಾಂಗಿನಿಯಾದ ಲಕ್ಷ್ಮಿಯನ್ನೂ ಬಯಸುವುದಿಲ್ಲ ॥ ೬೪ ॥ 
ಯಾವ ಭಕ್ತನು ಪತ್ನೀ, ಪ್ರತ್ರ, ಗೃಹ, ಗುರುಜನರು ಪ್ರಾಣ, ಧನ. 
ಇಸಲೋಕ, ಪರಲೋಕ - ಎಲ್ಲವನ್ನೂ ಬಿಟ್ಟು ಕೇವಲ ನನಗೇ 
ಶರಣುಬಂದಿರುವನೋ, ಅಂತಹವನನ್ನು ನಾನು ಹೇಗೆ ತಾನೇ 
ತ್ಯಜಿಸಬಲ್ಲೆನು ? ॥ ೬೫ ॥ ಸಾಧ್ವಿಯಾದ ಸ್ವೀಯು ತನ್ನ ಪಾತಿವ್ರತ್ಯ 
ದಿಂದ ಸದಾಚಾರಿಯಾದ ಪತಿಯನ್ನು ವಶಪಡಿಸಿಕೊಳ್ಳುವುತೆಯೇ 
ನನ್ನೊಂದಿಗೆ: ತಮ್ಮ ಹೃದಯವನ್ನು 'ಪ್ರೇಮಬಂಧನದಿಂದ ಬಂಧಿ 
ಸಿರುವ ಸಮದರ್ಶಿಗಳಾದೆ ಸಾಧುಗಳು ಭಕ್ತಿಯ ಮೂಲಕ ನನ್ನನ್ನು 
ವಶಪಡಿಸಿಕೊಂಡು ಬಡುತ್ತಾರೆ. ॥ ೬೬ ॥ ನನ್ನ ಅನನ್ನಪ್ರೇಮಿ 
ಭಕ್ತರು ನನ್ನ ಸೇವೆಯಿಂದಲೇ ತಮ್ಮನ್ನು ಪರಿಪೂರ್ಣ-ಕೃತಕೃತ್ಯ 
ರೆಂದು ತಿಳಿಯುತ್ತಾರೆ. ನನ್ನ ಸೇವೆಯ ಫಲಸ್ವರೂಪವಾಗಿ ಆವರಿಗೆ 
'ಸಾಲೋಕ್ಕ-ಸಾರೂಪ್ಯಾದಿ ಮುಕ್ತಿಗಳು ದೊರಕಿದರೂ ಅವರು 
ಅದನ್ನೂ ಸ್ವೀಕರಿಸಲು ಬಯಸುವುದಿಲ್ಲ ಮತ್ತೆ ಕಾಲವಶವಾದ 
ವಸ್ತುಗಳ ಬಗೆಗೆ ಹೇಳುವುದೇನಿದೆ? ॥ ೬೭ ॥ ದುರ್ವಾಸರೇ | 
ಹೆಚ್ಚೇನು ಹೆಳಲಿ) ಸಾಧುಗಳೇ ನನ್ನ ಪೃದಯಸ್ವರೂಪರಾಗಿ 
ವಾರ. ಸಾಧುಗಳಿಗೆ ನಾನು ಪೃದಯಸ್ಥೆರೂಪನಾಗಿರುವನು. 
ಅವರು ನನ್ನನ್ನು ಬಟ್ಟು ಬೇರೆ ಏನನ್ನೂ ತಿಳಿಯರು ಹಾಗೂ ನಾನು 
ಅವರಲ್ಲದೆ ಬೇರೆ ಯಾರನ್ನೂ ಅರಿಯೆ. 1 ೬ರ ॥ ವರೇ! 
ನಾನೊಂದು ಉಪಾಯವನ್ನು ಹೇಳುತ್ತೇನೆ; ಕೇಳ, ಯಾರ ಅನಿಷ್ಟ 
ಮಾಡಿರುವುದರಿಂದ ನಿಮಗೆ ಈ ವಿಪತ್ತು ಸಂಭವಿಸಿತೋ, ನೀವು 
ಅವರ ಬಳಿಯೇ ಹೋಗಿರಿ. ನಿರಪರಾಧಿಗಳಾದ ಸಾಧುಗಳಿಗೆ 
ಮಾಡಿದ ಅನಿಷ್ಠರಿಂದಾಗಿ ಮಾಡಿದವರಿಗೇ ಅಮಂಗಳ ಉಂಟಾ 
ಗುತ್ತಿದೆ. 1೬೯ ॥ 

ಬ್ರಾಹ್ಮಣರಿಗೆ ತಪನ್ನು ಮತ್ತು ವಿದ್ಯೆಯೇ ಪರಮ ಶ್ರೇಯಸ್ಕರ 
ಸಾಧನೆಯಾಗಿದೆ. ಎಂಬುದರಲ್ಲಿ ಸಂದೇಹವೇ ಇಲ್ವ. ಆದರೆ 
ಬ್ರಾಹ್ಮಣನು ಉದ್ಭತನಾಗಿ, ಅನ್ಯಾಯಿಯಾದರೆ ಅವೆರಡೂ 
ನಿಪರೀತ ಫಲವನ್ನುಕೊಡುತ್ತವೆ. ॥ ೭೦ ॥ ದುರ್ವಾಸರೇ ನಿಮಗೆ 
ಮಂಗಳವಾಗಲಿ. ನೀವು ನಾಭಾಗನಂದನ ಪರಮಭಾಗೃತುಲಿ 
ಅಂಬರೀಷರಾಜನ ಬಳಿಗೆ ಹೋಗಿರಿ. ಅವನಲ್ಲಿ ಕೃಮೆಯಾಜಿಸಿರಿ. 


॥ ೭೧ ಬ | ಆಗ ನಿಮಗೆ ಶಾಂತಿಯು ಲಭಿಸುವುದು. ॥ ೭೧॥ 


ನಾಲ್ಕನೆಯ ಅಧ್ಯಾಯವು ಮುಗಿಯಿತು. ॥ ೪4 
ಇತಿ ಶ್ರೀಮದ್ಭಾಗವತೇಮಜಾಪುರಾಣೇ ಪಾಠಮಹಂಸ್ಯಾಂಸಂಹಿತಾಯಾಂನನಮ ಸ್ಥಂಧೇ 
ಅಂಬರೀಷಚರಿತೇ ಚತುರ್ಥೋರಧ್ಮಾಯಃ॥ ೪ ॥ 


— 


5 ಅಧ್ಯಾಯ] 


ನವಮ ಸ್ಥಂಧ 19 





ಐದನೆಯ ಅಧ್ಯಾಯ 
ದುರ್ವಾಸರು ದುಃಖದಿಂದ ಪಾರಾದುದು 


ಶ್ರೀಶುಕ ಉವಾಚ 


ಏವಂ ಭಗವತಾ55ದಿಷ್ಟೋ ದುರ್ವಾಸಾಶ್ಯಕ್ರತಾಪಿತಃ | 
ಅಂಬರೀಷಮುಪಾವೃತ್ಯ ತತ್ಪಾದೌ ದುಃಖತೋರಗ್ರಹೀತ್‌ 
mon 


ತಸ್ಯ ಸೋದ್ಯಮನಂ ವೀಕ್ಷ್ಯ ಪಾದಸ್ಪರ್ಶವಿಲಜ್ಜಿತಃ 1 
ಆಸ್ತಾವೀತ್ರದ್ವರೇರಸ್ತ ಕೃಪಯಾ ಪೀಡಿತೋ ಭೃತಮ್‌ 
॥೨॥ 
ಅಂಬರೀಷ ಉವಾಚ 
ತ್ವಮಗ್ಗಿರ್ಭಗವಾನ್ಸೂರ್ಯಸ್ತ್ವಂ ಸೋಮೋ ಜ್ಯೋತಿಷಾಂ ಪತಿಃ। 
ತೃಮಾಪಸ್ತ್ರಂ ಕ್ಲಿತಿರ್ಕೋಮ ವಾಯುರ್ಮಾತ್ರೇಂದ್ರಿಯಾಣಿ ಚ 
man 


ಸುದರ್ಶನ ನಮಸ್ತುಭ್ಯಂ ಸಹಸ್ತಾರಾಚ್ಕುತಪ್ರಿಯ। 
ಸರ್ವಾಸ್ಟ್ರಘಾತಿನ್‌ ವಿಪ್ರಾಯ ಸ್ತು ಭೂಯಾ ಇಡಸ್ಟತೇ 
mn 


ತ್ಯ ಧರ್ಮಸ್ತ್ಯಂ ಯತಂಸತ್ಯಂತ್ಥಂ ಯಜ್ನೋ5ಖಿಲಯಜ್ಞಭುಕ್‌। 
ತು ಲೋಕಪಾಲಃಸರ್ವಾತ್ಸಾತ್ರುತೇಜ:ಪೌರುಷಂಪರಮ್‌ 
॥೫॥ 


ನಮಃ ಸುನಾಭಾಖಿಲಧರ್ಮಸೇತವೇ 
ಹೃಧರ್ಮಶೀಲಾಸುರಥಧೂಮಕೇತವೇ 1 

ತೈಜೋಕ್ಕಗೋಪಾಯ ವಶುದ್ಧವರ್ಚಸೇ 
ಮನೋಜವಾಯಾದ್ದುತಕರ್ಮಣೇ ಗೃಣೇ ॥ ೬ ॥ 





ಗಾ ಧರ್ಮಮಯೇನ ಸಂಹೃತಂ 


೭ ತಮಃ ಪ್ರಕಾಶಶ್ವ ಧೃತೋ ಮಹಾತ್ಮನಾಮ್‌ । 
ದುರತ್ಕಯಸ್ತೇ ಮಹಿಮಾ ಗಿರಾಂ ಪತೇ 
ಸ್ವಪ್ರಸಮೇಶತ್ವದಸತ್ತರಾವರನ' 


॥೭॥ 





ದಾಹೂದರೋರ್ವಂಪ್ರಶಿರೋಧರಾಣಿ 
ವೃಕ್ಸನ್ನಬ್ತಂ  ಪ್ರಧನೇ ವಿರಾಜಸೇ ॥ ೮ ॥ 





ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈೆ ಪರೀಕ್ಷಿತನೇ | 
ಭಗವಂತನು ಹೀಗೆ ಅಪ್ಪಣೆ ಕೊಡಿಸಿದಾಗ ಸುದರ್ಶನಚಕ್ರದ 
ಜ್ವಾಲೆಯಿಂದ ಬೇಯುತ್ತಿದ್ದ ದುರ್ವಾಸರು ಮರಳಿ ಅಂಬರೀಷ 
ರಾಜನ ಬಳಿಗೆ ಹೋಗಿ ಅತ್ಯಂತ ದುಃಖತರಾಗಿ ಅವನ ಎರಡೂ 
ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ॥ ೧ ॥ ದುರ್ವಾಸರ 
ಈ ಕಾರ್ಯವನ್ನು ನೋಡಿ ಮತ್ತು ತನ್ನ ಪಾದಗಳನ್ನು ಹಿಡಿದು 
ಕೊಂಡಿದ್ದರಿಂದ ಅಂಬರೀಷನು ಕಡು ನಾಚಿಕೊಂಡು ಅವನ 
ಹೃದಯ ದಯೆಯಿಂದ ಕರಗಿಹೋಗಿ ಭಗವಂತನ ಸುದರ್ಶನ 
ಚಕ್ರವನ್ನು ಸ್ತುತಿಸತೊಡಗಿದನು. ॥ ೨ ॥ 

ಅಂಬರೀಷನು ಹೇಳುತ್ತಾನೆ - ಓ ಸುದರ್ಶನಚಕ್ರವೇ | ನೀನೇ 
ಆಗ್ನಿಯಾಗಿರುವೆ. ಸರ್ವಸಮರ್ಥನಾದ ಸೂರ್ಯನೂ ನೀನೇ. 
ಸಮಸ್ತ ನಕ್ಷತ್ರಮಂಡಲದ ಅಧಿಪತಿ ಚಂದ್ರನೂ ನೀನೇ. ಜಲ, 
ಪೃಥಿವಿ ಆಕಾಶ, ವಾಯು ಪಃ ಮತ್ತು ಎಲ್ಲ 
ಇಂದ್ರಿಯಗಳ ರೂಪದಲ್ಲಿಯೂ ನೀನೇ ಆಗಿರುವೆ ॥೩॥ 
ಓ ಸುದರ್ಶನಚಕ್ರಾಧಿ ದೇವತೆಯೇ | ನಿನಗೆ ನಮಸ್ಕರಿಸುತ್ತೇನೆ. 
ಸಾವಿರ ಅರಕಾಲುಗಳಿಂದ ಕೂಡಿರುವವನೇ ! ಅಚ್ಯುತಪ್ರಿಯನೇ | 
ಸಮಸ್ತ ಅಸ್ವಶಸ್ತಗಳನ್ನು ನಾಶಗೊಳಿಸುವ ಭೂಮಂಡಲಕ್ಕೆ 
ಒಡೆಯ ನಾದವನೇ ನೀನು ಈ ಬ್ರಾಹ್ಮಣನನ್ನು ರಕ್ಷಿಸು. ॥ ೪ ॥ 
ನೀನೇ ಧರ್ಮಸ್ವರೂಪನಾಗಿರುವೆ. ಅಮೃತಸ್ವರೂಪನಾಗಿರುವೆ. 
ಸತ್ಯ ಸ್ವರೂಪನಾಗಿರುವೆ. ಸಮಸ್ಥಯಜ್ಞಗಳೂ ನೀನೇ ; ಯಜ್ಞ 
ಭೋಕ್ಸವೂ ನೀನೇ. ಸಮಸ್ತ ಲೋಕಗಳ ರಕ್ಷಕನೂ, ಸರ್ವಲೋಕ 
ಸ್ವರೂಪನೂ ನೀನೆ. ನೀನು ಪರಮಪುರುಷ. ಪರಮಾತ್ಮನ ಶ್ರೇಷ್ಠ 
ವಾದ ತೇಜಸ್ಸು ಮತ್ತು ಪೌರುಷವೂ ಆಗಿರುವ. ॥ ೫ 
ಓ ಸುಂದರವಾದ ಸುದರ್ಶನ ಚಕ್ರವೇ! ನೀನು ಸಮಸ್ತ ಧರ್ಮ 
ಗಳ ಮರ್ಯಾದೆಗಳನ್ನು ರಕ್ಷಿಸುವವನೇ | ಅಧರ್ಮವನ್ನು ಆಚರಿ 
ಸುವ ಅಸುರರನ್ನು ಭಸ್ಮಮಾಡುವ ಸಾಕ್ಷಾತ್‌ ಆಗಿಿಸ್ತರೂಪನು 
ನೀನೇ ಆಗಿರುವೆ. ನೀನೇ ಮೂರು ಲೋಕಗಳ ರಕ್ಷಕನ, ವಿಶುದ್ಧ 
ತೇಜೋಮಯನಾಗಿರುವೆ. ನಿನ್ನ ಗತಿಯು ಮನೋವೇಗದಂತೆ 
ಇದ್ದು ನಿನ್ನ ಕರ್ಮಗಳು ಅದ್ಭುತವಾಗಿವೆ. ನಿನಗೆ ನಮಸ್ಕಾರ 
ಮಾಡುತ್ತಾ," ಸ್ತೋತ್ರಮಾಡುತ್ತೇನೆ. ॥ ೬ ॥ ವೇದವಾಣಿಗಳಿಗೆ 
ಅಧೀಶ್ವರನೇ ! ನಿನ್ನ ಧರ್ಮಮಯ ತೇಜಸ್ಸಿನಿಂದ ಅಂಧಕಾರವು 
ನಾಶವಾಗುತ್ತದೆ. ನಿಂದಲೇ ಮಹಾಪುರುಷರ ಪ್ರಕಾಶದ ರಕ್ಷಣೆ 
ಯಾಗುತ್ತದೆ. ನಿನ್ನಮಹಿಮೆಯ ಪಾರವನ್ನು ತಿಳಿಯಲು ಯಾರಿಗೂ 
ಶಕ್ಯವಿಲ್ಲ ಸದಸದ್ರೂಪನಾದ ಉಚ್ಛ: ನೀಚ. ಭಾವನೆಗಳಿಂದ ಕೂಡಿ 
ರುವ ಸಮಸ್ತ ಕಾರ್ಯಕಾರಣಾತ್ಮಕವಾದ ಪ್ರಪಂಚವು ನಿನ್ನ ಸ್ವರೂ 
ಪವೇ ಆಗಿದೆ. ॥ ೭ ॥ ಸುದರ್ಶನಚಕ್ರವೇ | ದೇವತೆಯೇ ನಿನ್ನನ್ನು 
ಯಾರೂ ಗೆಲ್ಲಲಾರರು. ನಿರಂಜನ ಭಗವಂತನು ನಿನ್ನನ್ನು ಪ್ರಯೋ 
ಗಿಸಿದಾಕ್ಷಣ ನೀನು ದೈತ್ಯ-ದಾನವರ ಸೇನೆಯನ್ನು ಪ್ರವೇಶಿಸಿದಾಗ, 
ಯುದ್ಧಭೂಮಿಯಲ್ಲಿ ಅವರ ಭುಜಗಳನ್ನು, ಉದರವನ್ನು, ತೊಡೆ 
ಕಾಲುಗಳನ್ನು, ಕತ್ತನ್ನು ನಿರಂತರವಾಗಿ ಕತ್ತರಸುತ್ತಿರುವ ನೀನು 
ಆತ್ಯಂತ ಶೋಭೆಯಿಂದ ಬೆಳಗುತ್ತಿರುವೆ ॥ 5 ॥ 


20 


ಶ್ರೀಮದ್ಭಾಗವತ 


[ಅಧ್ಯಾಯ 5 





ಸ ತ್ವಂ ಜಗತ್ತಾಣ ಖಲಪ್ರಹಾಣಯೇ 

ನಿರೂಪಿತಃ ಸರ್ವಸಹೋ ಗದಾಭ್ಯತಾ | 
ವಿಪ್ರಸ್ಯ 'ಚಾಸತ್ಯುಲದೈವಹೇತವೇ 

ವಿಧೇಹಿ ಭದ್ರಂ ತದನುಗ್ರಹೋ ಹಿ ನಃ ॥ ೯ ॥ 
ಯದ್ಭಶ್ತಿ ದತ್ತಮಿಷ್ಟಂ ವಾ ಸ್ವಧರ್ಮೊ ವಾ ಸ್ಥನುಸ್ಠಿತ: । 


ಕುಲಂ ನೋ ವಿಪ್ರದೈವಂ ಚೇದ್ದಿಜೋ ಭವತು ವಿಜ್ಜರಃ 
moon 


ಯದಿ ನೋ ಭಗವಾನ್‌ ಪ್ರೀತ ಏಕಃ ಸರ್ವಗುಣಾಶ್ರಯ: । 
ಸರ್ವಭೂತಾತ್ಮಭಾವೇನ ದ್ವಿಜೋ ಭವತು ವಿಜ್ವರಃ 
॥೧೧॥ 
ಶ್ರೀಶುಕ ಉವಾಚ 
ಇತಿ ಸಂಸ್ತುವತೋ ರಾಜ್ಲೋ ವಿಷ್ಣುಚಕ್ರಂ ಸುದರ್ಶನಮ್‌ | 
ಅಶಾಮೃತ್ತರ್ವತೋ ವಿಪ್ರಂ ಪ್ರದಹದ್ರಾಜಯಾಂಚಯಾ 


nos 

ಸ ಮುಕ್ಟೋತಸ್ಪಾಗ್ಗಿತಾಪೇನ ದುರ್ವಾಸಾಃ ಸ್ತಮಾಂಸತಃ । 
ಪ್ರಶಶಂಸ ತಮುರ್ವೀಶಂ ಯುಂಜಾನಃ ಪರಮಾಶಿಷ: 

॥೧೩॥ 


ದುರ್ವಾಸಾ ಉವಾಚ 


ಅಹೋ ಅನಂತದಾಸಾನಾಂ ಮಹತ್ತ್ಯಂ ದೃಷ್ಟಮದ್ಯ ಮೇ । 
ಕೃತಾಗನೋತಪಿ ಯದ್ರಾಜನ್ನಂಗಲಾನಿ ಸಮೀಹಸೇ 


॥೧೪॥ 
ದುಷ್ಕರಃ ಕೋ ನು ಸಾಧೂನಾಂ 
ದುಸ್ತಚೋ ವಾ ಮಹಾತ್ಮನಾಮ್‌ | 
ಯೈಃ ಸಂಗೃಹೀತೋ ಭಗವಾನ್‌ 
ಸಾತ್ಮಫಾಮೃಷಭೋ ಹರಿಃ ॥ ೧೫ ॥ 


ಯನ್ನಾಮಶ್ರುತಿಮಾತ್ರೇಣ ಪುಮಾನ್‌ ಭವತಿ ನಿರ್ಮಲಃ । 
ತಸ್ಯ ತೀರ್ಥಪದಃ ಕಿಂ ವಾ ದಾಸಾನಾಮವಶಿಷ್ಕತೇ 


॥೧೬॥ 
ರಾಜನ್ನನುಗೃಹೀತೋ5ಹಂ  ತ್ಹಯಾತಿಕರುಣಾತ್ಮನಾ | 
ಮದಘಂ ಪೃಷ್ಠತಃ ಕೃತ್ವಾ ಪ್ರಾಣಾ ಯನ್ನೇತಭಿರಕ್ಷಿತಾ: 

॥೧೭॥ 


ರಾಜಾ ತಮಕೃತಾಹಾರಃ ಪ್ರತ್ಯಾಗಮನಕಾಂಕ್ಚಯಾ । 
ಚರಣಾವುಪಸಂಗೃಷ್ಯ ಪ್ರಸಾದ್ಯ ಸಮಭೋಜಯತ್‌ 
॥ ೧೮ ॥ 





ಓ ವಶ್ವರಕ್ಷಕನೇ | ನೀನು ರಣಾಂಗಣದಲ್ಲಿ ಎಲ್ಲ ಪ್ರಹಾರ 
ಗಳನ್ನು ಸಹಿಸುವ ಸಾಮರ್ಥ್ಯವುಳ್ಳವನು. ನಿನ್ನನ್ನು ಯಾರೂ ಫಾತಿಸ 


| ಲಾರರು. ಗದಾಧರನಾದ ಭಗವಂತನು ದುಷ್ಟರ ಸಂಹಾರಕ್ಕಾಗಿ 


ನಿನ್ನನ್ನು ನಿಯಮಿಸಿರುವನು. ದಯಮಾಡಿ ನೀನು ನಮ್ಮ ಕುಲದ 
ಭಾಗ್ಯೋದಯಕ್ಕಾಗಿ ದುರ್ವಾಸರಿಗೆ ಮಂಗಳವನ್ನುಂಟುಮಾಡು. 
ಇದೇ ನಮಗೆ ಪರಮಾನುಗ್ರಹವಾಗಿದೆ. ॥ ೯ ॥ ನನ್ನಲ್ಲಿ ಅಲ್ಪ-ಸ್ವಲ್ಪ 
ದಾನ, ಯಜ್ಞಮಾಡಿದ ಫಲವೇನಾದರೂ ಇದ್ದರೆ, ಅಥವಾ 
ಸ್ವಧರ್ಮವನ್ನು ಪಾಲಿಸಿದ್ದರೆ, ನಮ್ಮ ವಂಶದವರು ಬ್ರಾಹ್ಮಣರನ್ನೇ 
ಪರಮಾರಾಧ್ಯವೆಂದು ತಿಳಿಯುತ್ತಿದ್ದರೆ, ದುರ್ವಾಸರ ಉರಿಯನ್ನು 
ಶಾಂತಗೊಳಿಸು. ॥ ೧೦ ॥ ಭಗವಂತನು ಸಮಸ್ತ ಗುಣಗಳ ಏಕ 
ಮಾತ್ರ ಆಶ್ರಯನಾಗಿದ್ದಾನೆ. ನಾನು ಸಮಸ್ತ ಪ್ರಾಣಿಗಳ ಆತ್ಮರೂಪ 
ದಲ್ಲಿ ಅವನನ್ನು ದರ್ಶಿಸುತ್ತಿದ್ದರೆ ಹಾಗೂ ಅವನು ನನ್ನ ಮೇಲೆ 
ಪ್ರಸನ್ನನಾಗಿದ್ದರೆ' ದುರ್ವಾಸರ ಹೃದಯದ ತಾಪವನ್ನು (ಉರಿ 
ಯನ್ನು ಇಲ್ಲವಾಗಿಸು. ॥ ೧೧॥ 
ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ. - ಪರೀಕ್ಷಿತನೇ! 
ದುರ್ವಾಸಮುನಿಯನ್ನು ಎಲ್ಲ ಕಡೆಯಿಂದ ಸುಡುತ್ತಿರುವ ಭಗ 
ವಂತನ ಸುದರ್ಶನಚಕ್ರವನ್ನು ರಾಜಾ ಅಂಬರೀಷನು ಈ ವಿಧವಾಗಿ 
ಸ್ತುತಿಸಿದಾಗ ಅವನ ಪ್ರಾರ್ಥನೆಯಂತೆ ಸುದರ್ಶನವು ಶಾಂತ 
ವಾಯಿತು. ॥ ೧೨ ॥ ದುರ್ವಾಸರು ಚಕ್ರದ ಉರಿಯಿಂದ ವಿಮುಕ್ತ 
ರಾಗಿ, ಸ್ವಸ್ಥಚಿತ್ರರಾದಾಗ ಅವರು ಅಂಬರೀಷನಿಗೆ ಅನೇಕಾನೇಕ 
ಶುಭಾಶೀರ್ವಾದಗಳನ್ನು ಕೊಡುತ್ತಾ, ಅವನನ್ನು ಪ್ರಶಂಸಿಸಿದರು. ॥೧೩॥ 
ದುರ್ವಾಸರು ಹೇಳಿದರು - ಮಹಾರಾಜಾ! ನೀನು ಧನ್ಯ 
ನಾಗಿರುವೆ. ಭಗವಂತನ ಪ್ರೇಮಿ ಭಕ್ತರ ಮಹತ್ವವನ್ನು ಇಂದು 
ನಾನು ಕಂಡೆ, ನಿನ್ನ ಕುರಿತು ಅಪರಾಧ ಮಾಡಿದೆ. ಹೀಗಿದ್ದರೂ 
ನೀನು ನನಗಾಗಿ ಮಂಗಲವನ್ನೇ ಬಯಸುತ್ತಿರುವೆ. ॥ ೧೪ ॥ 
ಕ್ರವತ್ತಲ ಭಗವಾನ್‌ ಶ್ರೀಹರಿಯ ಚರಣಕಮಲಗಳನ್ನು ಭಕ್ತಿಭಾವ 
ದಿಂದ ದೃಢವಾಗಿ ಹಿಡಿದಿರುವ ಸಾಧು-ಸತ್ತುರುಷರಿಗೆ ಕಠಿಣವಾದ 
ಕಾರ್ಯವು ಯಾವುದಿದೆ? ಉದಾರ ಹೃದಯವುಳ್ಳ ಮಹಾತ್ಮರು 
ಯಾವ ವಸ್ತುವನ್ನು ತಾನೇ ಪರಿತ್ಯಾಗ ಮಾಡ ಲಾರರು ? ॥ ೧೫ ॥ 
ಯಾರ ಮಂಗಲಮಯ ನಾಮಗಳ ಶ್ರವಣ ಮಾತ್ರದಿಂದಲೇ 
ಜೀವಿಯು ನಿರ್ಮಲರಾಗಿ ಹೋಗುವರೋ, ಅಂತಹ ತೀರ್ಥ 
ಪಾದನಾದ ಶ್ರೀಭಗವಂತನ ಚರಣಕಮಲಗಳ ದಾಸರಾದ ಭಕ್ತರಿಗೆ 
ಯಾವ ಕರ್ತವ್ಯವು ತಾನೇ ಶೇಷವಾಗಿ ಉಳದ ರುತ್ತದೆ ? ॥ ೧೬ ॥ 
ಅಂಬರೀಷ ಮಹರಾಜಾ! ನಿನ್ನ ಹೃದಯವು. ಕರುಣಾಭಾವದಿಂದ 
ಪರಿಪೂರ್ಣವಾಗಿದೆ. ನೀನು ನನ್ನ ಮೇಲೆ ಮಹಾನ್‌ ಅನುಗ್ರಹ 
ವನ್ನು ಮಾಡಿರುವೆ. ಅಯ್ಯಾ! ನೀನು ನನ್ನ ಅಪರಾಧಗಳನ್ನು 
ಮರತು ನನ್ನಪ್ರಾಣಗಳನ್ನುರಕ್ಷಿಸರುವೆ. ॥ ೧೭ ॥ 
ಪರೀಕ್ಷಿತನೇ! ದುರ್ವಾಸರು ಓಡಿಹೋದಂದಿನಿಂದ ಇಂದಿನ 
ವರೆಗೆ ಅಂಬರೀಷರಾಜನು ಭೋಜನವನ್ನು ಮಾಡಿರಲಿಲ್ಲ ಅವನು 
ಅವರು ಮರಳಿ ಬರುವ ದಾರಿ ಕಾಯುತ್ತಿದ್ದನು. ಈಗ ಅವನು 
ದುರ್ವಾಸರ ಕಾಲಿಗೆ ಬಿದ್ದು ಅವರನ್ನೂ ಸಂತೋಷಪಡಿಸಿ, ವಿಧಿ 
ವತ್ತಾಗಿ ಭೋಜನವನ್ನು ಮಾಡಿಸಿದನು. ॥ ೧೮ ॥ 





6 ಅಧ್ಯಾಯ] 


ನವಮ ಸ್ಮಂಧ 21 





ಸೋತಿಿತ್ಯಾರಿತದೃತಮಾನೀತಮಾತಿಥ್ಯಂ ಸಾರ್ವಕಾಮಿಕಮ್‌ | 
ತೃಪ್ತಾತ್ಮಾ ನೃಪತಿಂ ಪ್ರಾಹ ಭುಜ್ಯತಾಮಿತಿ ಸಾದರಮ್‌ 
॥೧೯॥ 


ಪ್ರೀತೋತಸ್ಥೃನುಗೃಹೀತೋರಸ್ಥಿ ತವ ಭಾಗವತಸ್ಯ ವೈ। 
ದರ್ಶನಸ್ಪರ್ಶನಾಲಾಪೈರಾತಿಥ್ಯೇನಾತ್ಮಮೇಧಸಾ 
॥೨೦॥ 
ಕರ್ಮಾವದಾತಮೇತತ್ತೇ ಗಾಯಂತಿ ಸ್ವಸ್ಟಿಯೋ ಮುಹುಃ । 
ಕೀರ್ತಿಂ ಪರಮಪುಣ್ಯಾಂ ಚ ಕೀರ್ತಯಿಸ್ಯತಿ ಭೂರಿಯಮ್‌ 
॥೨೧॥ 
ಶ್ರೀಶುಕ ಉವಾಚ 


ಏವಂ ಸಂಕೀರ್ತ್ಯ ರಾಜಾನಂ ದುರ್ವಾಸಾಃ ಪರಿತೋಷಿತಃ । 
ಯಯೌಧಿಹಾಯಸಾಂ5ಮಂತ್ರ್ಯ ಬ್ರಹ್ಮಲೋಕಮಹೈತುಕಮ್‌ 
॥೨೨॥ 
ಸಂವತ್ಸರೋತತ್ಯಗಾತ್ತಾವದ್‌ ಯಾವತಾ ನಾಗತೋ ಗತಃ | 
ಮುನಿಸ್ತದ್ದ್ಶನಾಕಾಂಕ್ಟೋ ರಾಜಾರಬಕ್ಟೋ ಬಭೂವ ಹ 
॥ ೨೩ 
ಗತೇ ಚ ದುರ್ವಾಸಸಿ ಸೋರಂಬರೀಷೋ 
ದ್ವಿಚೋಪಯೋಗಾತಿಪವಿತ್ರಮಾಹರತ್‌ 1 
ಖುಷೇರ್ವಿಮೋಕ್ಸಂ ವ್ಯಸನಂ ಚ ಬುದ್ಧ್ವಾ 
ಮೇನೇ ಸ್ಪವೀರ್ಯಂ ಚ ಪರಾನುಭಾವಮ್‌ ॥ ೨೪ ॥ 


ಏವಂವಿಧಾನೇಕಗುಣಣ ಸ ರಾಜಾ 
ಪರಾತ್ಮನಿ ಬ್ರಹ್ಮಣಿ ವಾಸುದೇವೇ । 
ಕ್ರಿಯಾಕಲಾಪೈಃ ಸಮುವಾಹ ಭಕ್ತಿಂ 


ಯಯಾ95೨ವಿರಿಂಚ್ಯಾನ್ನಿರಯಾಂತ್ಟಕಾರ 11 ೨೫ ॥ 


ಅಥಾಂಬರೀಷಸ್ಮನಯೇಷು ರಾಜ್ಯಂ 
ಸಮಾನಶೀಲೇಷು ವಿಸೃಜ್ಯ ಧೀರಃ। 

ವನಂ ವಿದೇಶಾತ್ಮನಿ ವಾಸುದೇವೇ 
ಮನೋ ದಥದ್ವೃಸ್ತಗುಣಪ್ರವಾಹಃ ॥ ೨೬ ॥ 


ಇತ್ಯೇತತ್ಟುಣ್ಳಮಾಖ್ಯಾನಮಂಬರೀಷಸ್ಯ ಭೂಪತೇಃ । 
ಸಂೀರ್ತಯನ್ನಮುಧ್ಯಾಯನ್‌ ಭಕ್ತೋ ಭಗವತೋ ಭವೇತ್‌ 
॥ ೨೭॥ 





ಅಂಬರೀಷನು ಅತಿ ಆದರದಿಂದ ಅತಿಥಿಗೆ ಯೋಗ್ಯವಾದ 
ಎಲ್ಲವಿಧದ ಭೋಜನ ಸಾಮಗ್ರಿಯನ್ನು ತರಿಸಿದನು. ದುರ್ವಾಸರು 
ಭೋಜನಮಾಡಿ ತೃಪ್ತರಾದರು. ಆಗ ಅವರು ಆದರದಿಂದ 
ರಾಜನೇ! ಇನ್ನು ನೀನೂ ಭೋಜನವನ್ನು ಮಾಡು ಎಂದು ನುಡಿ 
ದರು. ॥ ೧೯ ॥ ಅಂಬರೀಷನೇ! ನೀನು ಭಗವಂತನಿಗೆ ಪರಮ 
ಪ್ರಿಯಭಕ್ತನಾಗಿರುವೆ. ನಿನ್ನ ದರ್ಶನ, ಸ್ಪರ್ಶ, ಸಂಭಾಷಣ ಮತ್ತು 
ಮನಸ್ಸನ್ನು ಭಗವಂತನ ಕಡೆಗೆ ಪ್ರವೃತ್ತಗೊಳಿಸುವಂತಹ ಆತಿಥ್ಯ 
ದಿಂದ ನಾನು ಅತ್ಯಂತ ಸಂತೋಷಗೊಂಡಿರುವೆನು; ಅನುಗ್ರಹಿತ 
ನಾಗಿರುವನು. ॥ ೨೦ ॥ ಸ್ವರ್ಗದ ದೇವಾಂಗನೆಯರು ಪದೇ- 
ಪದೇ ನಿನ್ನ ಈ ಉಜ್ವಲ ಚರಿತ್ರೆಯನ್ನು ಕೊಂಡಾಡುವರು. ಈ 
ಭೂಮಂಡಲದಲ್ಲಿರುವ. ಜನರೂ ಕೂಡ ಪರಮ ಪುಣ್ಯಮಯ 
ವಾದ ನಿನ್ನಕೀರ್ತಿಯನ್ನು ಸಂಕೀರ್ತನೆ ಮಾಡುತ್ತಾ ಇರುವರು.1೨೧॥ 

ಶ್ರೀಮಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ದುರ್ವಾಸರು ಬಹಳ ಸಂತುಷ್ಟನಾಗಿ ಅಂಬರೀಷರಾಜನ ಸದ್ಗುಣ 
ಗಳನ್ನು ಪ್ರಶಂಸಿಸುತ್ತಾ, ಅವನಿಂದ ಬೀಳ್ಕೊಂಡು, ಕೇವಲ ನಿಷ್ಕಾಮ 
ಕರ್ಮದಿಂದಲೇ ದೊರೆಯಬಹುದಾದ ಬಹ್ಮರೋಕಕಾಗಿ ಆಕಾಶ 
ಮಾರ್ಗದಿಂದ ಪ್ರಯಾಣಮಾಡಿದರು. ॥ ೨೨ ॥ ರಾಜನೇ! 
ಸುದರ್ಶನಚಕ್ರದಿಂದ ಭಯಗೊಂಡು ದುರ್ವಾಸರು ಓಡಿಹೋದ 
ಅಂದಿನಿಂದ, ಅವರು ಮರಳಿ ಬರುವ ವೇಳೆಗೆ ಒಂದು ವರ್ಷ 
ಕಳೆದುಹೋಗಿತ್ತು. ಇಷ್ಟು ದಿನಗಳವರೆಗೂ ಅಂಬರೀಷರಾಜನು 
ಅವರ ದರ್ಶನದ. ಆಕಾಂಕ್ಷೆಯಿಂದ ಕೇವಲ ನೀರು ಕುಡಿದು 
ಕೊಂಡೇ ಇದ್ದನು. ॥ ೨೩ ॥ 

ದುರ್ವಾಸರು ಹೊರಟುಹೋದ ಬಳಿಕ ಅವರು ಭೋಜನ 
ಮಾಡಿದ ಮೇಲೆ ಮಿಕ್ಕಿ ಉಳಿದಿರುವ ಅತ್ಯಂತ ಪವಿತ್ರವಾದ ಅನ್ನ 
ವನ್ನು ಅಂಬರೀಷನು ಊಟಮಾಡಿದನು. ತನ್ನ ಕಾರಣದಿಂದಲೇ 
ದುರ್ಮಾಸರಿಗೆ ಉಂಟಾದ ದುಃಖ ಹಾಗೂ ತನ್ನ ಪ್ರಾರ್ಥನೆ 
ಯಿಂದಲೇ ಆದರ ನಿವೃತ್ತಿ ಎರಡೂ ತನ್ನಿಂದಲೇ ನಡೆದಿದ್ದರೂ, 
ಇದನ್ನು ಭಗವಂತನ ಮಹಿಮೆ ಎಂದೇ ಅಂಬರೀಷನು ತಿಳಿದನು. 
॥ ೨೪.॥ ಅಂಬರೀಷ ಮಹಾರಾಜನಲ್ಲಿ ಇಂತಹ ಆನೇಕ ಗುಣ 
ಗಳಿದ್ದವು. ತನ್ನಕರ್ಮಗಳ ಮೂಲಕ ಅವನು ಪರಬ್ರಹ್ಮ ಪರಮಾತ್ಮಾ 
ಶ್ರೀಭಗವಂತನಲ್ಲಿ ಭಕ್ತಭಾವವನ್ನು ಅಭಿವೃದ್ಧಿಪಡಿಸುತ್ತಲೇ ಇದ್ದನು. 
ಆ ಭಕ್ತಿಯ ಪ್ರಭಾವದಿಂದ ಅವನು ಬ್ರಹ್ಮಲೋಕದವರೆಗಿನ ಸಮಸ್ತ 
ಭೋಗಗಳನ್ನು ನರಕದಂತೆ ತಿಳಿಯುತ್ತಿದ್ದನು. ॥ ೨೫ ॥ 

ಅನಂತರ ಅಂಬರೀಷ ರಾಜನು ತನ್ನಂತೆಯೇ ಇದ್ದ ಭಕ್ತರಾದ 
ಪುತ್ರಿಗೆ ರಾಜ್ಯವನ್ನು ಒಪ, ಸ್ವತಃ ತಪಸಗಾಗಿ ಕಾಡಿಗೆ ತರಳಿ 
ದನು. ಅಲ್ಲಿ ಧೀರನಾದ ಅವನು ಆತ್ಮಸ್ತ್ರರೂಪನಾದ ವಾಸುದೇವ 
ನಲ್ಲಿತನ್ನ ಮನಸ್ಸನ್ನು `ಲೀನಗೊಳಿಸಿ ಗುಣಗಳ ಪ್ರವಾಹರೂಪವಾದ 
ಪ್ರಪಂಚನಿಂದ ಮುಕ್ತನಾಗಿ ಹೋದನು. ॥ ೨೬ ॥ ಪರೀಕ್ಷಿತನೇ | 
ಮಹಾರಾಜಾ ಅಂಬರೀಷನ ಈ ಆಖ್ಯಾನವು ಪರಮ ಪವಿತ್ರ 
ವಾಗಿದೆ. ಇದನ್ನು ಸಂಕೀರ್ತನೆ, ಸ್ಮರಣೆ ಮಾಡುವವನು ಅಂಬರೀಷ 
ನಂತೆ ಭಗವಂತನ ಭಕ್ತನಾಗಿ ಹೋಗುತ್ತಾನೆ. ॥ ೨೭ ॥ 


ಐದನೆಯ ಅಧ್ಯಾಯವು ಮುಗಿಯಿತು. ॥ ೫ ॥! 
ಇತಿ ಶ್ರೀಮದ್ಧಾಗವತೇ ಮಹಾಪುರಾನೇ ಪಾರಮಹಯ್ಯಾಂಸಂಹಿತಾಯಾಂ ನವಮಸ್ಥಂಧೇ ಅಂಬರೀಷಚರತಂನಾಮಪಂಚಮೋಜಧ್ಯಾಯಃ॥ ೫ ॥ 
—w— 


[175012 & 





22 ಶ್ರೀಮದ್ಭಾಗವತ [ಅಧ್ಯಾಯ 6 
ಆರನೆಯ ಅಧ್ಯಾಯ 
ಇಕ್ಸ್ವಾಕುವಂತದ ವರ್ಣನೆ, ಮಾಂಧಾತಾ ಮತ್ತು ಸೌಭರೀ ಖುಷಿಯಕಥೆ 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ಷಿತನೇ| 
ವಿರೂಪ ಕೇತುಮಾಜ್ಬುಂಭುರಂಬರೀಷಸುತಾಸ್ತಯಃ | oer spar 


ವಿರೂಪಾತ್‌ ಪೃಷದಶ್ಟೋರಭೂತ್ತತುತ್ರಸ್ತು ರಥೀತರ: 
॥೧॥ 


ರಥೀತರಸ್ಯಾಪ್ರಜಸ್ಯ ಭಾರ್ಯಾಯಾಂ ತಂತವೇ$ರ್ಥಿತಃ । 
ಅಂಗಿರಾ ಜನಯಾಮಾಸ ಬ್ರಹ್ಮವರ್ಚಸ್ಟಿನ: ಸುತಾನ್‌ 
॥೨॥ 


ಏತೇ ಕ್ಷೇತ್ರೇ ಪ್ರಸೂತಾ ವೈ ಪುನಸ್ತ್ಯಾಗಿರಸಾಃ ಸ್ಪತಾಃ 1 
ರಥೀತರಾಣಾಂ ಪ್ರವರಾಃ ಕ್ಷತ್ರೋಪೇತಾ ದ್ವಿಜಾತಯಃ 


॥೩॥ 


ಕ್ಷುವತಸ್ತು ಮನೋರ್ಜಜ್ಞೇ ಇಕ್ಸಾಕುರ್ಫಾಣತಃ ಸುತಃ | 
ತಸ್ಯ ' ಪುತ್ರಶತಜ್ಛೇಷ್ಠಾ ವಿಠುಕ್ತಿನಿಮಿದಂಡಕಾಃ 
mon 
ತೇಷಾಂ ಪುರಸ್ತಾದಭವನ್ನಾರ್ಯಾವರ್ತೆ ನೃಪಾ ನೃಪ । 
ಪಂಚವಿಂಶತಿಃ ಪಶ್ಚಾಚ್ಚ ತ್ರಯೋ ಮಧ್ಯೇ ಪರೇಶನೃತಃ 
॥೫॥ 


ಸ. ಏಕದಾಷ್ಠಕಾಶ್ರಾದ್ಧೇ ಇಕ್ಷ್ವಾಕು: ಸುತಮಾದಿಶತ್‌ | 
ಮಾಂಸಮಾನೀಯತಾಂ ಮೇಧ್ಯಂ ವಿನುಕ್ಷೇ ಗಚ್ಛ ಮಾಚರಮ್‌ 
॥ ೬ ॥ 


ತಥೇತಿ ಸ ವನಂ ಗತ್ವಾ ಮೃಗಾನ್ನತ್ವಾ ಕ್ರಿಯಾರ್ಹಣಾನ್‌ | 


ಶ್ರಾಂಕೋ ಬುಭುಕ್ಹಿತೋ ವೀರಃ ಶಶಂ ಚಾದದಪಸ್ಕೃತಿಃ 
man 


ಶೇಷಂ ನಿವೇದಯಾಮಾಸ ಪಿತ್ರೇ ತೇನ ಚ ತದ್ಗರು: । 
ಚೋದಿತಃ ಪ್ರೋಕ್ಸಣಾಯಾಹ ದುಪ್ಪಮೇತದಕರ್ಮಕಮ್‌ 


॥೮॥ 


ತ್ಯಾ ಪುತ್ರಸ್ಯ ತತ್ಕರ್ಮ ಗುರುಣಾಭಿಹಿತಂ ನೃಪಃ। 
ದೇಶಾನ್ನಿಹಾರಯಾಮಾಸ ಸುತಂ ತೃಕ್ತವಿಧಿಂ ರುಷಾ 
॥ ೯ ॥ 


[1740128 





ದಶ್ವನ ಪುತ್ರ ರಥೀತರನಾಗಿದ್ದನು. ॥ ೧ ॥ ರಥೀತರನು ಸಂತಾನ 
ಹೀನನಾಗಿದ್ದನು. ವಂಶಪರಂಪರೆಯ ರಕ್ಷಣೆಗಾಗಿ ಅವನು ಅಂಗೀರಸ 
ಮಹರ್ಷಿಯನ್ನು ಪ್ರಾರ್ಥಿಸಿದನು. ಅವನ ಪ್ರಾರ್ಥನೆಯಂತೆ 
ಅಂಗೀರಸನು ರಧೀತರನ ಕ್ಷೇತ್ರದಲ್ಲಿ ಬ್ರಹ್ಮವರ್ಚಸ್ವಿಗಳಾದ 
ಹಲವಾರು ಪುತ್ರರನ್ನು ಪಡೆದನು. ॥ ೨ ॥ ಇವರೆಲ್ಲರೂ ರಥೀತರನ 
ಕ್ಷೇತ್ರಜರಾದ್ದಂಿಂದ ಇವರ ಗೋತ್ರವು ಅದೇ ಆಗ ಬೇಕಾಗಿತ್ತು. 
ಹೀಗಿದ್ದರೂ ಅವರು ಆಂಗೀರಸರೆಂದೇ ಕರೆಯಲ್ಪಟ್ಟರು. ಇವರೇ 
ರಥೀತರ ವಂಶದವರ ಪ್ರವರ (ಕುಲದಲ್ಲಿ ಸರ್ವ ಶ್ರೇಷ್ಠ ಪುರುಷ) 
ಪ್ರವರ್ಶಕರಾದರು. ಏಕೆಂದರೆ, ಇವರು. ಕೃತ್ರೋಪೇತ ಬ್ರಾಹ್ಮಣ 
ರಾಗಿದ್ದರು. ಕೃತ್ರಿಯರು ಮತ್ತು ಬ್ರಾಹ್ಮಣರು ಎರಡೂ ಗೋತ್ರ 
ಗಳೊಂದಿಗೆ ಇವರ ಸಂಬಂಧವಿತ್ತು. ॥ ೩ ॥ 

ಪರೀಕ್ಷಿತನೇ | ಒಮ್ಮೆ ಮನುವು ಸೀನಿದಾಗ ಅವನ ಮೂಗಿ 
ನಿಂದ ಇಕ್ಟಾಕು ಎಂಬ ಮಗನು ಹುಟ್ಟಿದನು. ಇಕ್ಟ್ವಾಕುವಿಗೆ. 
ನೂರುಮಂದಿ ಮಕ್ಕಳಿದ್ದರು. ಅವರಲ್ಲಿ ಏಕುಕ್ಸಿ ನಿಮಿ ಮತ್ತು 
ದಂಡಕರೆಂಬ ಮೂವರು ಹಿರಿಯರಾಗಿದ್ದರು. ॥ ೪1 ರಾಜೇಂದ್ರನೇ 1 
ಅವರಿಂದ ಕಿರಿಯವರಾದ ಇಪ್ಪತ್ತೈದು ಪುತ್ರರು ಆರ್ಯಾವರ್ತದ 
ಪೂರ್ವಭಾಗವನ್ನು ಮತ್ತು ಇಪ್ಪತ್ತೈದು ಮಂದಿ ಪಶ್ಚಿಮಭಾಗವನ್ನು 


ಪ್ರಾಡಕ್ಕೆ ಅಧಿಸತಿಗಳಾದರು. ॥ ೫ ॥ ಒಮ್ಮೆ ಇಕ್ಟ್ವಾಕುವು ಆಪ್ಟಕಾ 
ಶ್ರಾದ್ಧದ ಸಮಯದಲ್ಲಿ ತನ್ನ ಹಿರಿಯ ಮಗನಿಗೆ - 'ಎಲ್ಫ 
ವಿಕುಕ್ಷಿಯೇ | ಬೇಗನೇ ಹೋಗಿ ಶ್ರಾದ್ಧಕ್ಕೆ ಯೋಗ್ಯವಾದ ಮಾಂಸ 
ವನ್ನು ತೆಗೆದುಕೊಂಡು ಬಾ' ಎಂದು ಆಜ್ಞಾಭಿಸಿದನು. ॥ ೬ ॥ 
ವೀರೆ ವಿಕುಕ್ಷಿಯು "ಹಾಗೆಯೇ ಆಗಲಿ' ಎಂದು ಹೇಳಿ ವನಕ್ಕೆ 
ಹೋದನು. ಅಲ್ಲಿ ಅವನು ಶ್ರಾದ್ಯ್ಷೆ ಯೋಗ್ಯವಾದ ಬಹಳಷ್ಟು 
ಪಶುಗಳನ್ನು ಬೇಟೆಯಾಡಿದನು. ಅದನು ತುಂಬಾ ಬಳಲಿದ್ದನು. 
ಹಸಿವೆಯೂ ಆಗಿತ್ತು. ಅದರಿಂದ ಶ್ರಾದ್ಧಕ್ಕಾಗಿ ಕೊಂದಿರುವ ಪಶು. 
ಗಳನ್ನು ಸ್ವತಃ ತಿನ್ನಬಾರದೆಂಬುದನ್ನು ಮರತು, ಅವನು ಒಂದು 
ಮೊಲದ ಮಾಂಸವನ್ನು ತಿಂದುಬಿಟ್ಟನು. ॥ ೭ ॥ ವಿಕುಕ್ಷಿಯು 
ಉಳಿದಿರುವ ಮಾಂಸವನ್ನು ತಂದು ತಂದೆಗೆ ಕೊಟ್ಟನು. ಇಕ್ಸಾರುವು 
ಗುರುಗಳಿಗೆ ಅದನ್ನು ಪ್ರೋಕ್ಷಿಸಲು ಹೇಳಿದಾಗ, ಗುರುಗಳು 
ಹೇಳಿದರು - ಈ ಮಾಂಸವು ದೂಷಿತವಾಗಿದೆ ಹಾಗೂ ಶ್ರಾದ್ಧ 

॥ ೮॥ ಪರೀಕ್ಚಿತನೇ। ಗುರುಗಳು ಹೇಳಿದಾಗ 
ಇಕ್ಟ್ರಾಕು ರಾಜನು ತನ್ನ ಮಗನನ್ನು ವಿಜಾರಿಸಿ, ಅವನ ಕೃತ್ಯವನ್ನು 
ತಿಂದುಕೊಂಡನು. ಶಾಸ್ತ್ರವಿಧಿಯನ್ನು ಉಲ್ಲಂಘಿಸಿದ ಪುತ್ರನನ್ನು 
ಕ್ರೋಧಗೊಂಡು ತನ್ನ ದೇಶದಿಂದಲೇ ಓಡಿಸಿಬಿಟ್ಟನು. ॥ ೯ ॥ 


6 ಅಧ್ಯಾಯ] 


ನವಮ ಸ್ಫಂಧ 





ಸ ತು ವಿಪ್ರೇಣ ಸಂವಾದಂ ಜಾಪಕೇನ ಸಮಾಚರನ್‌ । 
ತ್ಯಕ್ರ್ವಾಕಲೇವರಂ ಯೋಗೀ ಸ ತೇನಾವಾಪ ಯತ್ನನಮ್‌ 
noon 


ಪಿತರ್ಯುಪರತೇಇಭ್ಯೇತ್ಯ ವಿಕುಕ್ಸಿ! ಪೃಥಿವೀಮಿಮಾಮ್‌ । 
ಶಾಸನೀಜೇ ಹರಿಂ ಯಜ್ಞಃ ಶಶಾದ ಇತಿ ವಿಶ್ರುತಃ 
॥0೧/ 


ಪುರಂಜಯಸ್ತಸ್ಯ ಸುತ ಇಂದ್ರವಾಹ ಇತೀರಿತಃ। 
ಕುತ್ತ ಇತಿ ಚಾಪ್ಪುಕ್ಷಃ ಶೃಣು ನಾಮಾನಿ ಕರ್ಮಭಿಃ 
॥೧೨॥ 


ಕೃತಾಂತ ಆಸೀಶ್ಚಮರೋ ಜೇವಾನಾಂ ಸಹ ದಾನವೈಃ। 
ಪಾರ್ಟ್ಸಿಗ್ರಾಜೋ'ವೃತೋ ನೀರೋ ದೇವೈರ್ದೈತೃಪರಾಜಿತ್ಯಃ 
॥೧೩॥ 


ವಚನಾದ್ದೇವದೇವಸ್ಯ ವಿಷ್ಣೋರ್ವಿಶ್ವಾತ್ಮನಃ ಪ್ರಭೋಃ। 
ವಾಹನಶ್ಚೇ ವೃತಸ್ತಸ್ಯ ಬಭೂವೇಂದ್ರೋ ಮಹಾವೃಷಃ 
॥೧೪॥ 
ಸ ಸಂನದ್ಭೋ ಭನುರ್ದಿವೃಮಾದಾಯ ವಿಶಿಖಾಂಛಿತಾನ್‌ | 
ಸ್ನೂಯಮಾನಃ ಸಮಾರುಷ್ಯ ಯುಯುತ್ತು ಕಳುದಿ ಸ್ಥಿತಃ 
॥೧೫॥ 
ತೇಜಸಾರ೨ಪ್ಯಾಯಿಕೋ ಎಷ್ಟೋ: ಪುರುಷಸ್ಕ ಪರಾತ್ಮನಃ | 
ಪ್ರತೀಚ್ಯಾಂ ದಿಶಿ ದೈತ್ಯಾನಾಂ ನೃರುಣತ್ವಿದಶೈ: ಪುರಮ್‌ 
8 ೧೬॥ 
ಸ್ತಿ] ಚಾಭೂತ್ಮದನಂ ತುಮುಲಂ ಲೋಮಹರ್ಷಣಮ್‌ । 
ಯಮಾಯ ಭಲ್ಲೈರನಯದ್ದೈತ್ಛಾನ್ಯೇರಭಿಯಯುರ್ಮ್ಯಧೇ 
॥೧೭॥ 
ತ್ಕೇಷುಪಾತಾಭಿಮುಖಂ ಯುಗಾತಾಗ್ನಿಮಿವೋಲ್ಬಣಮ್‌ 1 
ವಿಸೃಜ್ಯ ದುದ್ರುವುರ್ದೈತ್ಯಾ ಹನ್ಯಮುನಾಃಸ್ವಮಾಲಯಮ್‌ 
॥೧೮॥ 
ಜಿತ್ವಾ ಪುರಂ ಧನಂ ಸರ್ವಂ ಸಶ್ರೀಕಂ ವಜ್ರಪಾಣಯೇ । 
ಪ್ರತ್ಯಯಚ್ಛತ್ಸ ರಾಜರ್ಷಿರಿತಿ ನಾಮಭಿರಾಷ್ಟತಃ 
॥೧೯॥ 


ಪ್ರರಂಜಯಸ್ಯ ಪುತ್ರೋರಭೂದನೇನಾಸ್ತತ್ತುತ: ಪೃಥುಃ। 


ವಿಶ್ವರಂಧಿಸ್ವತತ್ಕಂದ್ರೋ ಯುವನಾಶ್ಚಶ್ಚ” ತತ್ಸುತಃ 
॥೨೦ ॥| 


774020 





ಅನಂತರ ರಾಜಾ ಇಕ್ಸ್ವ್ಯಾಕುವು ತನ್ನ ಗುರುಗಳಾದ ವಸಿಷ್ಠರೊಡನೆ 
ಜ್ನಾನದ ಎಷಯವಾಗಿ ಚರ್ಚಿಸಿ ಜ್ಞಾನಿಯಾಗಿ ಯೋಗದ 
ಮೂಲಕ ಶರೀರವನ್ನು ಪರಿತ್ಯಜಿಸಿ ಅವನು ಪರಮಪದವನ್ನು 
ಪಡೆದು ಕೊಂಡನು. ॥ ೧೦॥ ತಂದೆಯ ದೇಹಾಂತವಾದಾಗ' 
ವಿಕುಕ್ಟಿಯು ತನ್ನ ರಾಜಧಾನಿಗೆ ಮರಳಿ ಈ ಪೃಥಿವಿಯ ಶಾಸನವನ್ನು 
ಮಾಡತೊಡಗಿದನು. ಅವನು ಹಲವಾರು ಯಜ್ಞಗಳಿಂದ 
ಭಗವಂತನನ್ನು ಆರಾಸಿದನು, ಜಗತ್ತಿನಲ್ಲಿ ಅವನು ಶಶಾದ ಎಂಬ 
ಹೆಸರಿನಿಂದ ಪ್ರಸಿದ್ಧನಾನನು. ॥ ೧೧ ॥ ವಕುಕ್ತಿಯ ಪುತ್ರನ ಹೆಸರು 
ಪುರಂಜಯನೆಂದಿತ್ತು. ಅವನನ್ನೇ ಕೆಲವರು 'ಇಂದ್ರವಾಹ' 
ಕೆಲವರು “ಕಕುಸ್ಥ' ಎಂದು ಹೇಳುತ್ತಿದ್ದರು. ಯಾವ ಕರ್ಮಗಳಿಂದ 
ಇವನಿಗೆ ಈ ಹಸರುಗಳು ಬಂತೆಂಬುದನ್ನು ಕೇಳು ॥ ೧೨ ॥ 

ಸತ್ಯಯುಗದ ಕೊನೆಯಲ್ಲಿ ದೇವ-ದಾನವರ ಘನಘೋರ 
ಸಂಗ್ರಾಮವಾಗಿತ್ತು. ಅದರಲ್ಲಿ ಎಲ್ಲ ದೇವತೆಗಳು ದೈತ್ಯರಿಂದ 
ಪರಾಭವಗೊಂಡರು. ಆಗ ದೇವತೆಗಳು ವೀರ ಪುರಂಜಯನನ್ನು 
ಸಹಾಯಕ್ಕಾಗಿ ತಮ್ಮ ಮಿತ್ತನನ್ನಾಗಿಸಿಕೊಂಡರು. ॥ ೧೩॥ ಪುರಂಜ. 
ಯನು ಹೆಣಿದನು - 'ಜೇವೇಂದ್ರನು ನನಗೆ ವಾಹನನಾದರೆ 
ನಾನು ನ ಮಾಡಬಲ್ಲೆನು.' ಮೊದಲಿಗೆ ದೇವೇಂದ್ರನು 
ನಿರಾಕರಿಸಿದನು. ಆದರೆ ದೇವತೆಗಳ ಆರಾಧ್ಯದೇವನಾದ ಸರ್ವಶ್ರ 
ವಂಶನಾದ ವಿಶ್ವಾತ್ಮಾ ಭಗವಂತನ ಮಾತನ್ನು ಮನ್ನಿಸಿ ಇಂದ್ರನು 
ಒಂದು ದೊಡ್ಡ ಎತ್ತಾಗಿ ಪರಿವರ್ತನೆಗೊಂಡನು. ॥ ೧೪ ॥ 
ಸರ್ವಾಂತರ್ಯಾಮಿಯಾದ ಭೆಗವಾನ್‌ ವಿಷ್ಣುವು ಪುರಂಜಯ 
ನಲ್ಲಿ ತನ್ನ ಶಕ್ತಿಯನ್ನು ತುಂಬಿದನು. ಅವನು ಕವಚವನ್ನು ಧರಿಸಿ 
ಕೊಂಡು" ದಿವ ಧನುಸ್ಸು ಮತ್ತು ಹರಿತವಾದ ಬಾಣಗಳನ್ನೆತ್ತಿ 
ಕೊಂಡನು. ಅನಂತರ ಆ ಎತ್ತನ್ನು ಏರಿ ಅವನು ಆದರ ಹಳಲನ 
(ಕಕುದ್‌) ಹತ್ತಿರ ಕುಳಿತನು. ಹೀಗೆ ಅವನು ಯುದ್ಧಕ್ಕಾಗಿ ಸಿದ್ಧನಾ 
ದಾಗ ದೇವತೆಗಳು ಅವನನ್ನು ಸ್ಪುತಿಸತೊಡಗಿದರು. "ಗನ್ನು 
ಜೊತೆಯಾಗಿಸಿಕೊಂಡು ಅವನು ಪಶ್ಚಿಮ ದಿಕ್ಕಿನಿಂದ ದೈತ್ಯರ ನಗರ. 
ವನ್ನು ಆಕ್ರಮಿಸಿದನು. ॥ ೧೫-೧೬ ॥ ವೀರ ಪುರಂಜನಯನಿಗೂ 
ದೈತ್ಯರಿಗೂ ಅತ್ಯಂತ ಘೋರ ರೋಮಾಂಚಕಾರಿ ಸಂಗ್ರಾಮ ನಡೆ 
ಯತು. ಯುದ್ಧದಲ್ಲಿ ತನ್ನವರಿಗೆ. ಬಂದ .ದ್ಯರಲನ್ನು 
ಪುರಂಜಯನು ಬಾಣಗಳಿಂದ ಯಮಸದನಕ್ಕೆ ಅಟ್ಟಿದನು. ॥೧೭॥ 
ಪ್ರಳಯಕಾಲದಲ್ಲಾಗುವ ಭಯಂಕರ ಅಗ್ನಿವರ್ಷದಂತೆ ಅವನು 
ಬಾಣಗಳ ಮಳೆಗರೆದನು. ಅವನೆದುರಿಗೆ ಬಂದ ದೈತ್ಯರು ಛಿನ್ನ- 
ಭಿನ್ನರಾಗುತ್ತಿದ್ದರು. ದೈತ್ಯರ ಪರಾಕ್ರಮ ತಗ್ಗಿಹೋಯಿತು. ಅವರು 
ರಣಾಂಗಣ ಬಿಟ್ಟು ಓಡಿಹೋಗಿ ತಮ್ಮ-ತಮ್ಮ ಮನೆಗಳಲ್ಲಿ 
ಅನಿತುಕೊಂಡರು. ॥ ೧೮ ॥ ಪುರಂಜಯನು ಅವರ ನಗರ, ಧನ, 
ಐಶ್ವರ್ಯ ಎಲ್ಲವನ್ನು ಗೆದ್ದು ಇಂದ್ರನಿಗೆ ಕೊಡಿಸಿದನು. ಇದರಿಂದ 
ಆ. ರಾಜರ್ಷಿಗೆ ಪುರವನ್ನು ಗದ್ದಿರುವುದರಿಂದ "ಪುರಂಜಯ' 
ನೆಂದೂ, ಇಂದ್ರನನ್ನು ವಾಪನನನ್ನಾಗಟದ್ದರಿಂದ 'ಇಂದ್ರವಾಹ' 
ನೆಂದೂ, ಎತ್ತಿನ ಭುಜದ ಮೇಲೆ ಕುಳಿತಿದ್ದರಿಂದ 'ಕಕುಸ್ಥೆ' ಎಂದೂ 
ಹೇಳಲಾಗುತ್ತದೆ. ॥ ೧೯ ॥ 

ಪುರಂಜಯನಿಗೆ ಅನೇನಸನೆಂಬ ಪ್ರತ್ರನಿದ್ದನು. ಅವನ ಪುತ್ರ 
ಪೃಥು ಆದನು. ಪೃಥುವಿಗೆ ಏಶ್ವರಂಧಿ, ಅವನಿಂದ ಚಂದ್ರ, ಚಂದ್ರ 
ನಿಂದ ಯುವನಾಶ್ವನಾದನು. ॥ ೨೦ ॥ 


24 


ಶ್ರೀಮದ್ಭಾಗವತ 


(ಅಧ್ಯಾಯ 6 





ಶಾಬಸ್ತಸ್ತೆತ್ಸುತೋ ಯೇನ ಶಾಬಸೀ ನಿರ್ಮಮೇ ಪುರೀ । 


ಬೃಹಪಶ್ಚಸ್ತು".. ಶಾಬಸ್ತಿಸ್ತತ.. ಕುವಲಯಾಶ್ಯಃ 
॥೨೧॥ 

ಯಃ ಧುಂಧುನಾಮಾಸುರು ಬಲೀ | 

ಸುತಾನಾಮೇಕವಿಂತತ್ಯಾ ಸಹಸ್ಳೈರಹನದ್ದೃತಃ 
॥| ೨೨ ॥ 


ಧುಂಧುಮಾರ ಅತಿ ಖ್ಯಾತಸ್ಪತ್ನುತ್ತಾಸ್ತ್ರೇ ಚ ಜಜ್ಜಲುಃ। 
ಧುಂಧೋರ್ಮುಖಾಗ್ಗಿನಾ ಸರೇ ತ್ರಯವವಾಮೇಪಿತಾಃ 
॥ ೨೩ ॥ 
ದೃಢಾಶ್ವ ಕಪಿಲಾಶ್ಚ ಭದ್ರಾಶ್ವ ಇತಿ ಭಾರತ | 
ದ್ರಢಾಶ್ಮಹತ್ರೋ ಹರ್ಯತ್ರೋ ನಿನುಂಭಸ್ತತ್ತತಃ ಸ್ಮೃತಃ 
॥೨೪॥ 
ಬರ್ಹಣಾಶ್ಮೋ ನಿಕುಂಭಸ್ಥ ಕೃಶಾಸೋರಥಾಸ್ಯ ಸೇನಜಡ್‌ । 
ಯುವನಾಶ್ಟೋತಭವತ್ತಸ್ಯ ಸೋರನಪತ್ಯೋ ವನಂ ಗತಃ 
॥ ೨೫॥ 
ಭಾರ್ಯಾಕತೇನ ನಿರ್ವಿಣ್ಣ ಯಷಯೋಶಸ್ಯ ಕೃಪಾಲವಃ । 
ಇಷ್ಟಿ ಸ್ಮವರ್ತಯಾಂಚಕ್ರುರೈಂದ್ರೀಂ ತೇ ಸುಸಮಾಹಿತಾಃ 
m2 
ರಾಜಾ ತದ್ಯಜ್ಞಸದನಂ ಪ್ರವಿಷ್ಟೋ ನಿಶಿ ತರ್ಷಿತಃ | 
ದೃಷ್ಟಾತಯಾನಾನಶ್ರಾಸ್ರಾನೆನೌ ಮಂತ್ರಮಂಸ್ಥಮಮ್‌ 
॥೨೭॥ 
ಉತ್ತಿತಾಸ್ಟೇ ನಿಶಾಮ್ಯಾಥ ವ್ರೃದಕಂ ಕಲಶಂ ಪ್ರಭೋ | 
ಪಪ್ರಚ್ಛ! ಕನ್ಯ ಕರ್ಮೇದಂ ಪೀತಂ ಪುಂಸವನಂ ಜಲಮ್‌ 
॥ ೨೮ ॥ 
ರಾಜ್ಞಾ ಪೀತಂ ವಿದಿತ್ಯಾಥ ಈಶ್ವರಪ್ರಹಿತೇನ ತೇ। 
ಈಶ್ವರಾಯ ನಮತಕ್ರುರಹೋ ದೈವಬಲಂ ಬಲಮ್‌ 
॥೨೯॥ 
ತತಃ ಕಾಲ ಉಪಾವೃತ್ತೇ ಕುಕ್ಲಿಂ ನಿರ್ಭಿದ್ಯ ದಕ್ಷಿಣಮ್‌ । 


ಯುವನಾಶ್ವಸ್ಯ. ತನಯಶ್ಚಕ್ರವರ್ತೀ ಜಜಾನ ಹ 
no 

ಕಂ ಧಾಸೃತಿ ಕುಮಾರೋತಯಂ 

ಸ್ಥನ್ನಂ  ರೋರೂಯತೇ ಭೃಶಮ್‌ ॥ 

ಮಾಂ ಧಾತಾ ವತ್ಸ ಮಾ ರೋದೀ- 

ರತೀಂದ್ರೋ ದೇಶಿನೀಮದಾತ್‌ ॥ ೩೧॥ 


ನ ಮಮಾರ ಪಿತಾ ತಸ್ಯ ವಿಸ್ರದೇವಪ್ರಸಾದತಃ। 
ಯುವನಾಶ್ಟೋಠಥ ತತ್ಸೈವ ತಪನಾ ಸಿದ್ದಿಮನ್ನಗಾತ್‌ 
॥೩೨॥ 


[174012 0 





ಯುವನಾಶ್ಚನ ಪುತ್ರ ಶಾಬಸ್ತನಾದನು. ಅವನು ಶಾಬಸ್ತಿ ಎಂಬ 
ಪಟ್ಟಣವನ್ನು ನಿರ್ಮಿಸಿದನು. ಶಾಬಸ್ತನಿಗೆ ಬೃಹದಶ್ವ ಹುಟ್ಟಿದನು. 
ಅವನಿಗೆ ಕುವಲಯಾಶ್ವನಾದನು. ॥ ೨೧॥ ಇವನು ಮಹಾ 
ಬಲಾಢ್ಯನಾಗಿದ್ದನು. ಇವನು ಉತಂಕ ಯಸಿಯನ್ನು ಸಂತೋಷ 
ಪಡಿಸಲು ತನ್ನ ಇಪ್ಪತ್ತೊಂದುಸಾವಿರ ಪುತ್ರರೊಂದಿಗೆ ಧುಂಧು 
ಎಂಬ ದೈತ್ಯನನ್ನು ವಧಿಸಿದನು. ॥ ೨೨ ॥ ಇದರಿಂದ ಅವನ ಹೆಸರು 
ಧುಂಧುಮಾರ ' ಎಂದಾಯಿತು. ಧುಂಧುದೈತ್ಯನ ಮುಖಾಗ್ನಿ 
ಯಿಂದ ಅವನ ಎಲ್ಲ ಪುತ್ರರು ಸುಟ್ಟುಹೋಗಿ ಕೇವಲ ಮೂವರು 
ಮಾತ್ರ ಉಳಿದರು. ॥ ೨೩ ॥ ಪರೀಕ್ಷಿತನೇ! ದೃಢಾಶ್ವ, ಕಪಿಲಾಶ್ವ. 
ಮುತ್ತು ಭದ್ರಾಶ್ವ ಇವರೇ ಆ ಉಳಿದ ಮೂವರು ಪ್ರತ್ರರು. ದೃಢಾಶ್ವ 
ನಿಂದ  ಹರ್ಯಶ್ವ ಹಾಗೂ ಅವನಿಂದ ನಿಕುಂಭನ 
ವಾಯಿತು. ॥೨೪॥ ನಿಕುಂಭನ ಮಗ ಬರ್ಹಣಾಶ್ವ, 
ಬರ್ಹಣಾಶ್ಚನ ಮಗ ಕೃಶಾಶ್ವ, ಕೃಶಾಶ್ವನಿಂದ ಸೇನಜಿತ್‌, 
ಸೇನರತ್ತುವನಿಂದ ಯುವನಸ್ಥನಾದನು. ಯುವನಾಶ್ಚ್ವನು 
ಸಂಹಾನಹೀನನಾದ್ದರಿಂದ ಬಹಳ ದುಃಖಿತನಾಗಿ ತನ್ನ ನೂರು 
ಪತ್ನಿಯರೊಂದಿಗೆ ಕಾಡಿಗೆ ಹೊರಟು ಹೋದನು. ಅಲ್ಲಿ ಯಷಿಗಳು 
ಇವನ ಮೇಲೆ ಕೃಷೆಗೈದು ಯುಶನಾಶ್ವನಿಂದ ಪುತಶ್ತಿಗಾಗಿ 
ಇಂದ್ರದೇವಕಾತ್ಮಕವಾದ ಯಜ್ಞವನ್ನು ಮಾಡಿಸಿದರು. ॥ ೨೫- 
೨೬॥ ಒಂದು ದಿನ ಯುವನಾಶ್ವನಿಗೆ ರಾತ್ರಿಯಲ್ಲಿ ತುಂಬಾ 
ಬಾಯಾರಿಕೆ ಉಂಟಾಯಿತು. ಅವನು ಯಜ್ಞಕಾಲೆಗೆ ಹೋಗಿ 
ನೋಡಲು ಖುಷಿಗಳೆಲ್ಲರೂ ಮಲಗಿದ್ದರು. ನೀರು ಎಲ್ಲಿಯೂ 
ಸಿಗದೆ. ಕೊನೆಗೆ ಯಷಿಗಳು ಅಭಿಮಂತ್ರಿಸಿ ಇಟ್ಟಿದ್ದ ನೀರನ್ನು 
ಶುಡಿದುಬಿಟ್ಟನು. ॥ ೨೭ ॥ ಪರೀಕ್ಷಿತನೇ | ಪ್ರಾತಸಾಲದಲ್ಲಿ ಎದ್ದು 
ಖುಷಿಗು ನೋಡಿದಾಗ ಕಲಶದಲ್ಲಿ ಮಂತ್ರಪೂತವಾದ ನೀರು 
ಇರಲಿಲ್ಲ ಪುತ್ರೋತ್ಸನ್ಸಕರವಾದ ನೀರನ್ನು ಕುಡಿದು ಬಿಟ್ಟಿದ್ದಾರೆ! 
ಇದು ಯಾರ ಕೆಲಸ? ಎಂದು ಕೇಳಿದರು. ॥ ೨೮ ॥ ಭಗವಂತನ 
ಪ್ರೇರಣೆಯಿಂದ ರಾಜ ಯುವನಾಶ್ಚನೇ ಆ ಅ ನೀನನ್ನು ಕುಡಿರಿರು 
ವನು ಎಂದು ಕಡೆಗೆ ತಿಳಿದಾಗ ಆ ಖುಷಿಗಳು ಭಗವಂತನ 
ಚರಣಗಳಿಗೆ ನಮಸ್ಕಾರಮಾಡಿ, "ಆಹಾ | ಇದು ಭಗವಂತನ 
ಇಚ್ಛೆಯೇ ಎಂದು ತಿಳಿದರು. ॥ ೨೯ ॥ ಇದಾದ ಬಳಿಕ ಪ್ರಸವದ 
ಸಮಯ ಬಂದಾಗ ಯುವನಾಶ್ವನ ಹೊಟ್ಟೆಯ ಬಲಭಾಗವನ್ನು 
ಭೇದಿಸಿಕೊಂಡು ಚಕ್ರವರ್ತಿಯಾಗಲಿದ್ದ ಒಂದು ಗಂಡು ಶಿಶುವು 
ಹೊರಬಂದಿತು. ॥ ೩೦ ॥ ಅದು ಆಳುತ್ತಿರುವುದನ್ನು ಕಂಡು 
ಯಿಗಳು - "ಈ ಮಗು ಹಾಲಿಗಾಗಿ ಆಳುತ್ತದೆ. ಇದಕ್ಕೆ ಯಾರು. 
ಹಾಲು ಕುಡಿಸುವರು?' ಎಂದು ಏಜಾರಿಸಿದಾಗ ಇಂದ್ರನು 
ಹೇಳಿದನು - ನನ್ನೆ ಹಾಲನ್ನು (ಅಮೃತವನ್ನೇ) ಕುಡಿಯುವನು' 
(ಮಾಂ ಧಾಶಾ) ಮಗೂ | ಅಳಜೇಡ | ಹೀಗೆ ಹೇಳಿ ಇಂದ್ರನು ತನ್ನ 
ಅಮೃತಮಯವಾದ ತೋರುಬೆರಳನ್ನು ಮಗುವಿನ ಬಾಯಿಗೆ 
ಇಟ್ಟನು. ॥೩೧॥ ಬ್ರಾಹ್ಮಣರ ಮತ್ತು ದೇವತೆಗಳ ವರಪ್ರಸಾದ 
ದಿಂದ ಹೊಟ್ಟೆಯು ಸೀಳಿ ಹೋಗಿದ್ದರೂ ಯುವನಾಶ್ಚನು 
ಸಾಯಲಿಲ್ಲ 'ಅವನು ಅಲ್ಲೇ ತಪಸ್ಸು ಮಾಡಿ ಮುಕ್ತನಾಗಿ 
ಹೋದನು. ॥ ೩೨॥ 


6 ಅಧ್ಯಾಯ] 


ನವಮ ಸ್ಫಂಧ 


25 





ತ್ರಸದ್ಧಸ್ಯುರಿತೀಂದ್ರೋಠಂಗ ವಿದಧೇ ನಾಮ ತಸ್ಯ ವೈ। | 


ಯಸ್ವಾತ್ರಸಂತಿ ಹ್ಯದ್ಧಿಗ್ನಾ ವಸ್ಯವೋ ರಾವಣಾದಯಃ 
॥೩೩॥ 


ಯೌವನಾಶ್ಟೋಂಥ ಮಾಂಧಾತಾ ಚಕ್ರವರ್ತ್ಯವನೀಂ ಪ್ರಭುಃ । 
ಸಪ್ತದ್ದೀಪವತೀಮೇಕಃ ಶಶಾಸಾಚ್ಯುತತೇಜಸಾ 
0೩೪ ॥ 


ಈಜೇ ಚ ಯಜ್ಞಂ ಕತುಭಿರಾತ್ಮವಿದ್ದೂರಿದ್ದಿಚೈ: । 
ಸರ್ವದೇವಮಯಂ ದೇವಂ ಸರ್ವಾತ್ಮಕಮತೀಂದ್ರಿಯಮ್‌ 
WW 


ದ್ರವ್ಯಂ ಮಂತ್ರೋ ವಿಧಿರ್ಯಜ್ನೋ ಯಜಮಾನಸಥರ್ಥೀಜ: । 
ಧರ್ಮೊ ದೇಶಶ್ನ ಕಾಲಶ್ಚ ಸರ್ವಮೇತದ್ಯದಾತ್ಮಕಮ್‌ 


॥೩೬॥ 


ಯಾವತ್ತೂರ್ಯ ಉದೇತಿ ಸ್ಥ ಯಾವಚ್ಚ ಪ್ರತಿತಿಷ್ಠತಿ। 
ಸರ್ವಂ ತದೌವನಾಶ್ಚಸ್ಯ ಮಾಂಧಾತುಃ ಕ್ಲೇತ್ರಮುಚ್ಛತೇ 
॥೩೭॥ 


ತತಬಿಂದೋರ್ದುಹಿತರಿ ಬಿಂದುಮತ್ಯಾಮಧಾನ್ಸಪಃ॥ 

ಪುರುಕುತ್ಪಮಂಬರೀಷಂಮುಚುಕುಂದಂ ಚ ಯೋಗಿನಮ್‌ । 

ತೇಷಾಂ ಸ್ವಶಾರ: ಪಂಚಾತತ್ತೌಭರಿಂ ಜ್ರುರೇ ಪತಿಮ್‌ 
॥೩೮॥ 


ಯಮುನಾಂತರ್ಜಲೇ ಮಗ್ಗಸ್ರಪೃಮಾನಃ ಹರಂತಪಃ । 
ನಿರ್ವೃತಿಂ ಮೀನರಾಜಸ್ಯ ವೀಕ್ಷ್ಯ ಮೈಥುನಧರ್ಮಿಣಃ 
॥೩೯॥ 


ಜಾತಸ್ತಹೋ ನೃಪಂ ವಿಪ್ರ: ಕನ್ಯಾಮೇಕಾಮಯಾಚತ ॥ 
ಸೋರಪ್ಯಾಹಗೃಹೃತಾಂ ಬ್ರಹ್ಮನ್ಯಾಮಂ ಕನ್ಯಾ ಸ್ವಯಂವರೇ 


॥೪೦॥ 


ಸ ವಿಚಿಂತ್ಯಾಪ್ರಿಯಂ ಸ್ರಿಣಾಂ ಜರಶೋಯಮಸಂಮತಃ । 
ವಲೀಷಪಳಿತ ಏಜತ್ಯ ಇತ್ಯಹಂ ಪ್ರತ್ಯುದಾಹೃತಃ 
॥೪೧॥ 


ಸಾಧಯಿಷ್ಯೇ ತಥಾ5ತ್ಥಾನಂ ಸುರಸ್ವ್ರೀಣಾಮಪೀಪಿತಮ್‌ ॥ 


ತಂ ಪುನರ್ಮನುಜೇಂದ್ರಾಣಾಮಿತಿ ವ್ಯವಸಿತು ಪ್ರಭುಃ 
11 ೪೨॥ 





ಪರಿಕ್ಷಿತನೇ | ಇಂದ್ರನು ಆ ಬಾಲಕನ ಹೆಸರನ್ನು 'ತ್ರಸದಸ್ಯು' 
ಎಂದಿಟ್ಟನು. ಏಕೆಂದರೆ, ರಾವಣನೇ ಮೊದಲಾದ ದುಷ್ಟರು 
ಅವನಿಂದ ಉದ್ವಿಗ್ನರಾಗಿ ಭಯಪಡುತ್ತಿದ್ದರು. 1೩೩ ॥ 
ಯುವನಾಶ್ವನ ಪುತ್ರ ಮಾಂಧಾಕನು (ತ್ರಸದಸ್ಸು) ಚಕ್ರವರ್ತಿ 
ರಾಜನಾದನು. ಭಗವಂತನ ತೇಜಸ್ಸಿನಿಂದ ಸಂಪನ್ನನಾಗಿದ್ದ ಅವನು 
ಸಪ್ತದ್ವೀಪದಿಂದ ಒಡಗೂಡಿದ ಇಡೀ ಪೃಥಿಎಯನ್ನು ಆಳಿದನು. 
॥ 8೪ ॥ ಆವನು ಆಕ್ಮಜ್ಞಾನಿಯಾಗಿದ್ದನು. ಅವನಿಗೆ ಕರ್ಮ 
ಕಾಂಡದ ಯಾವುದೇ ಆವಶ್ಯಕತೆ ಇಲ್ಲದಿದ್ದರೂ ಅವನು ಬಹು 
ದಕ್ಷಿಣೆಗಳುಳ್ಳ ಯಜ್ಞಗಳಿಂದ ಸ್ವಯಂಪ್ರಕಾಶನೂ, ಸರ್ವದೇವ 
ಸ್ವರೂಪನೂ, ಸರ್ವಾತ್ಮನೂ, ಇಂದ್ರಿಯಾತೀತನೂ ಆದ ಯಜ್ಞ 
ಸ್ವರೂಪೀ ಪ್ರಭುವನ್ನು ಅರಾಧಿಸಿದನು. ॥ 3.೫ ॥ ಭಗವಂತನಿಂದ 
ಬೇರೆಯಾದುದು ಪ್ರಪಂಚದಲ್ಲಿ ಇನ್ನೇನಿದೆ ? ಯಜ್ಞದ ಸಾಮಗ್ರಿ, 
ಮಂತ್ರ, ಎಧಿ - ವಿಧಾನ ಯಜ್ಞ, ಯಜಮಾನ, ಯತ್ನಿಜರು, 
ಧರ್ಮ, ದೇಶ- ಕಾಲ - ಇವೆಲ್ಲವೂ ಭಗವಂತನ ಸ್ವರೂಪವೇ 
ಆಗಿದೆಯಲ್ಲ! ॥ ೩೬ ॥ ಪರೀಕ್ಷಿತನೇ | ಸೂರ್ಯನು ಉದಯಿಸುವ 
ಮತ್ತು ಆಸ್ತವಾಗುವ ಸಮಸ್ತ ಭೂಭಾಗವೂ ಯುವನಾಶ್ಚಪತ್ರ 
ಮಾಂಧಾತನ ಆಳ್ವಿಕೆಯಲ್ಲಿತ್ತು. ॥ ೩೭ ॥ 

ಚಕ್ರವರ್ತಿ ಮಾಂಧಾತಿಗೆ ಶಶಬಿಂಡುವಿನ ಪುತ್ರಿ "ಬಿಂದುಮತಿ' 
ಎಂಬುವಳು ಪಸ್ನಿಯಾಗಿದ್ದಳು. ಅವಳಿಂದ ಪುರುಕುತ್ತ ಅಂಬರೀಷ 
(ಇವನು ಇನ್ನೊಬ್ಬ ಅಂಬರೀಷ) ಮತ್ತು ಯೋಗೀ ಮುಚುಕುಂದ 
ಎಂಬ ಮೂವರು ಪುತ್ರರು ಹುಟ್ಟಿದರು. ಅವರಿಗೆ ಐವತ್ತು ಮಂದಿ 
ತಂಗಿಯರಿದ್ದರು. ಆ ಐವತ್ತು ಮಂದಿಯೂ ಒಬ್ಬನೇ ಸೌಭರಿ 
ಖುಷಿಯನ್ನು ಪತಿಯನ್ಸಾಗಿ ವರಿಸಿದರು. ॥ ೩೮ ॥ ಪರಮ 
ತಪಸ್ವಿಯಾದಸೌಭರಿಯಷಿಯು ಒಮ್ಮೆಯಮುನೆಯಲ್ಲಿಮುಳುಗಿ. 
ತಪಸ್ಸು ಮಾಡುತ್ತಿದ್ದನು. ಒಂದು ದಿನ ಗಂಡುಮೀನೊಂದು ಹೆಣ್ಣು 
ಮೀನುಗಳೊಡನೆ ಸರಸವಾಡುತ್ತಿರುವುದನ್ನು ಅವನು ನೋಡಿದನು. 
ಅದರ ಈ ಸರಸವಿಲಾಸನನ್ನು ಕಂಡು ಸೌಭರಿಯ ಮನಸ್ಸಿನಲ್ಲಿಯೂ 
ತಾನು ವಿವಾಹ ಮಾಡಿಕೊಳ್ಳಬೇಕೆಂಬ ಇಚ್ಛೆಯು ಜಾಗ್ರತ 
ವಾಯಿತು. ಅವನು ಮಾಂಧಾತರಾಜನಲ್ಲಿಗೆ ಹೋಗಿ ಐವತ್ತು 
ಕನ್ಕೆಯರಲ್ಲಿ ಒಂದು ಕನ್ನೆಯನ್ನು ಯಾಚಿಸಿದನು. ರಾಜನೆಂದ - 
ಬ್ರಾಹ್ಮಣೋತ್ತಮರೇ | ಕನ್ಯೆಯು ಸ್ವಯಂವರದಲ್ಲಿ ನಿಮ್ಮನ್ನು 
ವರಿಸಿದರೆ ತಾವು. ಅವಳನ್ನು ಕೊಂಡುಹೋಗಿರಿ. ॥ ೪೦ ॥ 
ಸೌಭರಿಯಷಿಯು ಮಾಂಧಾತನ ಅಭಿಪ್ರಾಯವನ್ನು ಅರಿತು 
ಕೊಂಡನು. ಈಗೆ ನಾನು ಮುದುಕನಾಗಿದ್ದೇನೆ. ಶರೀರದಲ್ಲಿ 
ನೆರಿಗೆಗಳು ಬಿದ್ದಿವೆ. ಕೂದಲು ಹಣ್ಣಾಗಿವೆ. ತಲೆ ನಡುಗುತ್ತಿದೆ. ಆಗ 
ಯಾವ ಸ್ಟ್ರೀಯೂ ನನ್ನನ್ನು ಪ್ರೇಮಿಸಲಾರಳು ಎಂದು ರಾಜನು 
ತಿಳಿದುದರಿಂದ ಹೀಗೆ ಹಾರಿಕೆಯ ಉತ್ತರ ನೀಡಿರುವನು ಎಂದು 
ಯೋಚಿಸಿದರು. ॥ ೪೧/॥ ಇರಲಿ! ರಾಜಕನ್ಯೆಯರೇನು 
ದೇವಾಂಗನೆಯರೂ ಕೂಡ ನನ್ನನ್ನುನೋಡಿ ಮೋಹಗೊಳ್ಳುವಂತಹ 
ಸುಂದರ ಶರೀರವನ್ನು ಧರಿಸುವನು ಎಂಬುದಾಗಿ ಅಂದುಕೊಂಡು 
ಹಾಗೆಯೇ ಮಾಡಿದನು. ॥ ೪೨ ॥ 








26 ಶ್ರೀಮದ್ಭಾಗವತ. 


[ಅಧ್ಯಾಯ 6 





ಮುನಿಃ ಪ್ರವೇಶಿತಃ ಕ್ಷತ್ತಾ ಕನ್ಯಾಂತಃಪುರಮೃದ್ಧಿಮತ್‌ | 
ವೃತಶ್ಚ ರಾಜಕನ್ಯಾಭಿರೇಕಃ ಪಂಚಾಶತಾ ವರಃ 
॥ ೪೩॥ 


ತಾಸಾಂ ಕಲಿರಭೂದ್ಧೂಯಾಂ- 
ಸ್ಪದರ್ಥೇರಪೋಹ್ಯ ಸೌಹೃದಮ್‌ । 
ಮಮಾನುರೂಪೋ ನಾಯಂ ವ 
ಇತಿ ತದ್ಗತಚೇತಸಾಮ್‌ ॥ ೪೪ ॥ 


ಸ. ಬಹ್ಮೃಚಗ್ತಾಭಿರಸಾರಣೀಯ- 

ತಪಃ ಶ್ರಿಯಾನರ್ಫ್ಯಪರಿಚ್ಛದೇಷು । 
ಗೃಹೇಷು. ನಾನೋಪವನಾಮಲಾಂಛ- 

ಸರಸ್ಸು ಸೌಗಂಧಿಕಕಾನನೇಷು ॥ ೪೫ ॥ 


ಮಹಾರ್ಹಶಯ್ಯಾಸನವಸ್ವಭೂಷಣ- 
ಸ್ನಾನಾನುಲೇಪಾಭೃವಹಾರಮಾಲ್ಯಕ್ಕೆಃ (| 
ಸ್ವಲಂೃತಸ್ವ್ರಪುರುಷೇಷು ನಿತ್ಯದಾ 


ರೇಮೇತನುಗಾಯದ್ದಿಜಭ್ಯಂಗವಂದಿಷಪು ॥ ೪೬ ॥ 


ಯದ್ಗಾರ್ಹಸ್ಟ್ರಂ ತು ಸಂವೀಕ್ಷ್ಯ ಸಪ್ತದ್ಧೀಪಮೀಪತಿಃ । 
ಮತಃ ಸ್ಪಂಭಮಜಹಾತ್ಪಾರ್ವಭೌಮತ್ರಿಯಾನ್ವಿತಮ್‌ 
1 ೪೭॥ 


ಏನಂ ಗೃಹೇಷ್ಠಭಿರತೋ ವಿಷಯಾನ್ವಿನಿದೈ ಸುಖ್ಯೇ। 
ಸೇವಮಾನೋ ನ ಚಾತುಷ್ಯದಾಜ್ಯಸ್ತೋಕೈರಿವಾನಲ: 
॥೪೮॥ 


ಸ ಕದಾಚಿದುಹಾಸೀನ. ಆತ್ಮಾಪಹ್ನವಮಾತೃನಃ | 
ದದರ್ಶ ಬಹ್ವೃಚಾಚಾರ್ಯೋ ಮೀನಸಂಗಸಮುತ್ಛಿತಮ್‌ 


॥೪೯॥ 


ಅಹೋ ಇಮಂ ಪಶ್ಯತ ಮೇ ಎನಾಶಂ 

ತಪಸ್ವಿನಃ ಸಚ್ಚರಿತವ್ರತಸ್ಯ । 
'ಅಂತರ್ಜಲೇ  ವಾರಿಚರಪ್ರಸಂಗಾತ್‌ 

ಪ್ರಚ್ಯಾವಿತಂ ಬ್ರಹ್ಮ ಚಿರಂ ಧೃತಂ ಯತ್‌ ॥೫೦॥ 





ಇನ್ನೇನು? ಅಂತಃಪುರದ ರಕ್ಷಕರು - ಚಂದನ ಮಾಲೆಗಳಿಂದ 
ಅಲಂಕೃತನಾದ ಸೌಭರಿ ಮುನಿಯನ್ನು ಶೃಂಗರಿಸಲ್ಪಟ್ಟ ಕನ್ಮಾಂತಃ 
ಪುರಕ್ಕೆ ಕೊಂಡುಹೋದರು. ಹಾಗಿರುವಾಗ ಆ ಐವತ್ತು ಕನ್ಮೆಯರೂ 
ಓರ್ವ ಸೌಭರಿಯನ್ನೇ ತಮ್ಮ ಪತಿಯನ್ನಾಗಿ ವರಿಸಿದರು. ॥ ೪೩ ॥ 
ಆ ಕನ್ನೆಯರೆಲ್ಲರ ಮನಸ್ಸು ಸೌಭರಿಯಲ್ಲಿ ಆತ್ಯಂತ ಪ್ರೇಮಾಸಕ್ತ 
ವಾಯಿತು. ಇದರಿಂದ ಪರಸ್ಪರ ಅವರಲ್ಲೇ ವೈಶಮ್ಯವುಂಟಾಗಿ 
ಆಸೂಯೆಪಡತೊಡಗಿದರು. 'ಇವರು ನಿನಗೆ ಯೋಗ್ಯರಲ್ಲ, ನನಗೆ 
ಯೋಗ್ಯರಾಗಿದ್ದಾರೆ' ಎಂದು ಜಗಳ ಕಾಯುತ್ತಿದ್ದರು. ॥ ೪೪ ॥ 
ಬುಗ್ವೇದಿಯಾದ ಸೌಭರಿಯು ಆ ಎಲ್ಲ ಕನ್ನೆಯರ ಪಾಣಿಗ್ರಹಣ 
ಮಾಡಿದನು. ಅವನು ತನ್ನ ಅಪಾರ ತಪಸ್ಸಿನ ಪ್ರಭಾವದಿಂದ ಅನೇಕ 
ಉಪವನಗಳಿಂದಲೂ, ನಿರ್ಮಲ ಜಲದಿಂದ ತುಂಬಿದ ಸರೋವರ 
ಗಳಿಂದಲೂ, ಸೌಗಂಧಿಕ ಮುಂತಾದ ಪುಷ್ಟೋದ್ಯಾನಗಳಿಂದ 
ಕೂಡಿದ ಅಮೂಲ್ಯ ಸಾಮಗ್ರಿಗಳಿಂದ ಸುಸಜ್ಜಿತವಾದ ಅರಮನೆ. 
ಯಲ್ಲಿ ಬಹುಮೂಲ್ಯ ಶಯ್ಕೆಗಳು, ಆಸನ, ವಸ್ತ್ರ, ಆಭೂಷಣ, 
ಸ್ನಾನ, ಅನುಲೇಪನ, ಸ್ವಾದಿಷ್ಟಭೋಜನ, ಪುಷ್ಪಮಾಲೆ ಇವುಗಳ. 
ಮೂಲಕ ತನ್ನ ಪತ್ನಿಯರೊಂದಿಗೆ ವಿಹರಿಸತೊಡಗಿದನು. ಸುಂದರ 
ವಾದ ಮ್ಯಾಭರಣಗಳನ್ನು ಧರಿಸಿದ ಅನೇಕ ಸ್ರ-ಪುರುಷ ಸೇವಕರು. 
ಅವರ ಸೇವೆಯಲ್ಲಿ ಸಿದ್ಧರಿದ್ದರು. ಕೆಲವಡೆ ಪಕ್ಷಿಗಳ ಕೂಜನವಿದ್ದರೆ, 
ಕೆಲವೆಡೆ ದುಂಬಿಗಳು ಯೀಂಕರಸತ್ತಿದ್ದವು. ಕೆಲವಡೆ ವಂದಿ- 
ಮಾಗಧರು ಅವರ ಬಿರುದಾವಳಿಯನ್ನುಹೊಗಳುತ್ತಿದ್ದರು. ॥ ೪೫- 
೪೬ ॥ ಸಪ್ತದ್ವೀಪದಿಂದೊಡಗೊಂಡ ಪೃಥಿವಿಯ ಪಾಲಕನಾದ 
ಮಾಂಧಾತನುಸೌಭರಿಯಗಾರ್ಹಸ್ವ್ರಸುಖವನ್ನುಕಂಡು ಆಶ್ಚರ್ಯ 
ಚಕತನುದನು. ಸಾರ್ವಭೌಮ ಸಂಪತ್ತಿನಿಂದ ಸಂಪನ್ಮನಾಗಿರುವೆ. 
ನೆಂಬ ಮಾಂಧಾತನ ಗರ್ವವು ಉಡುಗಿ ಹೋಯಿತು. ॥ ೪೭ ॥ 
ಹೀಗೆ ಸೌಭರಿಯು ಗಾರ್ಹಸ್ಥ್ರ ಜೀವನದಲ್ಲಿರವುಮಾಣನಾದನು. 
ತನ್ನ ನಿರೋಗಿಯಾದ ಇಂದ್ರಿಯಗಳಿಂದ ಅನೇಕೆ ವಿಷಯಗಳನ್ನು 
ಸೇವಿಸುತ್ತಿದ್ದರೂ ತುಪ್ಪದ ಧಾರೆಯಿಂದ ಅಗ್ನಿಯು ಶೃಪ್ತ (ಶಾಂತ) 
ವಾಗದಿರುವಂತೆಯೇ ಸೌಭರಿಗೂ ವಿಷಯಗಳಿಂದ ಸಂತೋಷ 
ವಾಗಲಿಲ್ಲ ॥ ೪೮.॥ 

ಖುಗ್ವೇದಾಚಾರ್ಯ ಸೌಭರಿಯು ಒಂದು ದಿನ ಶಾಂತಚಿತ್ತ 
ದಿಂದ ಕುಂತಿದ್ದನು. ಹಿಂದಿನ ಘಟನೆಯನ್ನು ನೆನೆಯುತ್ತಾ 
ಯುಮುನಾನದಿಯಲ್ಲಿ ಮತ್ತೃದ ಕ್ಷಣಿಕ ಸಂಗದಿಂದ ನಾನು ಹೇಗೆ 
ನನ್ನ ತಪನ್ನನ್ನು ಆದರ ಫಲವನ್ನೂಕಳಕೊಂಡು ಬಿಟ್ಟಿಲ್ಲ! ॥ ೪೯ ॥ 
ಅವರು ಉದ್ಗಂಸಿದರು - ಅಯ್ಯೋ! ನನ್ನ ಬವಣೆಯೇ | ನಾನು 
ದೊಡ್ಡ ತಪಿಯಾಗಿದ್ದೆ ನಾನು ಚೆನ್ನಾಗಿ ಪ್ರತಾನುಷ್ಠಾನಗಳನ್ನು 
ಮಾಡಿದ್ದೆ ಈಗ ನೋಡಿರಿ | ನನ್ನ ಅಧಃಪತನವಾಗಿದೆ. ನಾನು 
ಬಹಳೆ ' ಕಾಲದಿಂದ ಬ್ರಹ್ಮತೇಜಸ್ಸನ್ನು ಕಾಪಾಡಿಕೊಂಡು 
ಬಂದಿದ್ದೆ ಅದರೆ ನೀರಿನಲ್ಲಿ ವಿಹರಿಸುತ್ತಿದ್ದ ಮತ್ತ್ಯದಂಪತಿಗಳ 
ಸಂಸರ್ಗದಿಂದಾಗಿ ನನ್ನ ಬ್ರಹ್ಮತೇಜಸ್ಸೆಲ್ಲವೂ ನಷ್ಟವಾಗಿ ಹೋಯಿ 
ತಲ್ಲ! ॥ ೫೦॥ 


7 ಅಧ್ಯಾಯ) 


ನವಮ ಸೃಂಧ 


27 





ಸಂಗಂ ತ್ಯಚೇತ ಮಿಥುನವ್ರತಿನಾಂ ಮುಮುಖ್ಬುಃ 
ಸರ್ವಾತ್ಮನಾ ನ ವಿಸ್ಯಜೇದ್ದಹಿರಿಂದ್ರಿಯಾಣಿ 1 
ಏಕಶ್ಯರನ್ರಹಸಿ ಚಿತ್ರಮನಂತ ಈಶೇ 
ಯುಂಜೀತತದ್ಯತಿಷುಸಾಧುಷು ಚೇತೃಸಂಗ: ॥ ೫೧ ॥ 


ಏಕಸ್ತಪಸ್ತ್ಯಹಮಥಾಂಭಸಿ ಮತ್ತ್ವಸಂಗಾತ್‌ 
ಪಂಚಾಶದಾಸಮುತ ಪಂಚಸಹಸ್ತಸರ್ಗಃ । 

ನಾಂತಂವ್ರಜಾಮ್ಯುಭಯಕೃತ್ಯಮುನೋರಥಾನಾಂ 
ಮಾಯಾಗುಣೈರ್ಜ್ಯತಮತಿರ್ವಿಷಯೇಂರ್ಥಭಾವಃ ॥ ೫೨ ॥ 


ಏವಂ ವಸನ್ಸೈಹೇ ಕಾಲಂ ವಿರಕ್ತೋ ನ್ಯಾಸಮಾಸ್ಟಿತು 
ವನಂ ಜಗಾಮಾನುಯಯುಸ್ತತ್ವತ್ವಃ ಪತಿಜೇವತಾಃ 
॥0೩॥ 


ತತ್ರ ತಪ್ಪಾ ತಶಸ್ರೀಕ್ಸೃಮಾತ್ಮಕರ್ಶನಮಾತ್ಮವಾನ್‌ 1 


ಸ ಹೈವಾಗ್ಗಿಭಿರಾತ್ಮಾನಂ ಯುಯೋಜ ಪರಮಾತ್ಯನಿ 
॥೫೪॥ 


ತಾಃ ಸ್ಪಪತ್ಯುರ್ಮಹಾರಾಜ ನಿರೀಕ್ಷ್ಯಾಧ್ಯಾತ್ಮಿಕೀಂ ಗತಿಮ್‌ । 
ಅನ್ವೀಯುಸ್ತತ್ಛಭಾವೇಣ ಅಗ್ನಿಂ ಶಾಂತಮಿವಾರ್ಚಿಷಃ 
॥ ೫೫ ॥ 





ಆದ್ದರಿಂದ ಮೋಕ್ಷದ ಇಚ್ಛೆಯುಳ್ಳವನು ಭೋಗಿಗಳಾದ ಪ್ರಾಣಿ 
ಗಳ ಸಂಗವನ್ನು ಪೂರ್ಣವಾಗಿ ಬಿಡಬೇಕು. ಒಂದು ಕೃಣಕ್ಕಾದರೂ 
ತನ್ನ ಇಂದ್ರಿಯಗಳನ್ನು ಬಹಿರ್ಮುಖನಾಗಲು ಬಡಬಾರದು. 
ಏಕಾಂತದಲ್ಲಿ ಒಬ್ಬಂಟಿಗನಾಗಿದ್ದು ಸರ್ವಶಕ್ತನಾದ ಭಗವಂತನಲ್ಲಿ 
ಚಿತ್ರವನ್ನು ತೊಡಗಿಸಬೇಕು. ಸಂಗಮಾಡುವ ಕತೆ ಬಿದ್ದರೆ 
ಭಗವಂತನ ಅನನ್ಯರಕ್ತರಾದ ನಿಷ್ಠೆಯುಳ್ಳ ಮಹಾಸ್ಮರ ಸಂಗವನ್ನು 
ಮಾತ್ರ ಮಾಡಬೇಕು. ॥ ೫೧॥ ನಾನು ಮೊದಲು ಏಕಾಂತದಲ್ಲಿ. 
ಒಬ್ಬನೇ ತಪಸ್ಸಿನಲ್ಲಿ ತೊಡೆಗಿದ್ದೆ ಹಾಗಿರುವಾಗ ನೀರಿನಲ್ಲಿ ಮೀನಿನ 
ಸಂಗದಿಂದಾಗಿ ಏವಾಹವಾಗಿ : ಐವತ್ತೊಂದಾಗಿ ಮತ್ತೆ ಸಂತಾನದ 
ರೂಪದಲ್ಲಿ ಐದುಸುಖರನಾದೆ. ವಿಷಯಗಳಲ್ಲಿ ಸತ್ಯತ್ವದ ಬುದ್ಧಿ 
ಯುಂಟಾಗಿ ಮಾಯೆಯ ಗುಣಗಳು ನನ್ನೆ ಬುದ್ಧಿಯನ್ನು 
ಅಪಹರಿಸಿದವು. ಈಗಲಾದರೋ ಇಹ-ಪರಲೋಕಗಳ ಸಂಬಂಧ 
ದಲ್ಲಿ ಯಾವ ರೀತಿಯಿಂದಲೂ ದಾಟಲಾರದಷ್ಟು ನನ್ನ ಮನಸ್ಸು 
ಲಾಲಿಸೆಗಂದ ತುಂಬಿಹೋಗಿದೆ. ॥ ೫೨॥ ಹೀಗೆ" ವಿಜಾರ 
ಮಾಡುತ್ತಾ ಅವರು ಕೆಲವು ದಿನಗಳು ಮನೆಯಲ್ಲೇ ಉಳಿದರು. 
ಮತ್ತೆ ವರಕ್ಷರಾಗಿ ಅವರು ಸಂನ್ಯಾಸವನ್ನು ಸ್ವೀಕರಿಸಿ, ಕಾಡಿಗೆ 
ಹೊರಟುಹೋದರು. ತನ್ನ ಪತಿಯನ್ನೇ ಸರ್ಪಸ್ವವಂದು ತಿಳಿಯುತ್ತಿದ್ದ 
ಅವನ ಪತ್ನಿಯರೂ ಅಮೊಂದಿಗೇ ಕಾಡಿಗೆ ತರೆಂದರು. NMR 
ಅಲ್ಲಿಗೆ ಹೋಗಿ ಪರಮ ಸಂಯಮಿಯಾದ ಸೌಧರಿಯು ಘೋರ 
ವಾದ ತಪಸ್ಪನ್ನಾಚಂಸಿದರು. ಶರೀರವನ್ನು ಶೋಷಿಸಿಬಿಟ್ಟರು. ಆಹ 
ವನೀಯುದಿ ಆಗ್ನಿಗಳೊಂದಿಗೆ ತನ್ನನ್ನು ಪರಮಾತ್ಮನಲ್ಲಿ ಲೀನವಾಗಿಸಿ 
ಕೊಂಡನು. ॥ ೫೪ ॥ ಪರೀಕ್ಷಿತನೇ | ಅವರ ಪತ್ನಿಯರೂ ಕೂಡ 
ಸೌಭರಿಮುನಿಯ ಆಧ್ಯಾತ್ಮಿಕ ಗತಿಯನ್ನು ನೋಡಿದಾಗ, ಶಾಂತ 
ವಾದ ಅಗ್ನಿಯಲ್ಲಿ ಜ್ವಾಲೆಗಳು ಲೀನವಾಗುವಂತೆ ಅವರೆಲ್ಲರೂ 
ಮುನಿಯ "ಪ್ರಭಾವದಿಂದ ಸಹಗಮನದಿಂದ ಅವರಲ್ಲೇ ಲೀನ 
ಮಾಗಿ ಅವರ ಗತಿಯನ್ನೇ ಪಡೆದುಕೊಂಡರು. ॥ ೫೫ ॥ 


ಆರನೆಯ ಅಧ್ಯಾಯವು ಮುಗಿಯಿತು. ॥ ೬ ॥ 
ಇತಿ ಶ್ರೀಮದ್ಭಾಗದತೇ ಮಹಾಪುರಾಣೇ ಹಾರಮಹಂಸ್ಕಾಂ ಸಂಹಿತಾಯಾಂ ನವನು ಸ್ಫಂಧೇ ಸೌಭರ್ಯಾಖ್ಯಾನೇ ಜಷ್ಯೋತಧ್ಯಾಯಃ॥ ೬ ॥ 
ಹ ದ ದ 


ಏಳನೆಯ ಅಧ್ಯಾಯ 
ತ್ರಿಶಂಕುರಾಜನ ಮತ್ತು ಹರಿಶ್ಚಂದ್ರನ ಕಥೆ 


ಶ್ರೀಶುಕ ಉವಾಚ 


ಮಾಂಧಾಶುಃ ಪ್ರತ್ರಪ್ರವರೋ ಯೋರಂಬರೀಷಃ ಪ್ರಕಿರ್ಟಿತಃ॥ 

ಪಿತಾಮಹೇನ ಪ್ರವೃತೋ ಯೌವನಾಶ್ರಶ್ವ ತತ್ತುತಃ॥ 

ಹಾರೀತಸ್ತಸ್ಯ ಪುತ್ರೋ ಭೂನ್ಯಾಂಧಾತೃಪ್ರಮಾ ಇಮೇ 
mon 


ನರ್ಮದಾ ಭ್ರಾತೃಭರ್ದತ್ತಾ ಪುರುಕುತ್ತಾಯ ಯೋರಗೈಃ | 
ತಯಾ ರಸಾಷಲಂ ನೀತೋ ಭುಜಗೇಂದ್ರಪ್ರಯುಕ್ತಯಾ 
॥೨॥ 


ವರ್‌ ಹೇಳುತ್ತಾರೆ - ಫರೀಕ್ಷಿದ್ರಾಜನೇ | 
ಮಾಂಧಾತನ ಪುತ್ರರಲ್ಲಿ ಅಂಬರೀಷನು ಎಲ್ಲರಿಂದ ಶ್ರೇಷ್ಠನಾಗಿ. 
ದ್ವನು ಎಂಬುದನ್ನು ನಾನು ವರ್ಣಿಸಿರುವೆನು. ಅವನ 
ಯುವನಾಶ್ವಮು ಅವನನ್ನು ಪುತ್ತರೂಪದಿಂದ ಸ್ಥೀಕರಸಿದ್ದರು. 
ಅವನಿಗೆ ಯೌವನಾಶ್ವನೆಂದ ಮಗ ಹುಟ್ಟಿದನು. 'ಯೌನನಾಶ್ವ 
ನಿಂದ ಹಾರೀತನಾದನು. ಮಾಂಧಾತನ 'ವಚದಲ್ಲಿ ಈ ಮೂವರೂ 
ಅವಾಂತರ ಗೋತ್ರದ ಪ್ರವರ್ತಕರಾದರು. ॥ ೧ ॥ ಮಾಂಧಾತನ 
ಹಿರಿಯ ಮಗ ಪುರುಕುಶಗೆ ರಸಾತಲವಾಸಿಗಳಾದ ನಾಗರು ತಮ್ಮ 
ಸಹೋದರಿ ನರ್ಮದೆಯನ್ನು ವಿವಾಹಮಾಡಿ ಕೊಟ್ಟಿದ್ದರು. 
ನಾಗರಾಜ ವಾಸುಕಿಯ ಆಜ್ಞೆಯಂತೆ ನರ್ಮದೆಯು ತನ್ನೆ ಪತಿ 
ಯನ್ನು ರಾತಲಕ್ಕೆ ಕೊಂಡುಹೋಡಳು. ॥ ೨ ॥ 


28 


ಶ್ರೀಮದ್ಭಾಗವತ. 


[ಅಧ್ಯಾಯ 7 





ಗಂಧರ್ವಾನವಧೀತ್ರತ್ರ ವಧ್ಯಾನ್ಹೈ ಎಷ್ಣುಶಕ್ತಿದ್ದಕ್‌ । 
ನಾಗಾಲ್ಲಬ್ಬವರ: ಸರ್ಪಾದಭಯಂ ಸ್ಥರತಾಮಿದಮ್‌ 
man 


ತ್ರಸದ್ಧಸ್ಯುಃ ಪೌರುಕುತ್ತೋ ಯೋನರಣ್ಯಸ್ಥ ದೇಹಕ್ಕತ್‌ । 
ಹರ್ಯಶಸ್ತುತಸ್ತಸ್ಥಾದರುಣೋರಥ .. ತ್ರಿಬಂಧನಃ 
॥ ೪ ॥ 


ತಸ್ಯ ಸತ್ಯವ್ರತ ಪುತ್ರಸ್ಥಿತಂಕುರಿತಿ ವಿಶ್ರುತಃ | 
ಪ್ರಾಪ್ತಶ್ಚಾಂಡಾಲತಾಂ ಶಾಪಾದ್ಗುರೋಃ ಕೌಶಿಕತೇಜಸಾ 
॥೫॥ 


ಸಶರೀರೋ ಗತಃ ಸ್ಪರ್ಗಮದ್ಯಾಪಿ ದಿವಿ ದೃಶ್ಯತೇ 
ಪಾತಿತೋಶವಾಶ್‌ಶಿರಾ ದೇವೈಸ್ತೇನೈವ ಸ್ತಂಭಿತೋ ಬಲಾತ್‌ 
mtu 


ತೈಶಂಕವೋ ಹರಿಶ್ಚಂದ್ರೋ ವಿಶ್ವಾಮಿತ್ರವಸಿಷ್ಠಯೋ: । 
ಯನ್ನಿಮಿತ್ರಮಭೂದುದ್ದಂ ಪಕ್ಷಿಣೋರ್ಬಹುವಾರ್ಷಿಕಮ್‌ 
mu 


ಸೋತನಪತ್ಕೋ ವಿಷಣ್ಣಾತ್ಮಾ ನಾರದಸ್ಕೋಪದೇಶತಃ । 
ವರುಣಂ ಶರಣಂ ಯಾತಃ ಪುತ್ರೋ ಮೇ ಜಾಯತಾಂಪ್ರಭೋ 


॥೮॥ 


ಯದಿ ವೀರೋ ಮಹಾರಾಜ ತೇನೈವ ತ್ವಾಂ ಯಜೇ ಇತಿ । 
ತಥೇತಿ ವರುಣೇನಾಸ್ಯ ಪುತ್ರೋ ಜಾತಸ್ತು ರೋಹಿತ: 
nen 


ಜಾತಸಸುತೋ ಹೃನೇನಾಂಗಮಾಂ ಯಖಸ್ಥೆತಿಸೋಂಬ್ರವೀತ್‌ । 
ಯದಾ ಪಶುರ್ನಿರ್ದಶ: ಸ್ಯಾದಥ ಮೇಧ್ಯೋ ಭವೇದಿತಿ 
noon 


ನಿರ್ದಶೇ ಚ ಸ ಆಗತ್ಯ ಯಜಸ್ವೇತ್ಯಾಹ ಸೋ5ಬ್ರವೀತ್‌ ॥ 
ದಂತಾಃ ಪರೋರ್ಯಜ್ಞಾಯೇರಕ್ಷಥ ಮೇಧ್ಯೋ ಭವೇದಿತಿ 


noon 
ಜಾತಾ ದಂತಾ ಯಜಸ್ವೇತಿ ಸ ಪ್ರತ್ಯಾಹಾಥ ಸೋಂಬ್ರವೀತ್‌ 1 
ಯದಾ ಪತಂತ್ಯಸ್ಯ ದಂತಾ ಅಥ ಮೇಧ್ಯೋ ಭವೇದಿತಿ 

nou 


ಪಶೋರ್ನಿಷತಿತಾ ದಂತಾ 'ಸೋತಬ್ರವೀತ್‌ ॥ 
ಯದಾ ಷಠೋಃ ಪುನರ್ದಂತಾ ಜಾಯಂತೇತಥ ಪಶುಃ ಶುಚಿ: 
॥ ೧೩ ॥ 





ಅಲ್ಲಿ ಭಗವಂತನ ಶಕ್ತಿಯಿಂದ ಸಂಪನ್ಮನಾಗಿ ಪುರುಕುತ್ನನು 
ವಧಾರ್ಹರಾದ ಗಂಧರ್ವರನ್ನು ಸಂಹರಿಸಿಬಿಟ್ಟನು. ಇದರಿಂದ 
ಸಂತೋಷಗೊಂಡ ನಾಗರಾಜನು ಪುರುಕುತ್ತನಿಗೆ - "ಈ ಪ್ರಸಂಗ 
ವನ್ನು ಸ್ಥರಿಸುವವನು ಸರ್ಪಗಳಿಂದ ನಿರ್ಭಯನಾಗುವನು' ಎಂಬ 
ವರವನ್ನು ಕೊಟ್ಟನು. ॥ ೩॥ ರಾಜಾ ಪುರುಸು್ತನಿಗೆ ತ್ರಸದ್ದಸ್ಯು 
ಎಂಬ ಪುತ್ರನಿದ್ದನು. ಅವನಿಗೆ ಆನರಣ್ಯನೆಂಬ ಪುತ್ರನಾದನು. 
'ಅನರಣ್ಯನಿಂದ ಹರ್ಯಶ್ವ, ಅವನಿಂದ ಅರುಣ, ಅರುಣನ ಪುತ್ರ 
ತ್ರಿಬಂಧನನಾದನು. ॥ ೪ ॥ ತ್ರಿಬಂಧನನ ಪುತ್ರ ಸತ್ಯವ್ರತನಾದನು. 
ಈ ಸತ್ಯವ್ರತನೇ ತ್ರಿಶಂಕು ಎಂಬ ಹೆಸರಿನಿಂದ ವಿಖ್ಯಾತನಾದನು. 
ತ್ರಿಶಂಕುವು ತಂದೆ ಮತ್ತು ಗುರುವಿನ ಶಾಪದಿಂದ ಚಾಂಡಾಲ 
ನಾಗಿದ್ದನು. ಆದರೂ ವಿಶ್ವಾಮಿತ್ರನ ಪ್ರಭಾವದಿಂದಲೇ ಸಶರೀರಿ 
ಯಾಗಿ ಸ್ವರ್ಗಕ್ಕೆ ಹೋದನು. ದೇವತೆಗಳು ಅವನನ್ನು ಅಲ್ಲಿಂದ 
ತಳ್ಳಿಬಿ್ಟರು. ಅವನು ತಲೆಕೆಳಗಾಗಿ ಬೀಳುತ್ತಿದ್ದಾಗ ವಿಶ್ವಾಮಿತ್ರನು 
ತನ್ನ ತಪೋಬಲದಿಂದ ಅವನನ್ನು ಆಕಾಶದಲ್ಲೇ ಸ್ಥಿರಗೊಳಿಸಿದನು. 
ಅವನು ಈಗಲೂ ಆಕಾಶದಲ್ಲೇ ನೇತಾಡುತ್ತಿದ್ದಾನೆ. ॥ ೫-೬ ॥ 

ತ್ರಿಶಂಕುವನ ಪುತ್ರನು ಹಂತ್ಯಂದ್ರನಾಗಿದ್ದನು. ಅವನಿಗಾಗಿ 
ವಿಶ್ವಾಮಿತ್ರರು ಮತ್ತು ವಸಿಷ್ಠರು ಪರಸ್ಪರ ಶಾಪಕೊಟ್ಟುಕೊಂಡು 
ಪಕ್ಷಗಳಾಗಿ. ಅನೇಕ ವರ್ಷಗಳವರೆಗೆ ಕಾದಾಡುತ್ತಲೇ ' ಇದ್ದರು. 
॥ ೭॥ ಹರಿಶ್ಚಂದ್ರನಿಗೆ ಸಂತಾನವಿರಲಿಲ್ಲ ಇದರಿಂದ ಅವನು 
ಬಹಳ ದುಃಖಿತನಾಗಿದ್ದನು. ನಾರದರ ಉಪದೇಶದಂತೆ ಅವನು 
ವರುಣದೇವರಿಗೆ ಶರಣಾಗಿ ಪ್ರಾರ್ಥಿಸಿದನು - ಪ್ರಭೋ! ನನಗೆ 
ಪುತ್ರಸಂಶಾನ ಪ್ರಾಪ್ತದಾಗಲೀ, ॥ ೮ ॥ ನಿನ್ನ ಅನುಗ್ರಹದಿಂದ ನನಗೆ 
ವೀರಪುತ್ತನು ಹುಟ್ಟಿದರೆ, ಅವನನ್ನೇ ಯಜ್ಞನಶುವನ್ನಾಗಿ ನಿನ್ನ 
ಪ್ರೀತ್ವರ್ಥವಾಗಿ ಯಜ್ಞಮಾಡುವನು. ವರುಣನೆಂದನು - 'ಹಾಗೆಯೇ. 
ಆಗಲಿ? ಆಗ ವರುಣನ ಕೃಪೆಯಿಂದ ನಿಗೆ ರೋಹಿತ 
ನೆಂಬ ಮಗನು ಹುಟ್ಟಿದನು. ॥ ೯ ॥ ಪುತ್ರನು ಹುಟ್ಟುತ್ತಲೇ 
ವರುಣನು ಬಂದು ಹೇಳಿದನು - ಹರಿತ್ಚಂದ್ರಾ | ನಿನಗೆ ಪುತ್ರ 
ಸಂತಾನವಾಗಿದೆ. ಈಗ ಇವನ ಮೂಲಕ ಬ ಮಾಡು. 
ಹೆರಿ್ಚಂದ್ರನೆಂದನು- ಈಗ ನಿನ್ನ ಈ ಯಜ್ಞಪಶುವು (ರೋಹಿತನು) 
ಹತ್ತುದಿವಸಗಳು ತುಂಬಿದಾಗ ಇವನು ಯಜ್ಞಕ್ಕೆ ಯೋಗ್ಯ 
ನಾಗುತ್ತಾನೆ. ॥ ೧೦ ॥ ಹತ್ತು ದಿವಸಗಳು ಕಳೆದಾಗ ವರುಣನು 
ಪುನಃ ಬಂದು - "ಅಗ ನನ್ನ ಬ್ನಿ ಮಾಡು' ಎಂದು 
ಹೇಳಿದನು. ಆಗ ಹರಿಶ್ಚಂದ್ರನು - ನಿನ್ನ ಯಜ್ಞಸಶುವಿಗೆ ಹಲ್ಲುಗಳು 
ಹುಟ್ಟದಾಗ ಅವನು ಯಜ್ಞಕ್ಕೆ ಯೋಗ್ಯನಾಗುತ್ತಾನೆ' ಎಂದನು. 
॥ ೧೧॥ ರೋಹಿತನಿಗೆ ಹಲ್ಲುಹುಟ್ಟಿದಾಗ ವರುಣನೆಂದನು -. 
ರಾಜಾ! ಈಗ ಇವನಿಗೆ ಹಲ್ಲುಗಳು ಹುಟ್ಟಿರುವುವು ಈಗ 
ಯಜ್ಞಮಾಡು. ಹರಿತ್ಚಂದ್ರನೆಂದ - ಇವನ ಹಾಲುಹಲ್ಲುಗಳು 
ಬಿದ್ದುಹೋದಾಗ ಇವನು ಯಜ್ಞಕ್ಕೆ ಯೋಗ್ಯನಾಗುವನು. ॥ ೧೨ ॥ 
ಹಾಲುಹಲ್ಲುಗಳು ಬಿದ್ದುಹೋದಾಗ ವರುಣನು ಬಂದು - ಈಗ 
ಹಾಲುಹಲ್ಲುಗಳು ಬಿದ್ದುಹೋಗಿವೆ, ನನ್ನ ಯಜ್ನನನ್ನು ಮಾಡು 
ಎಂದು ಹೇಳಿದನು. ನೆಂದ - ಇವನಿಗೆ ಎರಡನೆಯ 
ಬಾರಿ ಹಲ್ಲುಗಳು ಬಂದಾಗ ಈ ಪಶುವು ಯಜ್ಞಕ್ಕೆ ಯೋಗ್ಯ 
ನಾದಾನು. ॥ ೧೩ ॥ 


7 ಅಧ್ಯಾಯ) 


ನವಮ ಸ್ಫಂಧ 


2 





ಪುನರ್ಜಾತಾ ಯಜಸ್ವೇತಿ ಸ ಪ್ರತ್ಯಾಹಾಥ ಸೋಬ್ರವೀತ್‌ | 
ಸಾನ್ನಾಹಿಕೋ ಯದಾ ರಾಜನ್ರಾಜನ್ಯೋತಥ ಪಶುಃ ಶುಚಿ: 


॥೧೪॥ 
ಇತಿ ಪುತ್ರಾನುರಾಗೇಣ ಸ್ನೇಹಯಂತ್ರಿತಚೇತಸಾ | 
ಕಾಲಂ ವಂಚಯತಾ ತಂ ತಮುಕ್ತೋ ದೇವಸ್ತಮೈಕ್ನತ 

॥ ೧೫ ॥ 
ರೋಹಿತಸ್ತದಭಿಜ್ಞಾಯ ಪಿತುಃ ಕರ್ಮ ಚಿಕೀರ್ಷಿತಮ್‌ | 
ಪ್ರಾಣಪ್ರೇಪ್ಲರ್ಧನುಷ್ಟಾಣಿರರಣ್ಯಂ ಪ್ರತ್ಯಪದ್ಯತ 

॥೧೬॥ 


ಪಿತರಂ ವರುಣಗ್ರಸ್ರಂ ಶ್ರುತ್ವಾ ಜಾತಮಹೋದರಮ್‌ । 
ರೋಹಿತೋ ಗ್ರಾಮಮೇಯಾಯ ತಮಿಂದ್ರಃ ಪ್ರತ್ಯಷೇಧತ 
॥೧೭॥ 
ಭೂಮೇಃ ಪರ್ಯಟನಂ ಪುಣ್ಯಂತೀರ್ಥಕ್ಷೇತ್ರನಿಷೇವಣೈ: । 
ರೋಹಿತಾಯಾದಿಶಚ್ಛಕ್ರ: ಸೋತಷ್ಯರಣ್ಯೇ5ವಸತ್ತಮಾಮ್‌ 


॥೧೮॥ 
ಏವಂ ದ್ವಿತೀಯೇ ತೃತೀಯೇ ಚತುರ್ಥೇ ಪಂಚಮೇ ತಥಾ। 
ಅಭ್ಯೇತ್ಯಾಭ್ಯೇತ್ಯ ಸ್ಥಿರೋ ವಿಪ್ರೋ ಭೂತ್ವಾನಂಂಹ ವೃತ್ರಹಾ 

॥೧೯॥ 
ಸಷ್ಫಂ ಸಂವತ್ಸರಂ ತತ್ರ ಚರಿತ್ವಾ ರೋಹಿತಃ ಪುರೀಮ್‌ | 
ಉಪವ್ರಜನ್ನಜೀಗರ್ತಾದಕ್ರೀಣಾನೃಧ್ಯಮಂ ಸುತಮ್‌ 

॥೨೦॥ 


ಶುನಃಶೇಪಂ ಪಶುಂ ಪಿತ್ರೇ ಪ್ರದಾಯ ಸಮವಂದತ । 
ತತಃ ಪುರುಷಮೇಧೇನ ಹರಿಶ್ಚಂದ್ರೋ ಮಹಾಯಶಾಃ 





॥೨೧॥ 

ಮುಕ್ತೋದರೋರ ಸ್ರ 1 
ಬ್ಯಾಮಿತ್ರೋಂಭವತ್ತಸ್ಕಿ್ಟೋತಾ ಚಾದ್ವರ್ಯುರಾಷ್ಟವಾನ್‌ 

॥೨೨॥॥ 

ಷಮದಗ್ಗಿರಭೂದ್ವ ವಸಿಷ್ಠೋರಯಾಸ್ಯಸಾಮಗಃ 1 
ತ್ಮ್ಸ್‌ ತುಷ್ಬೋ ದದಾವಿಂದ್ರಃ ಶಾತಕೌಂಭಮಯಂ ರಥಮ್‌ 

॥ ೨೩ ॥॥ 

ತಾನಃತೇಪಸ್ಯ. ಮಾಹಾತ್ಮ್ಯಮುಪರಿಷ್ಟಾತ್ಮಚಕ್ಕೃತೇ । 
ಸಸಾರಾಂ ಧೃತಿಂ ದೃಷ್ಟ್ವಾ ಸಭಾರ್ಯಸ್ಥ ಚ ಭೂಪತೇಃ 

॥ ೨೪॥ 





ಎರಡನೆಯ ಸಲ ಹಲ್ಲುಗಳು ಹುಟ್ಟಿದಾಗ ವರುಣನು ಬಂದು 
೨. 'ಈಗ ನನ್ನ ಯಜ್ಞವನ್ನು ಮಾಡು' ಎಂದು ಹೆಳಿದನು. 
ಹರಿಶ್ಚಂದ್ರನು - ವರುಣದೇವನೇ | ಕೃತ್ರಿಯಪಶುವು. ಕವಚ 
ಧರಿಸು ಯೋಗ್ಯನಾದಾಗ ಯಜ್ಞಕ್ಕೆ. ಯೋಗ್ಯನಾಗುತ್ತಾ 
ನಲ್ಲ! ॥ ೧೪॥ ಪರೀಕ್ಷಿತನೇ। ಹೀಗೆ ಹರಿಶ್ಚಂದ್ರರಾಜನು ಪುತ್ರ 
ವ್ಯಾಮೋಹದಿಂದಾಗಿ ಅನಿಯಂತ್ರಿತವಾದ ಬುದ್ಧಿಯಿಂದ ಇಲ್ಲ 
ಸಲ್ಲದ ಕುಂಟುನೆಪಗಳನ್ನು ಹೇಳುತ್ತಾ ಕಾಲವನ್ನು ಕಳೆಯುತ್ತಿದ್ದನು. 
ವರುಣನೂ ಅವನು ಹೇಳಿದಂತೆ ಕಾಲವನ್ನು ಎದುರು ನೋಡು 
ತಿದ್ದನು. ॥ ೧೫ ॥ ತಂದೆಯವರು ನನ್ನನ್ನು ಯಜ್ಞಶುವನ್ನಾಗಿಸಿ 
'ಯಜ್ಞಮಾಡಲು ಬಯಸುವರೆಂಬುದನ್ನು ತಿಳಿದ. ರೋಹಿತನು 
ಆತ್ಮರಕ್ಷಣೆಗಾಗಿ ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿಕೊಂಡು 
ಅರಣ್ಯಕ್ಕೆ ಹೊರಟುಹೋದನು. ॥ ೧೬ ॥ ಕೆಲವು ದಿನಗಳ ಬಳಿಕ - 
ವರುಣದೇವನು ಕುಪಿತನಾಗಿ ನನ್ನ ತಂದೆಯನ್ನು ಆಕ್ರಮಿಸಿರುವನು. 
ಅದರಿಂದ ಪಿತನು ಜಲೋದರ ರೋಗದಿಂದ ಪೀಡಿತನಾಗಿದ್ದಾನೆ 
ಎಂದು ತಿಳಿದ ರೋಹಿತನು ತನ್ನ ನಗರಕ್ಕೆ ಹೊರಟನು. ಆದರೆ 
ಇಂದ್ರನು ಬಂದು ಅವನನ್ನು ತಡೆದುಬಿಟ್ಟನು. ॥ ೧೭ ॥ ಇಂದ್ರನು 
ಹೇಳಿದನು - ಮಗೂ ರೋಹಿತ! ಯಜ್ಞಥಶುವಾಗಿ ಸಾಯುವು 
ದಕ್ಕಿಂತ ಪವಿತ್ರ ತೀರ್ಥ-ಕ್ಷೇತ್ರಗಳನ್ನು ಸೇವಿಸುತ್ತಾ ಪೃಥಿವಿಯಲ್ಲಿ 
ಸಂಚರಿಸುವುದು ಶ್ರೇಷ್ಠವಾಗಿದೆ. ಇಂದ್ರನ ಮಾತನ್ನು ಮನ್ನಿಸಿ 
ಅದನ್ನು ಒಂದು ವರ್ಷಕಾಲ ಮತ್ತೆ ವನದಲ್ಲೇ ಇದ್ದನು. ॥ ೧೮ ॥ 
ಹೀಗೆಯೇ ಎರಡನೆಯ, ಮೂರನೆಯ, ನಾಲ್ಕನೆಯ, ಐದನೆಯ 
ವರ್ಷಗಳಲ್ಲಿಯೂ ರೋಹಿತನು ತಂದೆಯ ಬಳಿಗೆ ಹೋಗುವ 
ವಿಚಾರ ಮಾಡಿದನು. ಆದರೆ ಪ್ರತಿಸಲವೂ ವೃದ್ಧಬ್ರಾಹ್ನಣನಾಗಿ 
ಇಂದ್ರನು ಬಂದು ಅವನನ್ನು ತಡೆಯುತ್ತಿದ್ದನು. ॥ ೧೯ ॥ ಹೀಗೆ 
ಆರು ವರ್ಷಗಳ ಕಾಲ ರೋಹಿತನು ಕಾಡಿನಲ್ಲೇ ಇದ್ದನು. ಏಳನೆಯ 
ವರ್ಷದಲ್ಲಿ ಅವನು ತನ್ನ ನಗರಕ್ಕೆ ಹೊರಟಾಗ ಆಜೀಗರ್ತನಿಂದ 
ಅವನ ನಡುವಣ ಪುತ್ರ ಶುನಶೇಪನನ್ನು ಹಣಕೊಟ್ಟು ಪಡೆದು 
ಅವನನ್ನು ಯಜ್ಞಸಶುವನ್ನಾಗಿಸಲು ತನ್ನ ತಂದೆಗೆ ಒಪ್ಪಿಸಿ ಅವನ 
ಚರಣಗಳಿಗೆ ವಂದಿಸಿಕೊಂಡನು. ಪರಮ ಯಶೋವಂತನೂ, 
ಶ್ರೇಷ್ಠ ಚರಿತ್ರವುಳ್ಳವನೂ ಆದ ಹರಿಶ್ಚಂದ್ರನು ಮಹೋದರ ರೋಗ 
ದಿಂದ ಬಿಡುಗಡೆಹೊಂದಲು ಪುರುಷಮೇಧದ ಮೂಲಕ 
ವರುಣನೇ ಮೊದಲಾದ ದೇವತೆಗಳ ಯಜ್ಞನನ್ನು ಮಾಡಿದನು. 
ಆ ಯಜ್ಞದಲ್ಲಿ ವಿಶ್ವಾಮಿತ್ರರು ಹೋತೃಗಳಾಗಿದ್ದರು. ಪರಮ 
ಸಂಯಮಿ ಜಮದಗ್ನಿಯು ಅಧ್ವರ್ಯು ಆಗಿದ್ದನು. ಮಷ್ಠರು 
ಬ್ರಹ್ಮನ ಕೆಲಸ ನಿರ್ವಹಿಸಿದರು. ಅಯಾಸ್ಯ ಮುನಿಯು 
ಸಾಮಗಾನ ಮಾಡುವ ಉದ್ದಾತ್ಸವಾದನು. ಆ ಸಮಯದಲ್ಲಿ 
ಇಂದ್ರನು ಪ್ರಸನ್ನನಾಗಿ ಹರಿಶ್ಚಂದ್ರನಿಗೆ ಒಂದು ಚಿನ್ನದ ರಥವನ್ನು 
ಕೊಟ್ಟಿದ್ದನು. ॥ ೨೦-೨೩ ॥ 

ಪರೀಿತನೇ | ಮುಂದೆ ನಾನು ನಿನಗೆ ಶುನಶೇಪನ ಮಹಾತ್ಮ 
ಯನ್ನು ವರ್ಣಿಸುವೆನು. ಹರಿಶ್ಚಂದ್ರನು ತನ್ನ ಪತ್ನಿಯೊಡನೆ ಸತ್ಯನಿಷ್ಠೆ 
ಯಲ್ಲಿ ದೃಢವಾಗಿ ಇರುವುದನ್ನು ಕಂಡು ವಿಶ್ವಾಮಿತ್ರರು ಬಹಳ 
ಸಂತೋಷಗೊಂಡು ಅವನಿಗೆ ಎಂದೂ ನಾಶವಾಗದಿರುವ ಜ್ಞಾನ 
ವನ್ನು ಉಪದೇಶಿಸಿದರು. ಆ ಹ್ಞಾನದಿಂದಾಗಿ ಹರಿಶ್ಚಂದ್ರನು ತನ್ನ 


30 


ಶ್ರೀಮದ್ಭಾಗವತ 


[ಅಧ್ಯಾಯ 8 





ವಿಶ್ವಾಮಿತ್ರೋ ಭೃಶಂ ಪ್ರೀತೋ ದದಾವವಿಹತಾಂ ಗಮ್‌ । 
ಮನಃ ಪೃಥಿವ್ಯಾಂ ತಾಮದ್ದಿಕ್ಷೇಜಸಾಪೋತನಿಲೇನ ತತ್‌ 

| ॥ ೨೫ ॥ 

ಖೇ ವಾಯುಂ ಧಾರಯಂಸ್ತಚ್ಚ ಭೂತಾದೌ ತಂ ಮಹಾತ್ಮನಿ । 
ತಸ್ಕಿನ್‌ಜ್ಞಾನಕಲಾಂ ಧ್ಯಾತ್ವಾ ತಯಾಜ್ಞಾನಂ ವಿನಿರ್ದಹನ್‌ 

॥೨೬॥ 

ಹಿತ್ವಾ ತಾಂ ಸ್ಥನ ಭಾವೇನ ನಿರ್ವಾಣಸುಖಸಂಎದಾ | 
ಅನಿರ್ದೇಶ್ಯಾಪ್ರತರ್ಕೇಣ ತಸ್ಥೌ ವಿಧಸ್ತ್ರ ಬಂಧನಃ 

॥೨೭॥ 


ಮನವನ್ನು ಪ್ಫಥಿವಿಯಲ್ಲೂ ಪೃಥಿವಿಯನ್ನು ಜಲದಲ್ಲೂ ಜಲವನ್ನು 
ತೇಜದಲ್ಲೂ ತೇಜವನ್ನು ವಾಯುವಿನಲ್ಲೂ ವಾಯುವನ್ನು ಆಕಾಶ 
ದಲ್ಲಿಯೂ ನೆಲೆಗೊಳಿಸಿ, ಆಕಾಶವನ್ನು ಅಹಂಕಾರದಲ್ಲಿ ಲೀನ 
ಗೊಳಿಸಿದನು. ಮತ್ತೆ ಅಹಂಕಾರವನ್ನು ಮಶತ್ತತ್ವೃದಲ್ಲಿ ಲೀನ 
ಗೊಳಿಸಿ ಅದರಲ್ಲಿ ಜ್ಞಾನ-ಕಲೆಯ ಅದರಿಂದ 
ಅಜ್ಞಾನವನ್ನು ಭಸ್ಮವಾಗಿಸಿ ಬಿಟ್ಟನು. ॥ ೨೪-೨೬॥ ಇದಾದ 
ಬಳಿಕ ನಿರ್ವಾಣ-ಸುಖದ ಅನುಭೂತಿಯಿಂದ ಆ ಜ್ಞಾನ-ಕಲೆ 
ಯನ್ನೂ ಪರಿಶ್ಯಾಗಮಾಡಿ, ಸಮಸ್ತ ಬಂಧನಗಳಿಂದ ಮುಕ್ತನಾಗಿ 
ಅವನು. - ನಿರ್ದೇಶಿಸುವುದಕ್ಕಾಗಲೀ, ಊಹಿಸುವುದಕ್ಕಾಗಲೀ 
ಸಾಧ್ಯವಾಗದ ಪರಮಾನಂದ ಮಯವಾದ ಸ್ವಸ್ಥರೂಪದಲ್ಲಿ 
ನೆಲೆಗೊಂಡನು. ॥ ೨೭ ॥ 


ಏಳನೆಯ ಅಧ್ಯಾಯವು ಮುಗಿಯಿತು. ॥ ೭ ॥ 
ಇತಿಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ನವಮ ಸ್ಫಂಧೇ 
ಹರಿಶ್ಚಂದ್ರೋಪಾಖ್ಯಾನಂ ನಾಮ ಸಪ್ತಮೋತಧ್ಯಾಯ:॥ ೭ ॥ 


—— 
ಎಂಟನೆಯ ಅಧ್ಯಾಯ 
ಸಗರನ ಚರಿತ್ರೆ 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲ್ಫೆ ಪರೀಕ್ಷಕನೇ | 
ಹರಿಶ್ಚಂದ್ರನ ಮಗ ರೋಜಿತನಿಗೆ ಹೆರಿತನೆಂಬ ಮಗನಿದ್ದನು. 
ಹರಿತೋ _ ರೋಹಿತಸುತಶ್ವಂಪಸ್ತಸ್ಥಾದ್ವಿನಿರ್ಮಿತಾ | | ಸತ್ಯು ಮಗ ಚಂಪ, ಇವನೇ ಚಂಪಾಪುರಿಯನ್ನು ನಿರ್ಮಿಸಿದನು. 
ಚಂಪಾಪುರೀ ಸುದೇವೋ5ತೋ ವಿಜಯೋ ಯಸ ಚಾತೃಜ: | ಪುಂದ ಸುದೇವ, ಅವನ ಪುತ್ರ ವಿಜಯನಾದನು. ॥ ೧ 
WO 1! | ವಿಜಯನ ಮಗ ಭರುಕ, ಭರುಕನಿಂದ ವೃಕ, ವೃಕನಿಂದ ಬಾಹು 
ಕನು ಹುಟ್ಟಿದನು. ಶತ್ರುಗಳು ಬಾಹುಕನಿಂದ ರಾಜ್ಯವನ್ನು ವಶಪಡಿಸಿ. 
ಭರುಕಸ್ತತ್ತುತಸಸಾದ್ದೃಕಸ್ತಸ್ಕಾಪಿ ಬಾಹುಕ: | | ಕೊಂಡಾಗ ಅವನು ತನ್ನ ಪತ್ನಿಯೊಂದಿಗೆ ಕಾಡಿಗೆ ಹೊರಟು 


ಸೋರರಿಭಿರ್ಹತಭೂ ರಾಜಾ ಸಭಾರ್ಯೋ ವನಮಾವಿಶತ್‌ 
॥ ೨ ॥ 


ವೃದ್ಧಂ ತಂ ಪಂಚತಾಂ ಪ್ರಾಪ್ತಂ ಮಹಿಷ್ಕನು ಮರಿಷ್ಕತೀ । 
ಔರ್ವೇಣ ಜಾನತಾರತ್ಥಾನಂ ಪ್ರಜಾವಂತಂ ನಿವಾರಿತಾ 
udu 


ಆಜ್ಞಾಯಾಸ್ಟೈ ಸಪತ್ನೀಭಿರ್ಗರೋ ದತ್ತೋರಂಧಸಾಸಹ 
ಸಹ ತೇನೈವ ಸಂಜಾತಃ ಸಗರಾಖ್ಯೋ ಮಹಾಯಶಾಃ 
॥ ೪ ॥ 


ಸಗರಃ ಚಕ್ರವರ್ಶ್ಯಾಸೀತ್ನಾಗರೋ ಯತ್ನುತ್ತೈಃ ಕೃತಃ। 
ಯಸ್ತಾಲಜಂಘಾನ್ಯವನಾಂಛಕಾನ್‌ ಹೈಹಯಬರ್ಬರಾನ್‌ 
॥೫॥ 





ಹೋದನು. ॥ ೨॥ ಕಾಡಿಗೆ ಹೋಗಿ ವೃದ್ಧಾಪ್ಯದಿಂದಾಗಿ 
ಬಾಹುಕನ ಮೃತ್ಯುವಾದಾಗ ಅವನ ಪತ್ನಿಯೂ ಅವನೊಂದಿಗೆ 
ಸಹಗಮನಕ್ಕೆ ಸಿದ್ಧಳಾದಳು. ಆದರೆ ಇವಳು ಗರ್ಭಿಣಿ ಎಂದು 
ಮಹರ್ಷಿ ಔರ್ವನಿಗೆ ತಿ9ದತ್ತು. ಅದರಿಂದಾಗಿ ಅವನು ಆಕೆಯನ್ನು 
ಸಹಗಮನದಿಂದ ತಡೆದನು. ॥ ೩ ॥ ಅವಳ ಸವತಿಯರಿಗೆ ಈ 
ಮಾತು ತಿಂದಾಗ ಅವರು ಅವಳಿಗೆ ಊಟದೊಂದಿಗೆ ಗರ (ವಿಷ) 
ವನ್ನು ತಿನ್ನಿಸಿದರು. ಅದರೆ ಆ ವಿಷವು ಗರ್ಭದ ಮೇಲೆ ಯಾವ 
ಪ್ರಭಾವವೂ ಬೀಳದೆ ಆ ವಿಷೊಂದಿಗೆ ಬಾಲಕನ ಜನ್ಮವಾಯಿತು. 
ಗರ(ವಿಷ್ಠೆದೊಂದಿಗೆ ಹುಟ್ಟಿದ ಕಾರಣದಿಂದ ಅವನು "ಸಗರ" 
ನೆಂದು ವಿಖ್ಯಾತನಾದನು. ಸಗರನು ಮಹಾಯಶೋವಂತ 
ರಾಜನಾದನು. ॥ ೪ ॥ 

ಸಗರನು ಚಕ್ರವರ್ತಿ, ಸಾಮ್ರಾಟನಾಗಿದ್ದನು. ಅವನ ಪುತ್ರರೇ 
ನೆಲವನ್ನು ಅಗೆದು ಸಮುದ್ರವನ್ನು ನಿರ್ಮಿಸಿದ್ದರು. ಸಗರನು ತನ್ನ 
ಗುರುವಾದ ಔರ್ವನ ಅಜ್ಞೆಯನ್ನು ಗೌರವಿಸಿ ತಾಲಜಂಘ,. 
ಯವನ, ಶಕ, ಹೈಹಯ, ಬರ್ಬರ ಮುಂತಾದ ಜಾತಿಯವರನ್ನು 





8 ಅಧ್ಯಾಯ] ನವಮ ಸೃಂಧ 31 
ನಾವಧೀದ್ದುರುವಾಕ್ಕೇನ ಚಕ್ರೇ ವಿಕೃತವೇಷಿಣಃ । | ವಧಿಸಲಿಲ್ವ ಅವರ ರೂಪವನ್ನು ವಿರೂಪಗೊಳಿಸಿದನು. ಅವರಲ್ಲಿ 
ಮುಂಡಾಂಛ್ಲಶ್ರುಧರಾನ್ಯಾಂ್ಲಿನ್ನಕ್ತಕೇಶಾರ್ಧಮುಂಡಿತಾನ್‌ ಕೆಲವರು ತಲೆಯನ್ನು ಬೋಳಿಸಿದರು. ಕೆಲವರು ತಲೆ ಬೋಳಿಸಿ, 


॥೬॥ 


ಅನಂತರ್ವಾಸಸಃ ಕಾಂಶ್ಚಿದಬಹಿರ್ವಾಸಸೋರಪರಾನ್‌ | 


ಸೋರಶ್ಚಮೇಧೈರಯಜತ ಸರ್ವವೇದಸುರಾತ್ಮಕಮ್‌ 


॥೭॥ 


ಔರ್ಮೋಪದಿಷ್ಯಯೋಗೇನ ಹರಿಮಾತ್ಕಾನಮೀಶ್ವರಮ್‌ । 
ತಸ್ಯೋತ್ಸೃಷ್ಟಂ ಪಶುಂ ಯಜ್ಞೇ ಜಹಾರಾಶ್ವಂ ಪುರಂದರಃ 
nou 


ಸುಮತ್ಯಾಸ್ತನಯಾ ದೃಪ್ತಾಃ ಪಿತುರಾದೇಶಕಾರಿಣಃ । 
ಹಯಮನ್ವೇಷಮಾಣಾಸ್ತೇ ಸಮಂತಾನ್ಸ್ಯಖನನ್ನಹೀಮ್‌ 
wen 


ಪ್ರಾಗುದೀಚ್ಛಾಂ ದಿಶಿ ಹಯಂ ದದ್ಭಶುಃ ಕಪಿಲಾಂತಿಕೇ । 
ವಿಷ ವಾಜಿಹರಶ್ಚೌರ ಆಸ್ತೇ ಮೀಲಿತಲೋಚನಃ 
॥೧೦॥ 


ಹನ್ಯತಾಂ ಹನ್ಯತಾಂ ಪಾಪ ಇತಿ ಷಷ್ಟಿಸಹಸ್ರಿಣಃ । 
ಉದಾಯುಧಾ ಅಭಿಯಯುರುನ್ಠಿಮೇಷ ತದಾ ಮುನಿ: 
noon 


ಸರೀರಾಗ್ನಿನಾ ತಾವನ್ನಹೇಂದ್ರಹೃತಚೇತಸ; । 
ಮಹದ್ವತಿಕ್ರಮಹತಾ ಭಸ್ಥಸಾದಭವನ್‌ ಕ್ಷಣಾತ್‌ 
॥೧೨॥ 


ನ ಸಾಧುವಾದೋ ಮುನಿಕೋಪಭರ್ಜಿತಾ 
ನೃಪೇಂದ್ರಪುತ್ರಾ ಇತಿ ಸತ್ತ್ವಧಾಮನಿ ॥ 

ಕಥಂ ತಮೋ ರೋಷಮಯಂ ವಿಭಾವ್ಯತೇ 
ಪಗತ್ಪವಿತ್ರಾತ್ಮನಿ ಖೇ ರಜೋ ಭುವಃ ॥ ೧೩ ॥ 


ಖಸ್ಕೇರಿತಾ ಸಾಂಖ್ಯಮಯೀ ದೃಢೇಷ ನೌ- 
ರ್ಯಯಾ ಮುಮುಸ್ತಸ್ತರತೇ ದುರತ್ಯಯಮ್‌ 1 
ಭವಾರ್ಣವಂ ಮೃತ್ಯುಪಥಂ ವಿಶಶ್ಥಿತ: 
ಹರಾತ್ಯಭೂತಸ್ಯ' ಕಥಂ ಪೃಥಜ್ಯತಿ ॥ ೧೪॥ 





ಗಡ್ವ-ಮೀಸೆ ಹಾಗೆ. ಬಿಟ್ಟರು. ಕೆಲವರು ಕೂದಲನ್ನು ಹಾಗೇ 
ಬಿಟ್ಟರು. ಕೆಲವರು ಅರ್ಧತಲೆ ಬೋಳಿಸಿದ್ದರು. ॥ ೫-೬ ॥ ಕೆಲವು 
ಜನರಿಗೆ ಸಗರನು ಬಟ್ಟೆಯನ್ನು ಉಡದೇ ಕೇವಲ ಹೊದೆಯಲು 
ಅನುಮತಿ ನೀಡಿದನು. ಕೆಲವರಿಗೆ ಬಟ್ಟೆಯನ್ನು ಹೊದೆದುಕೊಳ್ಳದೆ. 
ಕೇವಲ ಕೌಪೀನ ಮಾತ್ರ ಉಡಲು ಹೇಳಿದನು. ಇದಾದ ಬಳಿಕ 
ಸಗರ ಚಕ್ರವರ್ತಿಯು ಔರ್ವ ಯಷಿಯ ಉಪದೇಶದಂತೆ 
ಆಶ್ವಮೇಧ ಯಜ್ಞದ ಮೂಲಕ ಸಂಪೂರ್ಣ ವೇದ ಹಾಗೂ 
ದೇವತಾಮಯ, ಆತ್ಮಸ್ತರೂಪ, ಸರ್ವಶಕ್ತಿವಂತ ಭಗವಂತನನ್ನು 
ಆರಾಧಿಸಿದನು. ಅವನ ಯಜ್ಞದಲ್ಲಿ ಬಿಟ್ಟಿದ್ದ ಕುದುರೆಯನ್ನು 
ಇಂದ್ರನು ಕದ್ದೊಯ್ದನು. ॥ ೭-೮ ॥ ಆ ಸಮಯದಲ್ಲಿ ಮಹಾ 
ರಾಣಿ ಸುಮತಿಯ ಗರ್ಭದಿಂದ ಹುಟ್ಟಿದ ಸಗರಪುತ್ತರು ತಮ್ಮ 
ತಂದೆಯ ಆಜ್ಞೆಯಂತೆ ಕುದುರೆಗಾಗಿ ಇಡೀ ಪೃಥಿವಿಯನ್ನು 
ಜಾಲಾಡಿದರು. ಅವರಿಗೆ ಕುದುರೆಯು ಎಲ್ಲಿಯೂ ಸಿಗದಿದ್ದಾಗ 
ಗರ್ವಿಷ್ಠರಾಗಿದ್ದ ಅವರು ಎಲ್ಲ ಕಡೆಯಲ್ಲಿ ಭೂಮಿಯನ್ನು 
ಆಗೆದುಹಾಕಿದರು. ॥ ೯ ॥ ಅಗೆಯುತ್ತಾ-ಅಗೆಯುತ್ತಾ ಅವರಗೆ 
ಈಶಾನ್ಯದಿಕ್ಕನಲ್ಲಿ ತಪಸ್ಸು ಮಾಡುತ್ತಿದ್ದ ಕಪಿಲರ ಬಳಿಯಲ್ಲಿ ತಮ್ಮ 
ಯಜ್ನಾಶ್ಚವು ಕಂಡುಬಂತು. ಕುದುರೆಯನ್ನು ನೋಡುತ್ತಲೇ 
ಅರವತ್ತುಸಾವಿರ ರಾಜಕುಮಾರರು ಶಸಗಳನ್ನೆತ್ತಿಕೊಂಡು ಇವನೇ 
ನಮ್ಮ ಕುದುರೆಯನ್ನು ಕದ್ದಿರುವ ಕಳ್ಳನೆಂದು ಹೇಳುತ್ತಾ ಅವರತ್ತ. 
ಓಡಿದರು. ನೋಡಿರಲ್ಲ ಇವನು ಕಣ್ಣುಮುಚ್ಚಿಕೊಂಡಿರುವನು. 
ಇವನು ಪಾಪಿಯಾಗಿದ್ದಾನೆ. ಇವನನ್ನು ಕೊಂದುಬಿಡಿ, ಕೊಂದು 
ಬಿಡಿ ಎಂದು ಕೂಗಿಕೊಂಡರು. ಆಗಲೇ ಕಪಿಲಮುನಿಯು ಕಣ್ಣು 
ಬಿಟ್ಟನು. ॥ ೧೦-೧೧ ॥ ಇಂದ್ರನು ರಾಜಕುಮಾರರ ಬುದ್ಧಿಯನ್ನು 
ಅಪಹರಿಸಿದ್ದರು. ಇದರಿಂದ ಆವರು ಕಪಿಲಮುನಿಯಂತಹ ಮಹಾ 
ಪುರುಷರನ್ನು ತಿರಸ್ಕ ರದಿಂದಾಗಿ ಅವರ 
ಶರೀರಗಳಲ್ಲಿ ಬೆಂಕಿ ಉರಿಯತೊಡಗಿ ಕ್ಷಣಾರ್ಧದಲ್ಲಿ ಅವರೆಲ್ಲರೂ 
ಸುಟ್ಟು ಬೂದಿಯಾಗಿ ಬಿಟ್ಟರು. ॥ ೧೨ ॥ ಪರೀಕ್ಷಿತನೇ | ಸಗರ 
ಪುತ್ರರು ಕಪಿಲಮುನಿಯ ಕ್ರೋಧಾಗ್ನಿಯಿಂದ ಸುಟ್ಟುಜೋದರು. 
ಎಂದು ಹೇಳುವುದು ಉಚಿತವಾಗಲಾರದು. ಕಪಿಲರಾದರೋ ಶುದ್ಧ 
ಪರಮಾಶ್ರಯರಾಗಿದ್ದರು. ಅವರ ಶರೀರವು ಪ್ರಪಂಚ 
ವ್‌ 'ಮಿತ್ರಗೋಳಸುವಂತಹುದು.. ಅಂತಹವರಲ್ಲಿ ತಮೋಭೂತ 
ವಾದ ಕ್ರೋಧವಿರುವುದೆಂದು ಭಾವಿಸಲು ಹೇಗೆ. ತಾನೇ ಸಾಧ್ಯ 
ವಾಗುತ್ತದೆ? ಭೂಮಿಯಲ್ಲಿರುವ ಧೂಳಿನೊಡನೆ ಆಕಾಶದ 
ಸಂಬಂಧವೇನಾದರೂ ಇರುತ್ತದೆಯೇ ? ॥ ೧೩ ॥ ಈ ಸಂಸಾರ 
ಸಾಗರವು ಮೃತ್ಯುವಿನ ಮಾರ್ಗವಾಗಿದೆ. ಇದನ್ನು ದಾಟಹೋಗು. 
ವುದು ಆತ್ಯಂತ ಕಷ್ಟವಾಗಿದೆ. ಆದರೆ ಕಪಿಲಮುನಿಗಳು ಈ ಜಗ ತ್ರಿ 
ನಲ್ಲಿಸಾಯ್ಯಶಾಸ್ತ್ರದ ಒಂದು ದೃಢವಾದ ನೌಕೆಯನ್ನು ಸಿದ್ಧಮಾಡಿ 
ಕೊಟ್ಟಿರುವರು. ಮುಕ್ತಿಯ ಇಚ್ಛೆಯುಳ್ಳವರು ಯಾರೇ: ಆಗಲಿ 
ಅದರ ಮೂಲಕ ಈ ಸಂಸಾರ ಸಮುದ್ರದಿಂದ ದಾಟಿ ಹೋಗ 
ಬಲ್ಲರು. ಅವರು ಕೇವಲ ಪರಮಜ್ಜಾನಿಗಳು ಮಾತ್ರವಾಗಿರದೆ. 
ಸ್ವಯಂ ಗಿರುವನು. ಅವರಲ್ಲಿ ಈ ಶತ್ರು-ಮಿತ್ತವೆಂಬ 
ಭೇದಬುದ್ಧಿಯು ಹೇಗೆ ತಾನೇ ಇರಬಲ್ಲದು? ॥ ೧೪ ॥ 


32 


ಶ್ರೀಮದ್ಭಾಗನತ. 


[ಅಧ್ಯಾಯ 8 





ಯೋರಸಮಂಜಸ ಇತ್ತುಕ್ತಃ ಸ ಕೇಶಿನ್ಯಾ ನೃಪಾತ್ಮಜಃ 
ತಸ್ಯ ಪುತ್ರೋಂರಶುಮಾನ್ನಾಮು ಪಿತಾಮಹಹಿತೇ ರತಃ 
॥ ೧೫ ॥ 


ಅಸಮಂಜಸ ಆತ್ಮಾನಂ ದರ್ಶಯನ್ನಸಮಂಜಸಮ್‌ । 
ಜಾತಿಸ್ಕರಃ ಪುರಾ ಸಂಗಾದ್ಯೋಗೀ ಯೋಗಾದ್ದಿಚಾಲಿತ: 
MOL 


[ತಂ ಲೋಕೇ ಜ್ಞಾತೀನಾಂಕರ್ಮ ವಿಪ್ರಿಯಮ್‌ । 
ಸರಯ್ವಾಂ ಕ್ರೀಡತೋ ಬಾಲಾನ್ಸಾಸ್ಥದುದ್ವೇಜಯಂಜನಮ್‌' 


॥ ೧೭॥ 


ಏವಂದೃತ್ರ: ಪರಿತ್ಯಕ್ತ; ಪಿತ್ರಾ ಸ್ನೇಹಮಪೋಷ್ಯ ವೈ! 
ಯೋಗ್ಯೆಶ್ಗರೀಣ ಬಾಲಾನ್‌ಸ್ವಾಂದರಯಿತ್ಯಾತೋ ಯಯೌ 
ou 


ಅಯೋಧ್ಯಾವಾಸಿನಃ ಸರ್ವೇ ಬಾಲಕಾನ್ಸುನರಾಗತಾನ್‌ । 
ವಾ 


ದೃಷ್ಟ್ವಾ ವಿಸಿರೇ ರಾಜನ್‌ ರಾಜಾ ಚಾಪ್ಯನ್ನಕನೃತ 
॥೧೯॥ 


ಅಂತುಮಾಂ್ಬೋದಿತೋ 'ರಾಜ್ಞಾತುರಂಗಾನ್ವೇಷಣೇ ಯಯೌ | 


ಪಿತೃವ್ಯಬಾತಾನುಪಥಂ ಭನ್ನಾಂತಿ ದದೃಶೇ ಹಯಮ್‌ 
॥೨೦॥ 


ತತ್ರಾಸೀನಂ ಮುನಿಂ ವಿಣ್ಛೈ ಕಪಿಲಾಖ್ಯಮಧೋಕ್ಷಮ್‌ । 


'ಅಸ್ಟೌತ್ರಮಾಹಿತಮನಾಃ ಪ್ರಾಂಜಲಿ:ಪ್ರಣತೋ ಮಹಾನ್‌ 
॥೨೧॥ 
ಅಚುಮಾನುವಾಃ 


ನ ಪಶ್ಯತಿ ತ್ವಾಂ ಪರಮಾತ್ಮನೋಂಜನೋ 
ನ ಬುಧ್ಯತೇರದ್ಯಾಪಿ ಸಮಾಧಿಯುತ್ತಭಿಃ 1 
ಕುತೋರಪರೇ ತಸ್ಯ ಮನಡರೀರಥೀ- 


ವಿಸರ್ಗಸೃಷ್ಟಾ ವಯಮಪ್ರಕಾಶಾಃ ॥ ೨೨ ॥ 
ಯೇ ದೇಹಭಾಜಸ್ಸಿಗುಣಪ್ರಧಾನಾ 
ಗುಣಾನ್ವಿಪಠ್ಕಂತ್ಯುತ ವಾ ತಮಶ್ವ। 


ಯನ್ಸಾಯಯಾ  ಮೋಹಿತಚೇತಸಸ್ತೇ 
ವಿದುಃ ಸ್ಪನಂಸು ನ ಬಹೀಪ್ರಕಾಶಾಃ ॥ ೨೩ ॥ 





ಸುಭನಗೆ ಕಚನೀ ಎಂಬ ಇನ್ನೋರ್ವ ಪತ್ತಿಯದ್ದಕು. ಅವಳ 
ಗರ್ಭದಲ್ಲಿ ಅಸಮಂಜಸನೆಂಬ ಪುತ್ರನು 'ಅಸಮಂಜಸನ 
ಪುತ್ರನ ಹೆಸರು ಅಂಶುಮಾನ್‌ ಎಂದಿತ್ತು. ಅವನು ತನ್ನ ಅಜ್ಜನಾದ 
ಸಗರನ ಆದೇಶಗಳನ್ನು ಪಾಲಿಸುತ್ತಾ, ಅವನೆ ಸೇವೆಯಲ್ಲೇ 
ತೊಡಗಿ್ದುದ್ದನು. ॥ ೧೫ ॥ ಅಸಮಂಜನನು ಹಿಂದಿನ ಜನ್ನದಲ್ಲಿ 
ಯೋಗಿಯಾಗಿದ್ದನು. ಸಂಗದಿಂದಾಗಿ ಅವನು ಯೋಗದಿಂದ. 
ವಿಚ೦ಿತಾಗಿದ್ದನು. ಆದರೆ ಈಗಲೂ ಅವನಿಗೆ ಪೂರ್ವಜನ್ಮದ 
ಸ್ಥರೆಣೆ ಹಾಗೆಯೇ ಇತ್ತು. ಅದಕ್ಕಾಗಿ ಅವನು ಬಂಧು-ಬಾಂಧವ 
೦ಗೆ ಮೆಚ್ಚಿಗೆಯಾಗದ ಕೆಲಸಗಳನ್ನೇ ಮಾಡುತ್ತಿದ್ದನು. ಅವನು 
ಕೆಲವೊಮ್ಮೆ ಆತ್ಯಂತ ನಿಂದಿತ ಕರ್ಮಗಳನ್ನು ಮಾಡಿಬಿಡುತ್ತಿದ್ದನು 
ಮತ್ತು ತನ್ನನ್ನು ಹುಚ್ಚನಂತೆ ತೋರಿಸಿಕೊಳ್ಳುತ್ತಿದ್ದನು. ಆಡುತ್ತಿದ್ದ 
ಬಾಲಕರನ್ನು ಎತ್ತಿಕೊಂಡು ಸರಯೂನದಿಗೆ ಎನೆದುಬಿಡುತ್ತಿದ್ದನು. 
ಇದರಿಂದ ಪ್ರಜೆಗಳು ಬಹಳವಾಗಿ ಉದ್ದೇಗಗೊಂಡರು. ೫ ೧೬- 
೧೭॥ ಕೊನೆಗೆ ಅವನ ಉಪಟಳವನ್ನು ಸಹಿಸಲಾರದ ಆವನ 
ತಂದೆಯು ಪೃಕ್ತಸ್ಥೇಹವನ್ನು ತೊರೆದು ಅವನನ್ನು ಕಾಡಿಗಟ್ಟಬಟ್ಟನು. 
ಬಳಿಕ ಆಸಮಂಜಸನು ತನ್ನ ಯೋಗಬಲದಿಂದ ಸರಯೂನದಿಗೆ 
ಎಸೆದ ಎಲ್ಲ ಬಾಲಕರನ್ನೂ ಜೀವಂತಗೊಳ ತಂದೆಗೆ ತೋರಿಸಿ 
ಪನು. ಮತ್ತ ಕಾಡಿಗೆ ಹೊರಟುಹೋದನು. ॥ ೧೮ ॥ ಅಯೋ 
ಧೈಯ ನಾಗರಿಕರಿಗೆ - ತಮ್ಮ ಮಕ್ಕಳು ಜೀಮತರಾಗಿ ಪುನಃ 
ಬಂದಿರುವುದನ್ನು ಕಂಡು ಪರಮಾಳ್ಳರ್ಯವಾಯತು. ಅಂತಹ 
ಯೋಗಿಯಾದ ಮಗನನ್ನು ಕಳೆದುಕೊಂಡುದಕ್ಕಾಗಿ ಸಗರನಿಗೂ 
ಪಶ್ಚಾತ್ತಾಪ ಉಂಟಾಯಿತು. ॥ ೧೯ ॥ ಇದಾದ ಬಳಿಕ ಸಗರನ 
ಆಜ್ಞೆಯಂತೆ ಅಂಶುಮಂತನು ಕುದುರೆಯನ್ನು ಹುಡುಕಲು ಹೊರ 
ಬನು. ಅವನು ತನ್ನ ಚಿಕ್ಕಪ್ಪಂದಿರು ಭೂಮಿಯನ್ನು ಅಗೆದು ನಿರ್ಮಿ 
ಸಿದ ಸಾಗರದ ತಟದಲ್ಲೇ ಮುಂದರಿಯುತ್ತಾ ಚಿಕ್ಕಪೂದಿರ 
ಭಸ್ಮರಾತಿಯನ್ನೂ, ಯಜ್ಞದ ಕುದುರೆಯನ್ನೂ ನೋಡಿದನು. 
॥ ೨೦॥ ಅಲ್ಲೇ ಭಗವಂತನ ಅವತಾರನಾದ ಕಪಿಲಮುನಿಯು 
ಕುಂತಿದ್ದನು. ಅವರನ್ನು ನೋಡಿ ಉದಾರಪೃದಯಿಯಾದ ಅಂಶು 
ಮತನು ಅವನ ಚರಣಗಳಲ್ಲಿ ವಂದಿಸಿ, ಕೈಜೋಡಿಸಿಕೊಂಡು 
ಏಕಾಗ್ರತೆಯಿಂದ ಸ್ತುತಿಸತೊಡಗಿದನು. ॥ ೨೧ ॥ 

ಅಂಶುಮಂತನು ಹೇಳಿದನು - ಭಗವಾನ್‌ ಕಪಿಲನೇ | ನೀನು 
ಅಜನ್ಮನಾದ ಬ್ರಹ್ಮನಿಗಿಂತಲೂ ಶ್ರೇಷ್ಠನಾಗಿರುವೆ. ಅದಕ್ಕಾಗಿಯೇ 
ಅವರು ನಿನ್ನನ್ನು ಪ್ರತ್ಯಕ್ಷವಾಗಿ ಕಾಣಲಾರರು. ಪ್ರತ್ಯಕ್ಷವಾಗಿ ನೋಡು. 
ವುದಿರಲಿ, ಸಮಾಧಿಯೋಗದಿಂದಲೂ, ಯೋಗವೇ ಮುಂತಾದ 
ಉಪಾಯಗಳಿಂದಲೂ ನಿನ್ನನ್ನು ಇಂದಿನವರೆಗೆ ತಿಳಿಯಲೂ 
ಆಗಲಿಲ್ಲ. ನಾವಾದರೋ ಅವರ ಮನ, ಶರೀರ, ಬುದ್ಧಿಯಿಂದ 
ಉಂಟಾಗುವ ಸೃಜ್ಞಯ ಮೂಲಕ ಹುಟ್ಟಿದ ಅಜ್ಜಾನೀ ಬೇವರಾಗಿ 
ದ್ವೇ. ನಾವು ಹೇಗೆ ತಾನೇ ನಿನ್ನ ಸ್ವರೂಪವನ್ನು ತಿಳಿಯಬಲ್ಲಿವು ? 
॥ ೨೨ ॥ ಈ ಪ್ರಪಂಚದಲ್ಲಿರುವ ಶರೀರಧಾರಿಗಳಿಲ್ಲರೂ ಸತ್ತ್ವ 
ಗುಣ, ರಜೋಗುಣ ಅಥವಾ ತಮೋಗುಣ ಪ್ರಧಾನರಾಗಿದ್ದಾರೆ. 
ಅವರು ಜಾಗೃತ್‌ ಮತ್ತು ಸ್ವಪ್ಧಾವಸ್ಥೆಯಲ್ಲಿ ಕೇವಲ ಗುಣಮಯ 
ಪದಾರ್ಥಗಳನ್ನು, ವಿಷಯಗಳನ್ನು ಹಾಗೂ ಸುಮುಪ್ತಿಯಲ್ಲಿ 


ತಮೋಮಯ ಅಜ್ಞಾನವನ್ನೇ ನೋಡುತ್ತಾರೆ. ನನ್ನ: ಮಾಯೆಯಿಂದ 


8 ಅಧ್ಯಾಯ] 


ನವಮ ಸ್ಥಂಧ 


33 





ತಂ ತ್ವಾಮಹಂ ಜ್ಞಾನಘನಂ ಸ್ಪಭಾವ- 
ಪ್ರಧ್ತಸ್ರಮಾಯಾಗುಣಭೇದಮೋಹೈಃ | 
ಸನಂದನಾದ್ಮೈರ್ಮುನಿಭಿರ್ವಿಭಾವ್ಕಂ 
ಕಥಂ ಹಿ ಮೂಢಃ ಪರಿಭಾವಯಾಮಿ ॥ ೨೪ ॥ 


ಪ್ರಶಾಂತಮಾಯಾಗುಣಕರ್ಮಲಿಂಗ- 

ಮನಾಮರೂಪಂ ಸದಸದ್ವಿಮುಕ್ತಮ್‌ । 
ಜ್ಞಾನೋಪದೇಶಾಯ ್ಹಗೃಹೀತದೇಹಂ 

ನಮಾಮಹೇ ತ್ವಾಂ ಪುರುಷಂ ಪುರಾಣಮ್‌ ॥ ೨೫ ॥ 


ತ್ವನ್ಮಾಯಾರಚಿತೇ ಲೋಕೇ ವಸ್ತುಬುದ್ವ್ಯಾ ಗೃಹಾದಿಷು । 
ಭ್ರಮಂತಿ ಕಾಮಲೋಭೇರ್ಸ್ಯಾಮೋಹವಿಭ್ರಾಂತಚೇತಸಃ 


॥೨೬॥ 


ಅದ್ಯ ನಃ ಸರ್ವಭೂತಾತೃನ್ಯಾಮಕರ್ಮೇಂದ್ರಿಯಾಶಯಃ । 
ಮೋಹಪಾಶೋ ದೃಢಶ್ಸಿನ್ನೋ ಭಗವಂಸ್ತವ ದರ್ಶನಾತ್‌ 
mu 


ಶ್ರೀಶುಕ ಉವಾಚ 

ನಇತ್ನಂ ಗೀತಾನುಭಾವಸ್ತಂ ಭಗವಾನ್ಯಪಿಲೋ ಮುನಿಃ । 
£ಅಂಶುಮಂತಮುವಾಚೇದಮನುಗೃಹ್ಯ ಧಿಯಾ ನೃಪ 
॥ ೨೮ ॥ 


ಷಿ ಶ್ರೀಭಗವಾನುವಾಚ 

ಅಶ್ಟೋರಯಂ ನೀಯತಾಂ ವತ್ಸ ಪಿತಾಮಹಪಶುಸ್ತವ । 

ಇಮೇ ಚಪಿತರೋದಗ್ಧಾಗಂಗಾಂಭೋ5ರ್ಹಂತಿನೇತರತ್‌ 
॥೨೯॥ 


ತಂ ಪರಿಕ್ರಮ್ಯ ಶಿರಸಾ ಪ್ರಸಾದ್ಯ ಹಯಮಾನಯತ್‌ । 
ಸಗರಸ್ತೇನ ಪಶುನಾ ಕ್ರತುಶೇಷಂ ಸಮಾಪಯತ್‌ 
॥೩೦॥ 


ರಾಜ್ಯಮಂಶುಮತಿ ನೃಸ್ಯ ನಿಸ್ಪಹೋ ಮುಕ್ತಬಂಧನಃ 1 
ಔರ್ವೋಪದಿಷ್ಟಮಾರ್ಗೇಣ ಲೇಭೇ ಗತಿಮನುತ್ತಮಾಮ್‌ 
॥೩೧॥ 





ಮೋಹಿತರಾಗಿರುವುದೇ ಇದಕ್ಕೆ ಕಾರಣವಾಗಿದೆ. ಅವರು ಬಹಿ 
ರ್ಮುಖರಾದ್ದರಿಂದ ಹೊರಗಿನ ವಸ್ತುಗಳನ್ನು ಮಾತ್ರ ನೋಡು 
ತ್ತಾರೆ; ಆದರೆ ತಮ್ಮ ಹೃದಯದಲ್ಲಿ ನೆಲೆಸಿರುವ ನಿನ್ನನ್ನು ನೋಡ. 
ಲಾರರು. ॥ ೨೩॥ ನೀನು ಜ್ಞಾನಘನನೂ, ಏಕರಸನೂ ಆಗಿರುವೆ. 
ಮಾಯೆಯಿಂದ ಉಂಟಾಗುವ ಭೇದಭಾವವನ್ನೂ ಮತ್ತು ಅದ 
ರಿಂದ ಉಂಟಾಗುವ ಅಜ್ಞಾನವನ್ನೂ ನಾಶಪಡಿಸಿಕೊಂಡಿರುವ 
ಮುನಿಗಳು ಆತ್ಮಸ್ತರೂಪದ ಅನುಭವದಿಂದ ನಿನ್ನನ್ನು ನಿರಂತರ 
ವಾಗಿ ಧ್ಯಾನಿಸುತ್ತಿರುವರು. ಮಾಯೆಯ ಗುಣಗಳಿಗೆ ವಶನಾಗಿ 
ಮೂಢನಾದ ನಾನು ನಿನ್ನನ್ನು ಹೇಗೆ ತಾನೇ ಧ್ಯಾನಿಸಬಲ್ಲೆನು ? 
॥ ೨೪ ॥ ಮಾಯೆಯ ಗುಣಗಳು, ಗುಣಗಳಿಂದಾಗುವ ಕರ್ಮ 
ಹಾಗೂ ಕರ್ಮಗಳ ಸಂಸ್ಕಾರಗಳು ಇವುಗಳಿಂದುಂಟಾದ ಲಿಂಗ 
ಶರೀರವು ನಿನ್ನಲ್ಲಿ ಇಲ್ಲವೇ ಇಲ್ಲ ನಿನಗೆ ನಾಮವಾಗಲೀ, ರೂಪ 
ವಾಗಲೀ ಇಲ್ಲ ನಿನ್ನಲ್ಲಿ ಕಾರ್ಯವಾಗಲೀ, ಕಾರಣವಾಗಲೀ ಇಲ್ಲ 
ನೀನು ಸನಾತನ ಆತ್ಮನಾಗಿರುವೆ. ಜ್ಞಾನೋಪದೇಶಕ್ಕಾಗಿಯೇ ನೀನು 
ಈ ಶರೀರವನ್ನು ಧರಿಸಿಕೊಂಡಿರುವೆ. ಅಂತಹ ಪುರಾಣಪುರುಷ 
ನಾದ ನಿನಗೆ ನಾನು ನಮಸ್ಕರಿಸುತ್ತೇನೆ. ॥ ೨೫ ॥ ಪ್ರಭೋ ನಿನ್ನ 
ಮಾಯೆಯಿಂದ ರಚಿತವಾದ ಈ ಲೋಕದಲ್ಲಿ ಕಾಮ, ಕ್ರೋಧ, 
ಲೋಭ, ಈರ್ಷೆ, ಮೋಹಾದಿಗಳಿಂದ ಬುದ್ಧಿಗೆಟ್ಟಿರುವ ಜನರು 
ಮಡದಿ, ಮಕ್ಕಳು, ಮನೆ-ಮಠ ಇವುಗಳನ್ನು ಶಾಶ್ವತವೆಂದು 
ಭ್ರಮಿಸಿ ಸಂಸಾರದಲ್ಲಿ ಅಲೆಯುತ್ತಾ ಇರುತ್ತಾರೆ. ॥ ೨೬ ॥ ಸಮಸ್ತ 
ಪ್ರಾಣಿಗಳಿಗೆ ಆತ್ಮನಾಗಿರುವ ಪ್ರಭೋ | ಇಂದು ನಿನ್ನ ದಿವ್ಯದರ್ಶನ 
ದಿಂದ ನನ್ನಲ್ಲಿದ್ದ ಕಾಮ-ಕರ್ಮೆಂದ್ರಿಯಗಳಿಗೆ ಅಶ್ರಯಭೂತ 
ನಾಗಿರುವ ದೃಢವಾದ ಮೋಹಪಾಶವು ಕತ್ತರಿಸಲ್ಪಟ್ಟತು. ॥ ೨೭ ॥ 

ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ ೨. ಪರೀಕ್ಷಿತನೇ | 
ಭಗವಾನ್‌ ಕಪಿಲಮುನಿಯನ್ನು ಅಂಶುಮಂತನು ಹೀಗೆ ಕೀರ್ತಿಸಿ 
ದಾಗ ಅವನು ಮನಸ್ಸಿನಲ್ಲೇ ಅಂಶುಮಂತನನ್ನು ಆಗ್ರಹಿಸುತ್ತಾ 
ಇಂತೆಂದನು. ॥ ೨೮ ॥ 

ಶ್ರೀಭಗವಂತನು ಹೇಳಿದನು - ವಶ್ಸ! ಈ ಕುದುರೆಯು ನಿನ್ನ 
ತಾಶನ ಯಜ್ಞಪಶುವಾಗಿದೆ. ಇದನ್ನು ನೀನು ತೆಗೆದುಕೊಂಡು 
ಹೋಗು. ಸುಟ್ಟುಹೋಗಿರುವ ನಿನ್ನ ಚಿಕ್ಕಪ್ಪಂದಿರ ಉದ್ಧಾರವು. 
ಕೇವಲ ಗಂಗಾಜಲದಿಂದ ಆದೀತು. ಇದಲ್ಲದೆ ಬೇರೆ ಯಾವ 
ಉಪಾಯವೂ ಇಲ್ಲ ॥ ೨೯ ॥ ಇದನ್ನು ಕೇಳಿ ಅಂಶುಮಂತನು 
ಪ್ರದಕ್ಷಿಣೆಮಾಡಿ ಮುನಿಯನ್ನು ನಮಸ್ಕರಿಸಿ, ಅವನನ್ನು ಪ್ರಸನ್ನ 
ಗೊಳಿಸಿ ಕುದುರೆಯನ್ನು ರಾಜಧಾನಿಗೆ ತಂದನು. ಸಗರನು ಆ 
ಯಜ್ಞಪಶುವಿನಿಂದ ಉಳಿದ ಯಜ್ಞ ಕ್ರಿಯೆಗಳನ್ನು ಮುಗಿಸಿದನು. 
1೩೦ ॥ ಬಳಿಕ ಸಗರರಾಜನು ಅಂಶುಮಂತನಿಗೆ ರಾಜ್ಯಭಾರವನ್ನು 
ವಹಿಸಿಕೊಟ್ಟು ತಾನು ವಿಷಯಗಳಿಂದ ನಿಪ್ನಹನಾಗಿ ಬಂಧನ 
ಮುತ್ತನಾದನು. ಅವನು ಮಹರ್ಷಿ ಔರ್ವರು ಅರುಹಿದ ಮಾರ್ಗ 
ವಂತೆ ಪರಮಪದವನ್ನು ಪಡೆದುಕೊಂಡನು. ॥ ೩೧ ॥ 


ಎಂಟನೆಯ ಅಧ್ಯಾಯವು ಮುಗಿಯಿತು. ॥ ೮ ॥ 
ಇತಿ ಶ್ರೀಮುದ್ಧಾಗವತೇ ಮಹಾಪುರಾಣೇ ಪಾಠಮಹಂಸ್ಕಾಂ ಸಂಹಿತಾಯಾಂ ನವಮಸ್ಕಂಧೇಸಗರೋಪಾಖ್ಯಾನೇಂಷ್ಠಮೋತಧ್ಯಾಯಃ॥ ೮ ॥ 
—— 


34 ಶ್ರೀಮದ್ಭಾಗವತ 


[ಅಧ್ಯಾಯ 9 





ಒಂಭತ್ತನೆಯ ಅಧ್ಯಾಯ 
ಭಗೀರಥನ ಚರಿತ್ರೆ ಮತ್ತು ಗಂಗಾವತರಣ 


ಶ್ರೀಶುಕ ಉವಾಚ 
ಅಂಶುಮಾಂಶ್ಚ ತಪಸ್ತೇಪೇ ಗಂಗಾನಯನಕಾಮ್ಯಯಾ । 


ಕಾಲಂ ಮಹಾಂತಂ ನಾಶಕ್ನೋತ್ತತಃ ಕಾಲೇನ ಸಂಸ್ಥಿತಃ 
non 


ದಿಲೀಪಸ್ತತ್ಸುತಸ್ತದ್ಧದಶಕ್ತಃ: ಕಾಲಮೇಯಿವಾನ್‌ | 
ಭಗೀರಥಕ್ತಸ್ಯ  'ಪುತ್ರಸ್ಟೇಫೇ ಸ ಸುಮಹತ್ತಪಃ 
uz 


ದರ್ಶಯಾಮಾಸ ತಂ ದೇವೀ ಪ್ರಸನ್ನಾ ವರದಾಸ್ಥಿ ತೇ। 
ಇತ್ಯುಕ್ರ! ಸ್ಥಮಭಿಪ್ರಾಯಂ ಶಶಂಸಾವನತೋ ನೃಪಃ 
man 


ಕೋಠಿ ಧಾರಯಿತಾ ವೇಗಂ ಪತಂತ್ಯಾ ಮೇ ಮಹೀತಲೇ | 
ಅನ್ಯಥಾ ಭೂತಲಂ ಭಿತ್ತ್ವಾನೃಪ ಯಾಸ್ಕೇ ರಸಾತಲಮ್‌ 
॥೪॥ 


ಕಿಂಚಾಹಂನಭುವಂ ಯಾಸ್ಕೇನರಾಮಯ್ಯಾಮೃಜಂತ್ಯಫಮ್‌ । 
ಮೃಜಾಮಿ ತದಘಂ ಕುತ್ರ ರಾಜಂಸ್ರತ್ರ ವಿಚಿಂತ್ಯತಾಮ್‌ 
॥೫॥ 


ಭಗೀರಥ ಉವಾಚ 
ಸಾಧವೋ ನ್ಯಾಸಿನಃ ಶಾಂತಾ ಬ್ರಹ್ಮಿಹ್ಮಾ ಲೋಕಪಾವನಾಃ । 


ಹರಂತ್ಯಘಂ ತೇರಜ್ಗರಂಗಾತ್ರೇಷ್ಟಾಸ್ರೇ ಹೃಘಭಿದ್ದರಿ: 
min 


ಧಾರಯಿಷ್ಯತಿ ತೇ ವೇಗಂ ರುದ್ರಸ್ತ್ಯ ತ್ಮಾ ತರೀರಿಣಾಮ್‌ । 
ಯಸ್ಮಿನ್ನೋತಮಿದಂ ಪ್ರೋತಂ ವಿಶ್ವಂ ಶಾಟೀವ ತಂತುಷು 
min 


ಇತ್ಯುಕ್ತ್ವಾ ಸ ನೃಪೋ ದೇವಂ ತಪನಾತೋಷಯಚ್ಛಿವಮ್‌ 1 
ಕಾಲೇನಾಲ್ಬೀಯಸಾ ರಾಜಂಸಸ್ಯೇಶಃ ಸಮತುಷ್ಠತ 


॥೮॥ 





ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ - ಎಲೈೆ ಪರೀಕ್ಷಿತನೇ | 
ಅಂಶುಮಂತನು ಗಂಗೆಯನ್ನು ಕರೆತರುವ ಆಶಯದಿಂದ ಅನೇಕ 
ವರ್ಷಗಳವರೆಗೆ ಘೋರ ತಪಸ್ಸನ್ನಾಚರಿಸಿದನು. ಆದರೆ ಅವನಿಗೆ 
ಸಫಲತೆ ದೊರೆಯಲಿಲ್ಲ ಕಾಲವು ಸನ್ನಹಿತವಾಗಲು ಅವನು 
ಕಾಲವಶನಾದನು. ॥ ೧॥ ಅಂಶುಮಂತನ ಪುತ್ರ ದಿಲೀಪನೂ 
ತಂದೆಯಂತೆಯೇ ತಪಸ್ಸನ್ನು ಮಾಡಿದನು. ಆದರೆ ಅವನೂ 
ಆಸಫಲನೇ ಆದನು. ಕಾಲಧರ್ಮದಿಂದ ಅವನೂ ಮೃತ್ಯು 
ವನ್ನೈದಿದನು. ದಿಲೀಪನ ಪುತ್ರ ಭಗೀರಥನೂ ಮಹಾತಪನ್ನನ್ನು 
ಆಚರಿಸಿದನು. ॥ ೨ ॥ ಅವನ ತಪಸ್ಸಿನಿಂದ ಪ್ರಸನ್ನಳಾದ ಭಗವತಿ 
ಗಂಗಾದೇವಿಯು ಅವನಿಗೆ ದರ್ಶನವಿತ್ತು - 'ರಾಜನೇ | ನಿನಗೆ 
ವರವನ್ನು ಕೊಡಲು ಬಂದಿರುವೆನು' ಎಂದು ಹೇಳಿದಳು. ಆಗ 
ರಾಜಾ ಭಗೀರಥನು ವಿನಮ್ರನಾಗಿ ತಾಯೇ! ನೀನು 
ಭೂಲೋಕಕ್ಕೆ ಆಗಮಿಸು' ಎಂದು ತನ್ನ ಮನೋರಥವನ್ನು 
ಪ್ರಕಟಪಡಿಸಿದನು. ॥ ೩ ॥ 

ಗಂಗಾದೇವಿಯು ಹೇಳಿದಳು - ವತ್ಸ ಭಗೀರಥ! ರಭಸದಿಂದ 
ನಾನು ಸ್ವರ್ಗದಿಂದ ಭೂಮಿಗೆ ಧುಮುಕುವಾಗ ನನ್ನ 
ವೇಗವನ್ನು ಧರಿಸುವವರು ಯಾರಾದರೂ ಇರಬೇಕು. ಇಲ್ಲದಿದ್ದರೆ. 
ನಾನು ಪೃಥಿವಿಯನ್ನು ಭೇದಿಸಿಕೊಂಡು ರಸಾಶಕಕ್ಕೆ ಸೇರಿ 
ಹೋಗುವೆನು. ॥ ೪ ॥ ಇದಲ್ಲದೆ ಜನರು ನನ್ನಲ್ಲಿ ತಮ್ಮ ಪಾಪ 
ಗಳನ್ನು ತೊಳೆದುಕೊಳ್ಳುವರು. ಮತ್ತೆ ನಾನು ಆ ಪಾಪಗಳನ್ನು ಎಲ್ಲಿ 
ತೊಳೆದುಕೊಳ್ಳಲೀ? ಈ ಕಾರಣದಿಂದಲೂ ನಾನು ಭೂಮಿಗೆ 
ಬರಲಾರೆನು. ಭಗೀರಥನೇ ! ಈ ವಿಷಯದಲ್ಲಿ ನೀನೂ ವಿಚಾರ 
ಮಾಡು. ॥ ೫ ॥ 

ಭಗೀರಥನು ಹೇಳಿದನು - ತಾಯೇ | ಲೋಕ- ಪರಲೋಕ 
ಗಳನ್ನೂ, ಮಡದಿ-ಮಕ್ಕಳನ್ನೂ, ಮನೆ-ಮಠಗಳನ್ನೂ ಐಶ್ವರ್ಯ 
ವನ್ನೂ, ಸುಖೋಪಭೋಗಗಳನ್ನೂ, ಕಾಮ - ಕ್ರೋಧಾದಿ 
ಗಳನ್ನೂ, ಪರಿತ್ಯಜಿಸಿರುವ ಶಾಂತರಾದ, ಬ್ರಹ್ಮನಿಷ್ಠರಾದ, ಲೋಕ 
ಪಾವನರಾದ ಸಾಧುಗಳು ತಮ್ಮ ಅಂಗಸರ್ಶದಿಂದ ನಿನ್ನ ಪಾಪ 
ಗಳನ್ನು ತೊಳೆದುಬಿಡುವರು. ಏಕೆಂದರೆ, ಅವರ ಹೃದಯಕಮಲ 
ದಲ್ಲಿ ಅಘ ರೂಪನಾದ ಅಫಾಸುರನ ಹಂತಕನಾದ, ಪಾಪನಾಶ 
ನಾದ ಶ್ರೀಹರಿಯು ಸರ್ವದಾ ನೆಲೆಸಿರುತ್ತಾನೆ. ॥ ೬ ॥ ಸಮಸ್ತ 
ಪ್ರಾಣಿಗಳಿಗೂ ಆತ್ಮಸ್ತರೂಪನಾದ ರುದ್ರದೇವರು ನಿನ್ನ ವೇಗವನ್ನು 
ಧರಿಸುತ್ತಾನೆ. ಬಟ್ಟೆಯಲ್ಲಿ ದಾರವು ವ್ಯಾಪಿಸಿರುವಂತೆ ಸಮಸ್ತ. 
ಜಗತ್ತು ರುದ್ರದೇವರಲ್ಲಿ ಹಾಸುಹೊಕ್ಕಾಗಿದೆ. ॥ ೭ ॥ ಪರೀಕ್ಷಿತನೇ | 
ಗಂಗಾಮಾತೆಗೆ ಹೀಗೆ ಹೇಳಿ ಭಗೀರಥನು ತಪಸ್ಸಿನ ಮೂಲಕ 
ಭಗವಾನ್‌ ಶಂಕರನನ್ನು ಒಲಿಸಿದನು. ಆಶುತೋಷನಾದ ಪರಶಿವನು 


ಅತ್ಯಲ್ಪಕಾಲದಲ್ಲೇ ಪ್ರಸನ್ನನಾದನು. ॥ ೮ ॥ 


9 ಅಧ್ಯಾಯ) 


ನವಮ ಸ್ಫಂಧ 


35 





ತಥೇತಿ ರಾಜ್ಞಾಭಿಹಿತಂ ಸರ್ವಲೋಕಹಿತಃ ಶಿವ! 
ದಧಾರಾವಹಿತೋ ಗಂಗಾಂ ಪಾದಪೂತಜಲಾಂ ಹರೇಃ 
neu 


ಭಗೀರಥಃ ಸ ರಾಜರ್ಷಿರ್ನಿನ್ಯೇ ಭುವನಪಾವನೀಮ್‌ | 
ಯತ್ರ ಸ್ವಸಿತ್ವಣಾಂ ದೇಹಾ ಭಸ್ಕೀಭೂತಾಃ ಸ್ಥ ಶೇರತೇ 


noon 


ರಥೇನ ವಾಯುವೇಗೇನ ಪ್ರಯಾಂತಮನುಧಾವತೀ । 


ದೇಶಾನ್‌ಪುನಂತೀ ನಿರ್ದಗ್ದಾನಾಸಿಂಚತ್ತಗರಾತ್ಮಜಾನ್‌ 
॥೧೧॥ 


ಯಜ್ಜಲಸ್ಪರ್ಶಮಾತ್ರೇಣ ಬ್ರಹ್ಮದಂಡಹತಾ ಅಪಿ। 
ಸಗರಾತ್ಮಚಾ ದಿವಂ ಜಗ್ಗುಃ ಕೇವಲಂ ದೇಹಭಸ್ಥಭಿ: 


॥೧೨॥ 


ಭ್ಯೋಭೂತಾಂಗಸಂಗೇನ ಸ್ವರ್ಯಾತಾಃ ಸಗರಾತ್ಮಜಾಃ । 
ಕಿಂ ಪುನಃ ಶ್ರದ್ಧಯಾ ದೇವೀಂ ಯೇ ಸೇವಂತೇ ದೃತವ್ರತಾಃ 
॥೧೩॥ 


ನ ಹೈತತ್ಪರಮಾಶ್ಚರ್ಯಂ ಸ್ಪರ್ಧುನ್ಯಾ ಯದಿಹೋದಿತಮ್‌ | 
ಅನಂತಚರಣಾಂಭೋಜಪ್ರಸೂತಾಯಾ  ಭವಚ್ಛಿದ: 
॥೧೪॥ 


ಸಂನಿವೇಶ್ಯ ಮನೋ ಯಸ್ಮಿಜ್ಭುದ್ಧಯಾ ಮುನಯೋತಮಲಾ: | 


ತೈಗುಣ್ಯಂ ದುಸ್ತೃಜಂ ಹಿತ್ಹಾಸದ್ಯೋ ಯಾತ್ರಾಸ್ತದಾತ್ಮತಾಮ್‌ 


॥೧೫॥ 


ಶ್ರುತೋ 'ಭಗೀರಥಾಜ್ಯ್ಲೇ ತಸ್ಯ ನಾಭೋ5ಪರೋರಭವತ್‌ । 
ಸಿಂಧುದ್ದೀಪಸ್ತತಸ್ತಸ್ಥಾದಯುತಾಯುಸ್ತತೋ5ಭವತ್‌ 
॥೧೬॥ 


ಜುತುಪರ್ಣೋ ನಲಸಖೋ ಯೋಡಶ್ವವಿದ್ಯಾಮಯಾನ್ನಲಾತ್‌। 
ವತ್ತಾತ್ರಹ್ಠದಯಂ ಚಾಸ್ಟ್ರೈ ಸರ್ವಕಾಮಸ್ತು ತತ್ತುತ: 
॥೧೭॥ 


ತತಃ ಸುದಾಸಸ್ತತ್ತುತ್ತೋ ಮದಯಂತೀಪತಿರ್ಸಪ। 

ಆಡುರ್ಮಿತ್ರಸಹಂ ಯಂ ವೈ ಕಲ್ಮಾಹಾಂಫ್ರಿಮುತ ಕ್ವಚಿತ್‌ । 

ವಪಿಷ್ಠಶಾಪಾದ್ರಕ್ಟೋ5ಭೂದನಪತ್ಯಃ ಸ್ವತರ್ಮಣಾ 
॥೧೮॥ 





ಭಗವಾನ್‌ ಪರಶಿವನಾದರೋ ಸಮಸ್ತ ವಿಶ್ವದ ಹಿತೈಷಿಯಾಗಿ. 
ದ್ದಾನೆ. ರಾಜನ ಮಾತಿಗೆ 'ತಥಾಸ್ತು' ಎಂದು ಹೇಳಿ ಅಂಗೀಕರಿಸಿ, 
ಆಕಾಶದ ಕಡೆಯಿಂದ ಭೋರ್ಗರೆಯುತ್ತಾ ಬಂದ, ಏಷ್ಟು ವಿನ 
ಪಾದಸ್ಪರ್ಶದಿಂದ ಪಾವನವಾದ ಜಲ ಪ್ರವಾಹದಿಂದ ಕೂಡಿದ್ದ 
ಗಂಗಾದೇವಿಯನ್ನು ಅವನು ಜಾಗರೂಕನಾಗಿ ತನ್ನ ಶಿರಿನಲ್ಲಿ 
ಧರಿಸಿದನು. ॥ ೯ ॥ ಇದಾದ ಬಳಿಕ ರಾಜರ್ಷಿಯಾದ 1 ಭಗೀರಥನು 
ಶಿವನ ಜಟಾಜೂಟದಿಂದ ಹರಿದುಬಂದ ಆ ಗಂಗಾನದಿಯನ್ನು 
ತನ್ನಪಿತ್ಯಗಳ ಭೀ ಭೂತವಾದ ಶರೀರಗಳಿದ್ದಸ್ಥಳಕ್ಕೆ ಕರೆದುಕೊಂಡು 
ಹೋದನು. ॥ ೧೦ ॥ ವಾಯುವೇಗಕ್ಕೆ ಸಮಾನವಾದ ವೇಗವುಳ್ಳ 
ರಥದಲ್ಲಿಕುಳಿತು ಭಗೀರಥನು ಮುಂದೆ ಹೋಗುತ್ತಿದ್ದನು. ಹಲವಾರು 
ದೇಶಗಳನ್ನು ತನ್ನ ಶುಭ ಜಲಪ್ರವಾಹದಿಂದ ಪಾವನಗೊಳಿಸುತ್ತಾ 
ಗಂಗಾದೇವಿಯೂ ಭಗೀರಥನ ಹಿಂದೆಯೇ ಹೋಗುತ್ತಿದ್ದಳು. ಹೀಗೆ 
ಗಂಗಾ-ಸಾಗರ ಸಂಗಮಕ್ಕೆ ತಲುಪಿದ ಗಂಗೆಯು ಸುಟ್ಟುಹೋಗಿದ್ದ 
ಸಗರನ ಅರವತ್ತುಸಾವಿರ ಮಕ್ಕಳನ್ನು ತನ್ನ ಪುಣ್ಯಜಲದಲ್ಲಿ 
ಮುಳುಗಿಸಿಬಿಟ್ಟಳು. ॥ ೧೧॥ ಸಗರನ ಪುತ್ರರು ಬ್ರಾಹ್ಮಣನ 
ತಿರಸ್ಕಾರದಿಂದ ಭಸ್ಮವಾಗಿ ಹೋಗಿದ್ದರಿಂದ ಅವರ ಉದ್ದಾರಕ್ಕೆ. 
ಇತರ ಯಾವುದೇ ಉಪಾಯವಿಲ್ಲದಿದ್ದರೂ ಕೇವಲ ಶರೀರದ 
ಬೂದಿಯೊಂದಿಗೆ ಗಂಗಾಜಲದ ಸ್ಪರ್ಶವಾದ್ದರಿಂದ ಅವರೆಲ್ಲರೂ 
ಸ್ವರ್ಗಲೋಕಕ್ಕೆ ಹೋದರು. ॥ ೧೨ ॥ ಪರೀಕ್ಷಿಕನೇ | ಪವಿತ್ರವಾದ 
ಗಂಗಾಜಲವು ಸಗರನ ಮಕ್ಕಳ ಶರೀರದ ಭಸ್ಮವನ್ನು ಸರಿಸಿದ್ದ 
ರಿಂದಲೇ ಅವರೆಲ್ಲರೂ ಸ್ವರ್ಗಕ್ಕೆ ಹೋದರೆಂದ ಮೇಲೆ ಶ್ರದ್ಧೆ 
ಯಿಂದ ಪ್ರತಾನುಷ್ಠಾನಮಾಡುತ್ತಾ ಶ್ರೀಗಂಗಾದೇವಿಯನ್ನು ಸೇವಿಸು. 
ವವರವಿಷಯದಲ್ಲಿಹೇಳುವುದೇನಿದೆ ? ॥ ೧೩ ॥ ಗಂಗಾ ದೇವಿಯ 
ಮಹಿಮೆಯ ಸಂಬಂಧದಲ್ಲಿ ನಾನು ಹೇಳಿದುದರಲ್ಲಿ ಆಶ್ಚರ್ಯ 
ಪಡಬೇಕಾಗಿಲ್ಲ ಏಕೆಂದರೆ, ಗಂಗೆಯು ಭಗವಂತನ ಚರಣ 
ಕಮಲಗಳಿಂದ ಹೊರಟಿರುವವಳು. ಆ ಚರಣಗಳನ್ನು ಶ್ರದ್ಧೆಯಿಂದ 
ಚಿಂತಿಸುತ್ತಾ ಮಹಾಮುನಿಗಳೆಲ್ಲರೂ ನಿರ್ಮಲರಾಗಿ ಹೋಗುತ್ತಾರೆ. 
ತ್ರಿಗುಣಗಳ ಕಷ್ಟತರ ಬಂಧನವನ್ನು ಕತ್ತರಿಸಿ ಒಡನೆಯೇ ಭಗವತ್‌ 
ಸ್ವರೂಪರಾಗಿ ಹೋಗುತ್ತಾರೆ. ಹಾಗಿರುವಾಗ ಗಂಗೆಯು ಸಂಸಾರ 
ಬಂಧನವನ್ನುಕತ್ತರಿಸುವುದರಲ್ಲಿಆಶ್ಚರ್ಯವೇನಿದೆ 9॥ ೧೪-೧೫ ॥ 

ಭಗೀರಥನಿಗೆ ಶ್ರುತನೆಂಬ ಪುತ್ತನಿದ್ದನು. ಶ್ರುತನಿಗೆ ನಾಥ. 
ಇವನು ಹಿಂದಿನ ನಾಭನಿಗಿಂತ ಬೇರೆಯಾದವನು. ನಾಭನಿಗೆ 
ಸಿಂಧುದ್ವೀಪನೆಂಬ ಪುತ್ರನು. ಅವನಲ್ಲಿ ಅಯುತಾಯು ಜನಿಸಿ 
ದನು. ಅಯುತಾಯುವಿಗೆ ಖತುಪರ್ಣ ಮಗನಾದನು. ಅವನು 
ನಳನ ಮಿತ್ರನಾಗಿದ್ದನು. ಯತುಪರ್ಣನು ನಳನಿಂದ ಅಶ್ವವಿದ್ಯೆ 
ಯನ್ನು ಕಲಿತು, ಬದಲಿಗೆ ನಳನಿಗೆ ಅಕ್ಷಹೃದಯ (ಪಗಡೆಯಾಟ) 
ವನ್ನು ಹೇಳಿಕೊಟ್ಟನು. ಯತುಪರ್ಣನಿಗೆ ಸರ್ವಕಾಮನೆಂಬ ಪುತ್ರ 
ನಾದನು. ॥ ೧೬-೧೭ ॥ ಪರೀಕ್ಷಿತನೇ ! ಸರ್ವಕಾಮನಿಗೆ ಸುದಾಸ 
ನೆಂಬ ಮಗನಿದ್ದನು. ಸುದಾಸನ ಪುತ್ರ ಸೌದಾಸನು. ಸೌದಾಸನಿಗೆ 
ಮದಯಂತಿ ಎಂಬ ಪ್ನಿಯಿದ್ದಳು. ಸೌದಾಸನನ್ನೇ ಕೆಲವರು ಮಿತ್ರ 
ಸಹನೆಂದು ಹೇಳುತ್ತಿದ್ದರು. ಇನ್ನೂ ಕೆಲವರು ಕಲ್ಮಾಷಪಾದ ಎಂದೂ 
ಕರೆಯುತ್ತಿದ್ದರು. ಅವನು ವಸಿಷ್ಠರ ಶಾಪದಿಂದ ರಾಕ್ಷಸನಾಗಿದ್ದನು. 
ಮತ್ತೆ ತನ್ನ ಕರ್ಮಗಳಿಂದಾಗಿ ಸಂತಾನಹೀನನಾದನು. ॥ ೧೮ ॥ 


36 


ಶ್ರೀಮದ್ಭಾಗವತ. 


[ಅಧ್ಯಾಯ 9 





ರಾಜೋವಾಚ 


ಕಿಂ ನಿಮಿತ್ತೋ ಗುರೋಃ ಶಾಪಃ ಸೌದಾಸಸ್ಯ ಮಹಾತ್ಮನಃ । 
ಏತದ್ವೇದಿತುಮಿಚ್ಛಾಮಃ ಕಥ್ಛತಾಂ ನ ರಹೋ ಯದಿ 
॥೧೯॥ 
ಶ್ರೀಶುಕ ಉವಾಚ 


ಸೌದಾಸೋ ಮೃಗಯಾಂ ಕಿಂಚಿಚ್ಚರನ್ರಕ್ಟೋ ಜಘಾನ ಹ। 
ಮುಮೋಚ ಭ್ರಾತರಂ ಸೋತಥ ಗತಃ ಪ್ರತಿಟಕೀರ್ಷಯಾ 
॥೨೦॥ 


ಸ ಚಿಂತಯನ್ನಫಂ ರಾಜ್ಞಃ ಸೂದರೂಪಧರೋ ಗೃಹೇ । 
ಗುರವೇ ಭೋಪ್ತಕಾಮಾಯಪಕ್ಷ್ಯಾನಿನ್ಯೇ ನರಾಮಿಷಮ್‌ 
॥೨೦೧॥ 


'ಪರಿವೇಕ್ಷ್ಯಮಾಣಂ ಭಗವಾನ್ವಿಲೋಕ್ಯಾಭಕ್ಷೃಮಂಜಸಾ | 
ರಾಜಾನಮಶಪತ್ಮುದ್ಧೋ ರಕ್ಟೋ ಹೈವಂ ಭವಿಷ್ಯಸಿ 
॥೨೨॥॥ 


ರಕ್ಷಕೃತಂ ತದ್ದಿನಿತ್ವಾ ಚಕ್ರೇ ದ್ವಾದಶವಾರ್ಷಿಕಮ್‌ | 
ಸೋರಪ್ಯಪೋಠಂಜಲಿನಾ55ದಾಯಗುರುಂಶಷ್ಟಂಸಮುದ್ಧತಃ 
॥ ೨೩ 


ನಾರಿತೋ ಮದಯಂತ್ಯಾಪೋ ರುಷತೀ: ಪಾದಯೋರ್ಜಹೌ । 
ದಿಶಃ ಖಮವನೀಂ ಸರ್ವಂ ಪಶ್ಯಂಜೀವಮಯಂ ನೃಪ: 
॥೨೪॥ 


ಶಾಕ್ಷಸಂ ಭಾವಮಾಪನ್ನು ಪಾದೇ ಕಲ್ಮಾಷತಾಂ ಗತಃ। 
ವೃವಾಯಕಾಲೇ ದದ್ಭಕೇ ವನೌಕೋದಂಪತೀ ದ್ವಿಜೌ 
॥ ೨೫ ॥ 


ಕುಧಾರ್ತೋ ಜಗಹೇ ವಪ್ರಂತತ್ವತ್ವ್ಯಾಹಾಕೃತಾರ್ಥವತ್‌ । 
ನ ಭವಾನ್‌ರಾಕ್ಷಸ: ಸಾಕ್ಸಾದಿಕ್ಷಾ ಕೂಣಾಂ ಮಹಾರಥಃ 
॥ ೨೬ ॥ 


ಮದಯಂತ್ಯಾಃ ಪತಿರ್ವೀರ ನಾಧರ್ಮಂ ಕರ್ತುಮರ್ಹಸಿ | 
ದೇಹಿಮೇರಪತ್ಯಕಾಮಾಯಾ ಅಕೃತಾರ್ಥಂಪತಿಂದ್ವಿನಮ್‌ 
॥೨೭॥ 





ಪರೀಕ್ಷಿದ್ರಾಜನು ಕೇಳಿದನು - ಪೂಜ್ಯರೇ | ಮಹಾತ್ಮನಾದ 
ಸೌದಾಸನಿಗೆ ಗುರು ಏಕೆ ಶಪಿಸಿದರು? ಇದನ್ನು 
ತಿಳಿಯಲು ನಾವೆಲ್ಲರೂ ಬಯಸುತ್ತಿದ್ದೇವೆ. ಯಾವುದೇ ರಹಸ್ಯವಿಲ್ಲ 
ದಿದ್ದರೆ ದಯಮಾಡಿ ಹೇಳಿರಿ. ॥ ೧೯ ॥ 

ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿಫನೇ! 
ಒಮ್ಮೆ ರಾಜಾ ಸೌದಾಸನು ಬೇಟೆಯಾಡಲು ಕಾಡಿಗೆ ಹೋಗಿದ್ದನು. 
ಅವನು ಓರ್ವ ರಾಕ್ಷಸನನ್ನು ಕೊಂದುಹಾಕಿದನು ಹಾಗೂ ಅವನ 
ತಮ್ಮನನ್ನು ಬಿಟ್ಟುದಬಿಟ್ಟನು. ಅವನುರಾಜನ ಈಕೆಲಸವನ್ನು ಅನ್ಯಾಯ 
ವೆಂದು ತಿಳಿದು, ಅಣ್ಣನ ಸಾವಿನ ಸೇಡು ತೀರಿಸಿಕೊಳ್ಳಲು ಅವನು 
ಅಡಿಗೆಯವನಾಗಿ ರಾಜನ ಅರಮನೆ ಸೇರಿದನು. ಒಂದು ದಿನ 
ಗುರು ಮಷ್ಠರು ಸೌದಾಸನಲ್ಲಿಗೆ ಊಟಕ್ಕೆ ಬಂದಾಗ ಅಡಿಗೆ 
ಯವನು ನರಮಾಂಸವನ್ನುಬೇಯಿಸಿ ಬಡಿಸಿದನು. ॥ ೨೦-೨೧ ॥ 
ಬಡಿಸಿದ ವಸ್ತುವು ಸರ್ವಥಾ ಅಭಕ್ಷ್ಯವಾದುದು ಎಂದು ತಿಳಿದಾಗ 
ಸರ್ವಸಮರ್ಥರಾದ ವಸಿಷ್ಠರು ಕ್ರೋಧಗೊಂಡು ರಾಜನಿಗೆ - "ಈ 
ಕೃತ್ಯದಿಂದಾಗಿ ನೀನು ರಾಕ್ಮಸನಾಗಿ ಹೋಗು' ಎಂದು ಶಾಪವನ್ನು 
ಕೊಟ್ಟರು. ॥ ೨೨ ॥ ಆದರೆ ಈ ಕೆಲಸವು ರಾಜನದ್ದಲ್ಲ ರಾಕ್ಷನನದು. 
ಎಂದು ತಿಳಿದಾಗ ಅವರು ಆ ಶಾಪವನ್ನು ಕೇವಲ ಹನ್ನೆರಡು 
ವರ್ಷಗಳಿಗೆ ಸೀಮಿತಗೊಳಿಸಿದರು. ಆ ಸಮಯದಲ್ಲಿ ಸೌದಾಸನೂ 
ತನ್ನ ಬೊಗನೆಯಲ್ಲಿ ನೀರನ್ನೆತಿಕೊಂಡು ಗುರು ಮಸಷ್ಕರಿಗೆ ಶಾಪ 
ವನ್ನೀಯಲು ಸಿದ್ಧನಾದನು. ॥ ೨೩ ॥ ಆದರೆ ರಾಜನ ಪತ್ನಿ 
ಮದಯಂತಿಯು ಹೀಗೆ ಮಾಡಬಾರದೆಂದು ತಡೆದಳು. ಆಗ 
ಸೌದಾಸನು ಯೋಚಿಸಿದನು - ದಿಕ್ಕುಗಳು, ಆಕಾಶ ಮತ್ತು ಪೃಥಿವಿ 
ಎಲ್ಲವೂ ಜೀವಮಯವೇ ಆಗಿರುವುವು. ಎಲ್ಲಿಯೇ ಆಗಲಿ, ಈ 
ತಿಕ್ಣಜಲವನ್ನು ಚೆಲ್ಲಿದರೂ ಪ್ರಾಣಿಗಳ ವಿನಾಶವಾಗಬಹುದು. 
ಎಂದು ಭಾವಿಸಿಕೊನೆಗೆ ಅವನು ಅದನ್ನುತನ್ನಕಾಲುಗಳ ಮೇಲೆಯೇ 
ಹಾಕಿಕೊಂಡನು. ಇದರಿಂದ ಸೌದಾಸನಿಗೆ ಮಿತ್ರಸಹನೆಂಬ 
ಹೆಸರಾಯಿತು. ॥ ೨೪ ॥ ಆ ಜಲದಿಂದ ಅವನ ಕಾಲುಗಳು 
ಕಪ್ಪುದುವು. ಅದರಿಂದ ಅವನಿಗೆ ಕಲಾಷಪಾದ ಎಂದೂ ಹೆಸ 
ರಾಯಿತು. ಈಗ ಅವನು ರಾಕ್ಷಸನಾಗಿದ್ದನು. ಒಂದು ದಿನ ರಾಕ್ಷಸ 
ನಾಗಿದ್ದ ಕಲ್ಯಾಷಪಾದ ರಾಜನು ಕಾಡಿನಲ್ಲಿ ಸಂಚರಿಸುತ್ತಿದ್ದಾಗ 
ಬ್ರಾಹ್ಮಣ ದಂಪತಿಗಳು ರತಿಸುಖದಲ್ಲಿರುವುದನ್ನು ನೋಡಿದನು. 
॥ ೨೫ ॥ ಕಲ್ಲಾಷಪಾದನು ಹಸಿದಿದ್ದನು. ಅವನು ಬ್ರಾಹ್ಮಣನನ್ನು 
ಹಿಡಿದುಕೊಂಡನು. ಆಗ ಬ್ರಾಹ್ಮಣ ಪತ್ನಿಯ ಕಾಮನೆಯು ಪೂರ್ಣ 
ಗೊಂಡಿರಲಿಲ್ಲ ಅವಳೆಂದಳು - ಮಹಾರಾಜ | ನೀನು ನಿಶ್ಚಯ 
ವಾಗಿ ರಾಕ್ವಸನಲ್ಲ ನೀನು ಇಕ್ಟ್ಟಾಕುವಂತದ ವೀರ ಮಹಾರಥಿ 
ಮಹಾರಾಣಿ ಮದಯಂತಿಯ ಪತಿಯಾಗಿರುವೆ. ನೀನು ಇಂತಹ 
ಅಧರ್ಮವನ್ನು ಮಾಡುವುದು ಉಚಿತವಲ್ಲ ನಾನು ಸಂತಾನದ 
ಕಾಮನೆಯಿಂದ ನನ್ನ ಪತಿಯೊಡನೆ ಸೇರಿದ್ದೆ ನನ್ನ ಪತಿಯೂ 
ಪೂರ್ಣಕಾಮನಾಗಲಿಲ್ಲ. ಅದುದರಿಂದ ದಯಮಾಡಿ ನನ್ನ 
ಪತಿಯನ್ನು ಬಿಟ್ಟುಬಿಡು. ॥ ೨೬-೨೭ ॥ 


9 ಅಧ್ಯಾಯ] 


ನವಮ ಸ್ಥಂಧ 


37 





ದೇಹೋ5ಯಂ ಮಾನುಷೋ ರಾಜನ್ನುರುಪಸ್ಕಾಖಲಾರ್ಥದ: । 


ತಸ್ಮಾದಸ್ಯ ವಧೋ ವೀರ ಸರ್ವಾರ್ಥವಧ ಉಚ್ಯತೇ 
॥೨೮॥ 


ಏಷ ಹಿ ಬ್ರಾಹ್ಮಣೋ ವಿದ್ವಾಂಸ್ತಪಃಶೀಲಗುಣಾನ್ವಿತಃ । 
ಆರಿರಾಧಯಿಷುರ್ಬ್ರಹ್ಮ  ಮಹಾಪುರುಷಸಂಜ್ಞಿತಮ್‌ | 
ಸರ್ವಭೂತಾತ್ಮಭಾವೇನ ಭೂತೇಷ್ಟಂತರ್ಜಿತಂ ಗುಣ್ಣೆಃ 

॥೨೯॥ 


ಸೋ5ಯಂ ಬ್ರಹ್ಮರ್ಹಿವರ್ಯಸ್ತೇ ರಾಜರ್ಷಿಪ್ರವರಾದ್ದಿಭೋ | 


ಕಥಮರ್ಹತಿ ಧರ್ಮಜ್ಞ ವಧಂ ಪಿತುರಿವಾತ್ಮಜಃ 
॥೩೦॥ 


ತಸ್ಯ ಸಾಧೋರಪಾಪಸ್ಯ ಭ್ರೂಣಸ್ಯ ಬ್ರಹ್ಮವಾದಿನಃ । 
ಕಥಂವಧಂ ಯಥಾ ಬಬ್ರೋರ್ಮನ್ಯತೇ ಸನ್ಮತೋ ಭವಾನ್‌ 


॥೩೧॥ 


ಯದ್ಧಯಂ ಕ್ರಿಯತೇ ಭಕ್ತರ ಮಾಂ ಖಾದ ಪೂರ್ವತಃ । 
ನ ಜೀವಿಷ್ಯೇ ವಿನಾ ಯೇನ ಕ್ಷಣಂ ಚ ಮೃತಕಂ ಯಥಾ 
(೩೨॥ 


ಏವಂ ಕರುಣಭಾಷಿಣ್ಯಾ ವಿಲಪಂತ್ಯಾ ಅನಾಥವತ್‌ | 
ವ್ಯಾಪುಃ ಪಶುಮಿವಾಖಾದತ್ತೌದಾಸಃ ಶಾಪಮೋಹಿತಃ 
naan 


ಬ್ರಾಹ್ಮಣೇ ವೀಕ್ಷ್ಯ ದಿಧಿಷುಂ ಪುರುಷಾದೇನ ಭಕ್ಮಿತಮ್‌ । 
ತೋಚಂತ್ಯಾತ್ಕಾನಮುರ್ಮೀಶಮಶಪತ್ಯುಪಿತಾ ಸತೀ 


॥೩೪॥ 


ಯಸ್ವಾನ್ಯೇ ಭಕತ ಪಾಪ ಕಾಮಾರ್ತಾಯಾ: ಪತಿಸ್ತ್ರಯಾ । 
ತವಾಪಿ ಮೃತ್ಯುರಾಧಾನಾದಕೃತಪ್ರಜ್ಞ ದರ್ಶಿತಃ 
॥೩೫॥ 


ಏವಂ ಮಿತ್ರಸಹಂ ಶಪ್ತ್ವಾ ಪತಿಲೋಕಪರಾಯಣಾ | 
ತದಸ್ಥೀನಿ ಸಮಿದ್ಧೇರಗ್ನೌ ಪ್ರಾಸ್ಥ ಭರ್ತುರ್ಗತಿಂ ಗತಾ 
11೩೬ ॥ 





ರಾಜನೇ | ಈ ಮನುಷ್ಯ ಶರೀರವು ಜೀವನಿಗೆ ಧರ್ಮ, ಅರ್ಥ, 
ಕಾಮ, ಮೊಕ ಎಂಬ ನಾಲ್ಕುವಿಧವಾದ ಪುರುಷಾರ್ಥಗಳನ್ನು 
ಸಾಧಿಸಿ ಕೊಡುವಂತಹುದು. ಅದಕ್ಕಾಗಿ ವೀರನೇ | ಈ ಶರೀರವನ್ನು 
ನಾಶಗೊಳಿಸುವುದು ಎಲ್ಲ ಪುರುಷಾರ್ಥಗಳನ್ನು ಹತ್ಯೆಮಾಡಿದಂತೆ 
ಎಂದು ಹೇಳಲಾಗಿದೆ. ॥ ೨೮ ॥ ಈ ಬ್ರಾಹ್ಮಣನಾದರೋ 
ಎದ್ವಾಂಸನಾಗಿದ್ದಾನೆ. ತಪಸ್ಸು ಸೌಶೀಲ್ಯ ಮತ್ತು ಉತ್ತಮ 
ಗುಣಗಳಿಂದ ಸಂಪನ್ನನಾಗಿರುವನು. ಯಾರು ಸಮಸ್ತ 
ಪದಾರ್ಥಗಳಲ್ಲಿ ಇದ್ದರೂ ಅವುಗಳ ಬೇರೆ-ಬೇರೆ ಗುಣಗಳಿಂದ 
ಅಡಗಿರುವನೋ, ಅಂತಹ ಪರಬ್ರಹ್ಮಪುರುಷೋತ್ತಮ ನನ್ನುಸಮಸ್ತ 
ಪ್ರಾಣಿಗಳೆ ಆತ್ಮರೂಪನೆಂದು ಆರಿತು ಇವನು ಆರಾಧಿ 
ಸುತ್ತಿರುವನು. ॥ ೨೯ ॥ ಮಹಾರಾಜನೇ | ನೀನು ಶಕ್ತಿಶಾಲಿಯಾಗಿ. 
ರುವೆ ಧರ್ಮದ ಮರ್ಮವನ್ನು ಚೆನ್ನಾಗಿ ಅರಿತುಕೊಂಡಿರುವೆ. 
ತಂದೆಯಕೈಯಿಂದ ಮಗನಹತ್ಯೆಯು ಉಚಿತವಲ್ಲವೋ ಅಂತೆಯೇ 
ನಿನ್ನಂತಹ ಶ್ರೇಷ್ಠ ರಾಜರ್ಷಿಯ ಕೈಯಿಂದ ನನ್ನ ಪತಿಯಾದ ಈ 
ಶ್ರೇಷ್ಠಬ್ರಹ್ಮರ್ಜಿಯನ್ನು ವಧಿಸುವುದು ಯಾವರೀತಿಯಿಂದಲೂ 
ಉಚಿತವಲ್ಲ ॥ ೩೦ ॥ ನೀನು ಸಾಧುಸಮ್ಮತನಾಗಿರುವೆ. ನನ್ನ 
ಪತಿಯು ನಿಷ್ಠುಪನೂ, ಪರಮ ಸಾಧುವೂ, ಬ್ರಹ್ಮವಾದಿಯೂ, 
ಶ್ರೋತ್ರಿಯನೂ ಆಗಿರುವನು. ಗೋಹತ್ಯೆಗೆ ಸಮಾನವಾದ ನನ್ನ 
ಪತಿಯ ವಧೆಯನ್ನು ನೀನು ಸಮುಚಿತವಾದುದೆಂದು ಹೇಗೆ 
ಭಾವಿಸುವೆ? ॥ ೩೧ ॥ ಹೀಗಿದ್ದರೂ ನೀನು ಇವರನ್ನು ತಿಂದು 
ಬಿಡುವುದಾದರೆ ಮೊದಲಿಗೆ ನನ್ನನ್ನು ತಿಂದುಬಿಡು. ಎಕೆಂದರೆ, 
ಪತಿಯ ಹೊರತು ನಾನು ಹೆಣದಂತಾಗುವೆನು. ಒಂದು ಕ್ಷಣವೂ 
ಜೀವಿಸಿರಲಾರೆನು. ॥ ೩೨ ॥ ಬ್ರಾಹ್ಮಣಪತ್ನಿಯು ಕರುಣಾಪೂರ್ಣ 
ವಾದ ಮಾತುಗಳಿಂದ ಹೀಗೆ ಹೇಳಿ ಅನಾಥಳಂತೆ ಅಳತೊಡಗಿದಳು. 
ಆದರೆ ಸೌದಾಸನು ಶಾಪದಿಂದ ಮೋಹಿತನಾದ್ದರಿಂದ ಅವಳ 
ಪ್ರಾರ್ಥನೆಯ ಕಡೆಗೆ ಸ್ವಲ್ಪವೂ ಗಮನ ಕೊಡಲಿಲ್ಲ ಅವನು 
ಹುಲಿಯು ಪಶುವನ್ನುತ್ತಿಂದುಬಿಡುವಂತೆ ಆ ಬ್ರಾಹ್ಮಣನನ್ನೂತಿಂದು 
ಬಿಟ್ಟನು. ॥ ೩೩. ॥ ಗರ್ಭಾಧಾನಮಾಡಲಿದ್ದ ಪತಿಯನ್ನು ರಾಕ್ಟನ 
ರೂಪದಲ್ಲಿದ್ದ ರಾಜನು ತನ್ನ ಸಮಕ್ಷದಲ್ಲಿಯೇ ಭಕ್ಷಿದ್ದಕ್ಕಾಗಿ 
ಬ್ರಾಹ್ಮಣಿಗೆ ಅತೀವ ದುಃಖವಾಯಿತು. ಮರುಕ್ಷಣದಲ್ಲೇ ಆ 
ಸಾದ್ವಿ ಬ್ರಾಹ್ಮಣಿಯು ಕ್ರೋಧಗೊಂಡು ರಾಜನಿಗೆ ಶಾಪವನ್ನಿತಳು. 
॥ ೩೪ ॥ “ಎಲವೋ ಪಾಪಿಯೇ | ಮೂರ್ಯನೇ! ಕಾಮಪೀಡಿತ 
ಗಿದ್ದ ನನ್ನ ಮನೋರಥವು ಪೂರೈಸುವುದರೊಳಗಾಗಿ ನೀನು ನನ್ನ 
ಪತಿಯನ್ನು ಭಕ್ಷಿಸಿದೆಯಾದ ಕಾರಣ ನೀನು ಗರ್ಭಾಧಾನಕ್ಕಾಗಿ ಪತ್ನಿ 
ಯನ್ನು ಸೇರಿದೊಡನೆ ನಿನಗೆ ಮೃತ್ಯುದೇವತೆಯು ಕಾಣಿಸಿ 
ಕೊಳ್ಳುತ್ತದೆ: ॥ ೩೫ ॥ ಹೀಗೆ ಪತಿಲೋಕಪರಾಯಣೆಯಾದ 
ಬ್ರಾಹ್ಮಣಿಯು ಮಿತ್ರಸಹನಿಗೆ ಶಾಪವನ್ನತ್ತು, ಪತಿಯ ಅಸ್ಥಿಗಳನ್ನು 
ಸಂಗ್ರಹಿಸಿ ಚಿತೆಯನ್ನು ರಚಿಸಿ ಆದರ ಮೇಲಿಟ್ಟು ಧಗ-ಧಗಿಸುವ 
ಆಗ್ನಿಯಲ್ಲಿ ತಾನೂ ಧುಮುಕಿ ಪತಿಯೊಡನೆ ಸಹಗಮನ ಮಾಡಿ 
ಪತಿಯುಪಡೆದಸದ್ಧತಿಯನ್ನೇ ತಾನೂ ಪಡೆದುಕೊಂಡಳು. ॥ ೩೬ ॥ 


38 


ಶ್ರೀಮದ್ಭಾಗವತ 


[ಅಧ್ಯಾಯ 9 





ವಿಶಾಪೋ ದ್ವಾನಶಾಬ್ದಾಂತೇ ಮೈಥುನಾಯ ಸಮುದ್ಧತಃ॥ 
ವಿಜ್ಞಾಯ ಬ್ರಾಹ್ಮಣೀಶಾಷಂ ಮಹಿಷ್ಯಾ ಸ ನಿವಾರಿತಃ 
॥೩೭॥ 


ತತ ಊರ್ಥ್ವಂ ಸ ತತ್ಯಾಜ ಸ್ಟ್ರೀಸುಖಂ ಕರ್ಮಣಾ ಪ್ರಜಾಃ । 
ವಸಿಷ್ಠಶ್ರದನುಜ್ನಾತೋ ಮದಯಂತ್ಯಾಂ ಪ್ರಜಾಮಧಾತ್‌ 


nag 


ಸಾ ವೈ ಸಪ್ತ ಸಮಾ ಗರ್ಭೆಮಜಿಭ್ರನ್ನ ವ್ಯಜಾಯತ । 
ಜಫ್ನೇಂಶ್ವನೋದರಂ ತಸ್ಯಾಃ ಸೋತಶ್ಯಕಸ್ಟೇನ ಕಥ್ಯತೇ 


॥೩೯॥ 


ಅಶ್ಯಕಾನ್ನೂಲಕೋ ಜಚ್ಚೆೇ ಯಃ ಸ್ವೀಭಿಃ ಪರಿರಕ್ಷಿತಃ । 
ನಾರೀಕವಚ ಇತ್ಯುಕ್ತೋ ನಕ್ಷತ್ರೇ ಮೂಲಕೋತಭವತ್‌ 
॥೪೦॥ 


ತತೋ  ದಶರಥಸ್ವಸ್ಥಾತ್ತುತ್ತ . ಐಡವಿಡಸ್ತತಃ॥ 
ರಾಜಾ ವಿಶ್ವಸಹೋ ಯಸ್ಯ ಖಟ್ಟಾಂಗಶ್ಛಕ್ರವರ್ತ್ಯಭೂತ್‌ 


॥೪೧॥ 


ಯೋ ದೇವೈರರ್ಥಿತೋ ಡೈತ್ಯಾನವಧೀದ್ಯುಧಿ ದುರ್ಜಯಃ 
ಮುಹೂರ್ತನಾಯಚ್ಸ್ಯಾತ್ಹೈತೃ ಸ್ವಸ್ಟರಂಸಂದದೇ ಮನಃ 
॥೪೨॥ 


ನ ಮೇ ಬ್ರಹ್ಮಕುಲಾತ್ಮಾಣಾಃ ಕುಲದೈವಾನ್ನ ಚಾತ್ಯಜಾಃ | 
ನ ಶ್ರಿಯೋ ನ ಮಹೀ ರಾಜ್ಯಂ ನ ದಾರಾಶ್ಚಾತಿವಲ್ಲಭಾಃ 
॥ ೪೩/1 


ನ ಬಾಲ್ಕೇರಪಿ ಮತಿರ್ಮಹ್ಯಮಧರ್ಮೆ ರಮತೇ ಕ್ವಚಿತ್‌ । 
ಕಾಪಶ್ಯಮುತ್ತವುಶ್ಟೋಕಾದಸ್ತಿಂಚನ.ಸ್ತೃಹಮ್‌ 


॥೪೪॥ 


ದೇಸ ಕಾಮವರೋ ದತ್ತೋ ಮಹ್ಯಂ ತ್ರಿಭುವನೇಶ್ವನ್ಟಃ | 
ನ ವೃಣೇ ತಮಹಂ ಕಾಮಂ ಭೂತಭಾವನಭಾವನಃ 
॥ ೪೫ 


ಯೇ ವಕಿಪ್ಟೇಂದ್ರಿಯಧಿಯೋ ದೇವಾಸ್ತೇ ಸ್ಪಷ್ಟದಿ ಸ್ಥಿತಮ್‌ । 
ನ ವಿಂದಂತಿ ಪ್ರಿಯಂ ಶಶ್ಮದಾತ್ನಾನಂ ಕಿಮುತಾಪರೇ 
॥೪೬॥ 





ಹನ್ನೆರಡು ವರ್ಷಗಳು ಕಳೆದ ಬಳಿಕ ಸೌದಾಸನು ಶಾಪಮುಕ್ತ 
ನಾದನು. ಸಂತೋಷಭರಿತನಾಗಿದ್ದೆ ರಾಜನು ಪತ್ನಿಯೊಡನೆ ಸಮಾ 
ಗಮಕ್ಕೆ ಹೋದಾಗ ಮದಯಂತಿಯು ಆತನನ್ನುತಡೆದಳು. ಏಕೆಂದರೆ, 
ಅವಳಿಗೆ ಬ್ರಾಹ್ಮಣಿಯ ಶಾಪವೃತ್ತಾಂತವು ತಿಳಿದಿತ್ತು ॥ ೩೭ ॥ 

ಅನಂತರ ರಾಜನು ಸ್ವೀಸುಖವನ್ನು ಪೂರ್ಣವಾಗಿ ಪರಿತ್ಯಜಿಸಿ 
ದನು, ಹೀಗೆ ಅವನು ತನ್ನ ಕರ್ಮಫಲದಿಂದಾಗಿ ಸಂತಾನಹೀನ 
ನಾದನು. ರಾಜನ ಅನುಮತಿಯನ್ನು ನಡದು ವಸಷ್ಯರು 
ಮದಯಂತಿಗೆ ಗರ್ಭಾಧಾನಮಾಡಿದರು. ॥ ೩೮ ॥ ಮದಯಚಿಯು 
ಏಳು. ವರ್ಷಗಳವರೆಗೆ ಗರ್ಭಧಾರಣೆ ಮಾಡಿದಳು. ಆದರೆ. 
ಅವಳಿಗೆ ಮಗು ಹುಟ್ಟಲಿಲ್ಲ ಆಗ ವಸಿಷ್ಠರು ಅವಳ ಹೊಟ್ಟೆಯನ್ನು 
ಕಲ್ಲಿನಿಂದ ಕುಟ್ಟಿದಾಗ ಶಿಶುವಿನ ಜನನವಾಯಿತು. ಕಲ್ಲಿನ ಏಟಿನಿಂದ 
ಹುಟ್ಟಿದ್ದರಿಂದ ಆ ಮಗುವಿನ ಹೆಸರು ಅಶ್ವಕವೆಂದಾಯಿತು. 
॥ ೩೯ ॥ ಅಶ್ವಕನಿಗೆ 'ಮೂಲಕೆನೆಂಬುವನು ಪುತ್ರನಾದನು. ಪರಶು. 
ರಾಮನು ಪೃಥಿವಿಯನ್ನು ಕತ್ರಿಯರಹಿತದನ್ನಾಗಿಸುತ್ತಿದ್ದಾಗ ಸ್ತ್ರೀಯರು. 
ಮೂಲಕನನ್ನು ಅಣೆಗಿಸಿಟ್ಟಿದ್ದರು. ಇದರಿಂದ ಇವನಿಗೆ 'ನಾರೀ 
'ಕವಚ' ಎಂದೂ ಹೆಸರಾಯಿತು. ಅವನು ಪೃಥಿವಿಯು ಕೃತಿಯ 
ಹೀನನಾದಾಗ ಆ ವಂಶದ ಮೂಲ(ಪ್ರವರ್ತಕ)ನಾದ್ಧರಿಂದ ಅವ 
ನನ್ನೂ"ಮೂಲಕ'ನೆಂದು ಕರೆಯುತ್ತಿದ್ದರು. ॥ ೪೦ ॥ ಮೂಲಕನಿಗೆ 
ದಶರಥನು ಹುಟ್ಟಿದನು. ದಶರಥನಿಗೆ ಎಡನಿಡನಾದನು. ಎಡವಿಡ 
ನಿಗೆ ವಿಶ್ವಸಹ ರಾಜನಾದನು. ವಿಸ್ವಸಹನ ಪುತ್ರನೇ ಚಕ್ರವರ್ತಿ 
ಖಿಟ್ಟಾಂಗರಾಜನಾದನು. ॥ ೪೧ ॥ ಯುದ್ಧದಲ್ಲಿ ಅವನು ಅಜೇಯ 
ನಾಗಿದ್ದನು. ದೇವತೆಗಳ ಪ್ರಾರ್ಥನೆಯಂತೆ ಅವನು ರಾಕ್ಷಸರನ್ನು 
ವಧಿಸಿದ್ದನು. ದೇವತೆಗಳಿಂದ ಅವನಿಗೆ ತನ್ನ ಆಯುಸ್ಸು, ಕೇವಲ 
ಎರಡೇ ಗಳಿಗೆಗಳು ಮಾತ್ರ ಉಬದದೆ. ಎಂದು ತಿಳಿದಾಗ 
ಖಿಚ್ಚಾಂಗನು ರಾಜಧಾನಿಗೆ ಮರಳಿ ತನ್ನಮನಸ್ಸನ್ನು ಭಗವಂತನಲ್ಲಿ 
ತೊಡಗಿಸಿದನು. ॥ ೪೨ ॥ ಆವನು ಮನುನಳ್ಲೀ ಅಂದುಕೊಂಡನು 
“ನನ್ನ ಕುಲದ ಇಷ್ಟದೇವರು ಬ್ರಾಹ್ಮಣರಾಗಿದ್ದಾರೆ. ಅವರಿಂದ ಹೊರ 
ತಾಗಿ ನನಗೆ ನನ್ನ ಪ್ರಾಣಗಳೂ ಪ್ರಿಯವಾಗಿಲ್ಲ ಪತ್ನೀ, ಪುತ್ರರು, 
ಸಂಪತ್ತು, ರಾಜ್ಯ, ಪೃಥಿವಿಯೂ ಕೂಡ ನನಗೆ ಬ್ರಾಹ್ಮಣರಷ್ಟು 
ಪ್ರಿಯರಲ್ಲ ॥ ೪೩ ॥ ಬಾಲ್ಯದಿಂದಲೂ ನನ್ನ ಮನಸ್ಸು ಎಂದಿಗೂ 
ಅಧರ್ಮದ ಕಡೆಗೆ ಹೋಗಲಿಲ್ಲ. ನಾನು ಪುಣ್ಯಶ್ಲೋಕನಾದ 
ಭಗವಂತನನ್ನು ಬಿಟ್ಟು ಬೇರೇನನ್ನೂ ಕಂಡಿಲ್ಲ ॥ ೪೪ ॥ 
ಮೂರುಲೋಕಗಳ ಒಡೆಯರಾದ ದೇವತಗಳು ನನಗೆ ಬಯಸಿದ 
ವರವನ್ನುಕೇಳಲು ಹೇಳಿದಾಗಲೂ, ನಾನು ಭೋಗಲಾಲನೆಯಿಂದ 
ಆ ವರವನ್ನು ಪಡೆದುಕೊಳ್ಳಲಿಲ್ಲ. ಏಕೆಂದರೆ, ಸಮಸ್ತ ಪ್ರಾಣಿಗಳ 
'ಜೀವನಪ್ರದನಾಡ ' ಶ್ರೀಹರಿಯ ಧ್ಯಾನದಲ್ಲಿಯೇ ನನ್ನ ಮನಸ್ಸು 
ಲೀನವಾಗಿಬಿಟ್ಟತ್ತು. ॥ ೪೫ ॥ ದೇವತೆಗಳ ಇಂದ್ರಿಯಗಳು, ಮನೆಲ್ಲಿ 
ವಿಷಯಾದಿಗಳಲ್ಲಿ ರಮಿಸುವುದರಿಂದ, ಸತ್ತ್ವಗುಣ ಪ್ರಧಾನ 
ರಾಗಿದ್ದರೂ ತಮ್ಮ ಹೃದಯದಲ್ಲಿ ವಿರಾಜಮಾನನಾಗಿರುವ, ಸದಾ 
ಕಾಲ ಪ್ರಿಯತಮನರೂತದಲ್ಲಿರುವ ಆತ್ಮಸ್ತರೂಪೀ ಭಗವಂತನನ್ನು 
ಅರಿಯರು. ಹಾಗಿರುವಾಗ ರಜೋಗುಣೇ ಮತ್ತು ತಮೋಗುಣಿ' 
ಗಳಾದವರು ಹೇಗೆ ತಾನೆ ತಿಳಯಬಲ್ಲರು ? ॥ ೪೬ ॥ 





10 ಅಧ್ಯಾಯ] ನವಮ ಸೃಂಧ 39 
ಅಥೇಶಮಾಯಾರಚತೇಷು ಸಂಗಂ ಅದಕ್ಕಾಗಿ ನಾನು ಈಗ ಈ ವಿಷಯಗಳಲ್ಲಿ ರಮಿಸುವುದಿಲ್ಲ 
ಗುಣೇಷು. ಗಂಧರ್ವಪುರೋಪಮೇಹು । ಇದಾದರೋ ಮಾಯೆಯ ಆಟವಾಗಿದೆ. ಆಕಾಶದಲ್ಲಿ ಕಂಡು 


ರೂಢಂ ಪ್ರಕೃತ್ಯಾರಂತ್ಯನಿ ವಿಶ್ವಕರ್ತು- 
ರ್ಭಾವೇನ ಹಿತ್ವಾ ತಮಹಂ ಪ್ರಪದ್ಯೇ ॥ ೪೭ ॥ 


ಇತಿ ದೃವತೋ ಬುದ್ವ್ಯಾ ನಾರಾಯಣಗೃಹೀತಯಾ | 
ಹಿತ್ಪಾನ್ಯಭಾವಮಜ್ಞಾನಂ ತತಃ ಸ್ವ ಭಾವಮಾಶ್ರಿತಃ 
॥೪೮॥ 


ಯತ್ತದ್ದಹ್ಠ ಪರಂ ಸೂಕ್ಷಮಶೂನ್ಯಂ ಶೂನ್ಯಕಲ್ಪಿತಮ್‌ | 
'ಭಗವಾನಾಸುದೇವೇತಿ ಯಂ ಗೃಣಂತಿ ಹಿ ಸಾತ್ವತಾಃ 
1ರ್ಳ॥ 





ಬರುವ ಮಿಥ್ಯೆಯಾದ ಗಂಧರ್ವನಗರಕ್ಕಿಂತ ಹೆಚ್ಚಿನ ಅಸ್ತಿತ್ವ 
ಇವುಗಳಿಗಿಲ್ಲ ಇವುಗಳಾದರೋ ಆ ಲೇ ಚಿತ್ರದಲ್ಲಿ 
ನೆಲೆಸಿವೆ. ಪ್ರಪಂಚದ ನಿಜವಾದ ಕರ್ತೃವಾದ ಭಗವಂತನ ಧ್ಯಾನ 
ದಲ್ಲಿಲೀನನಾಗಿ, ವಿಷಯಗಳನ್ನು ಬಿಟ್ಟು ಕೇವಲ ಅವನನ್ನೇ ಶರಣು 
ಹೊಂದುತ್ತೇನೆ. ॥ ೪೭ ॥ ಪರೀಕ್ಷಿತನೇ | ಭಗವಂತನು ಖಟ್ವಾಂಗನ 
ಬುದ್ಧಿಯನ್ನು ಮೊದಲಿಂದಲೇ ತನ್ನತ್ತ ಸೆಳೆದು ಕೊ: 
ಇದರಿಂದ ಅವನು ಅಂತ್ಯಸಮಯದಲ್ಲಿ ಇಂತಹ ನಿಶ್ಚಯ 
ಮಾಡಲು ಸಾಧ್ಯವಾಯಿತು. ಈಗ ಅವನು ಶರೀರಾದಿ ಅನಾತ್ಮ 
ಪದಾರ್ಥಗಳಲ್ಲಿದ್ದ ಅಜ್ನಾನ ಮೂಲವಾದ ಆತ್ಮ ಭಾವವನ್ನು 
ಪಂತ್ಯಚಿಸಿ ತಪ್ಪ ವಾಸ್ತವಿಕ ಆತ್ಮ ಸ್ವರೂಪದಲ್ಲಿ ಸ್ಥಿತನಾದನು. 
॥ ೪೮ ॥ ಆ ಸ್ವರೂಪವು ಸಾಕ್ಷಾತ್‌ ಪರಬ್ರಹ್ಮವಾಗಿದೆ. ಅದು 
ಸೂಕ್ಡ್ಮಕ್ಕೂ ಸೂಕ್ಷ್ಮವಾಗಿದ್ದು ಶೂನ್ಯದಂತೆ ಇದೆ. ಆದರೆ ಅದು 
ಶೂನ್ಯವಲ್ಲಪೂರ್ಣ, ಪರಮಸತ್ಯವಾಗಿದೆ. ಪರಮ ಭಕ್ತರು ಅದನ್ನೇ 
"ಭಗವಾನ್‌ ವಾಸುಜೇವ' ಎಂಬ ಹೆಸರಿನಿಂದ ವರ್ಣಿಸುತ್ತಾ 
ಇರುವರು. ॥ ೪೯ ॥ 


ಒಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೯ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂಸಂಹಿತಾಯಾಂನವಮಸ್ಕಂಧೇ 
ಸೂರ್ಯವಂಶಾನುವರ್ಣನೇ ನವಮೋಂಧ್ಯಾಯಃ॥ ೯ ॥ 


—— 
ಹತ್ತನೆಯ ಅಧ್ಯಾಯ 
ಭಗವಾನ್‌ ಶ್ರೀರಾಮನ ಲೀಲಾವರ್ಣನೆಗಳು 
ತ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ- ಎಲೈ ಪರೀಕ್ಷಿಚನೇ | 
ಕ ಖಟ್ಟಾಂಗನಿಗೆ ದೀರ್ಫಬಾಹು ಎಂಬ ಪುತ್ತನಿದ್ದನು. ಅವನಿಂದ 
ಖಟ್ಟಾಂಗಾದ್ದೀರ್ಫಬಾಹುಶ್ಚ ರಘಂಸ್ತನ್ಕಾಶ್‌ ಪೃಥುಶ್ರವಾಃ । | ಪರಮಯಶಸ್ವೀ ರಘು ಜನಿಸಿದನು. ರಘುವಿನಿಂದ ಅಜನೂ, 


ಅಜಸ್ತತೋ ಮಜಾರಾಜಸ್ತಸ್ಮಾದ್‌ ದಶರಥೋತಭವತ್‌ 
mon 
ತಸ್ಯಾಪಿ ಭಗವಾನೇಷ ಸಾಕ್ಷಾದೃಹ್ಠಮಯೋ ಹರಿಃ । 
ಅಂಶಾಂಶೇನ ಚತುರ್ಥಾಗಾತ್ರುತ್ರತ್ವಂ ಪ್ರಾರ್ಥಿತಃ ಸುರೈಃ । 
ರಾಮಲಕ್ಷ್ಮಣಭರತಶತ್ರುಘ್ನಾ ಇತಿ ಸಂಜ್ಞಯಾ 
mu 
ತಸ್ಯಾನುಚರಿತಂ ರಾಜನ್ನೃಪಿಭಿಸ್ತತ್ತ್ವದರ್ಶಿಃ 
ಶ್ರುತಂ ಹಿವರ್ಣಿತಂಭೂರಿತ್ವಯಾಸೀತಾಪತೇರ್ಮುಹುಃ 
nan 





ಗುರ್ವರ್ಥೇ ತೃಕ್ರರಾಜ್ಯೋ ವ್ಯಚರದನುವನಂ 
'ಪದ್ಧಪದ್ಭ್ಯಾಂ ಪ್ರಿಯಾಯಾಃ 

ಪಾಣಿಸ್ಪ್ಶಾಕ್ಟಮಾಭ್ಯಾಂ ಮೃಜಿತಪಥರುಜೋ- 
ಯೋ ಹರೀಂದ್ರಾನುಜಾಭ್ಯಾಮ್‌ | 





ಅಜನಿಂದ ದಶರಥ ಮಹಾರಾಜನು ಜನಿಸಿದನು. ॥ ೧ ॥ ದೇವತೆ 
ಗಳ ಪ್ರಾರ್ಥನೆಯಂತೆ ಸಾಕ್ಟಾತ್‌ ಪರಬ್ರಹ್ಮ ಪರಮಾತ್ಮನಾದ 
ಭಗವಾನ್‌ ಶ್ರೀಹರಿಯು ತನ್ನ ಅಂಶಾಂಶಗಳಿಂದ ನಾಲ್ಕು ರೂಪ 
ಗಳನ್ನು ಧರಿಸಿ ದಶರಥಮಶಾರಾಜನಿಗೆ ಪುತ್ರರೂಪನಾದನು. 
ಅವರ ಹೆಸರು - ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ತುಫ್ಲ ಎಂಬು 
ದಾಗಿದ್ದವು. ॥ ೨॥ ಪರೀಕ್ಷಿತನೇ। ಸೀತಾಪತಿ ಭಗವಾನ್‌ 
ಶ್ರೀರಾಮನ ಚರಿತ್ರಯಾದರೋ ತತ್ರ್ವದರ್ಶಿಗಳಾದ ಯಷಿಗಳು 
ಬಹಳವಾಗಿ ವರ್ಣಿಸಿರುವರು. ನೀನು ಅದನ್ನು ಅನೇಕಬಾರಿ 
ಕೇಳಿಯೂ ಇರುವೆ. ॥ ೩ ॥ 

ಭಗವಂತನಾದ ಶ್ರೀರಾಮನು ತನ್ನ ತಂಬಿ ದಶರಥನ ವಾಕ್ಯವನ್ನು 
ಸತ್ಯವಾಗಿಸಲು ರಾಜ್ಯಸಿಂಹಾಸನವನ್ನು ಪರಿತ್ಯಜಿಸಿ ಕಾಡಾಡಿಯಾಗಿ 
ಸಂಚರಿಸಿದನು. ಪರಮ ಸುಕುಮಾರಿಯಾದ ಜಾನಕಿಯ ಕರಸ್ಪ್ಶ 
ವನ್ನೂ ಸಹಿಸದಷ್ಟು ಸುಕೋಮಲವಾಗಿದ್ದವು ಶ್ರೀರಾಮಚಂದ್ರನ 
ಚರಣಗಳು. ಅಂತಹ ಚರಣಕಮಲಗಳು ವನದಲ್ಲಿ ಸಂಚರಿಸು 


40 


ಶ್ರೀಮದ್ಭಾಗವತ 


[ಅಧ್ಯಾಯ 10 





ವೈರೂಪ್ಯಾಚ್ಛೂರ್ಹಣಖ್ಯಾ: ಪ್ರಿಯವಿರಹರುಷಾ55- 
ರೋಪಿತಭ್ರೂವಿಜೃಂಭ- 
ತ್ರಸ್ತಾಬ್ದಿರ್ಬದ್ಧಗೇತು:.. ಖಲದವದಹನಃ 


ಕೋಸಲೇಂದ್ರೋರವತಾನ್ಸು. ॥ ೪ ॥ 


ವಿಶ್ವಾಮಿತ್ರಾಧ್ವರೇ ಯೇನ ಮಾರೀಚಾದ್ಯಾ ನಿಶಾಚರಾಃ । 
ಪಶ್ಯತೋ ಲಕ್ಷ್ಮಣಸ್ಥೈವ ಹತಾ ನೈರ್ಯತಪುಂಗವಾಃ 
॥೫॥ 


ಯೋ ಲೋಕವೀರಸಮಿತೌ ಧನುರೈಶಮುಗ್ರಂ 
ಸೀತಾಸ್ವಯಂವರಗೃಹೇ ತ್ರಿಶತೋಪನೀತಮ್‌ । 
ಆದಾಯ ಬಾಲಗಜಲೀಲ ಇವೇಕ್ಟುಯಷ್ಟಿಂ 
ಸಜ್ಜೀಕೃತಂ ನೃಪ ವಿಕೃಷ್ಯ ಬಭಂಜ ಮಧ್ಯೇ ॥ ೬ ॥ 


ಚಿತ್ವಾನಿರೂಪಗುಣಶೀಲವಯೋ5ಂಗರೂಪಾಂ 
ಸೀತಾಭಿಧಾಂ ಶ್ರಿಯಮುರಸ್ಯಭಿಲಬ್ಧಮಾನಾಮ್‌ । 
ಮಾರ್ಗೇ ಪ್ರಜನ್‌ ಭೃಗುಪತೇರ್ದ್ಯನಯತ್ನರೂಢಂ 


ದರ್ಪಂ ಮಹೀಮಕೃತ ಯಸ್ಸಿರರಾಜಬೀಜಾಮ್‌ ॥ ೭ ॥ 


ಯಃ ಸತ್ಯಪಾಶಪರಿವೀತಪಿತುರ್ನಿದೇಶಂ 
ಸ್ಟೈಣಸ್ಯ ಚಾಪಿ ಶಿರಸಾ ಜಗೃಹೇ ಸಭಾರ್ಯಃ | 
ರಾಜ್ಯಂಶ್ರಿಯಂಪ್ರಣಯಿನಃ ಸುಷೃದೋನಿವಾಸಂ 
ತೃಕ್ಷ್ವಾಯೆಯೌ ವನಮಸೂನಿವ ಮುಕ್ತಸಂಗು ॥ ೮ ॥ 


ರಕಸ್ಪುರ್ವಕ್ಕತ ರೂಪಮುದ್ಧಟುದ್ರೇ- 
ಸ್ಪಸ್ಯಾಃ ಖರತ್ರಿಶಿರದೂಷಣಮುಖ್ಯಬಂಧೂನ್‌ 1 

ಜಫ್ನೇ ಚತುರ್ದಶ ಸಹಸ್ರಮಪಾರಣೀಯ- 
ಕೋದಂಡಪಾಣಿರಟಮಾನ ಉವಾಸ ಕೃಚ್ಛಮ್‌ ॥ ೯ ॥ 





ವಾಗ, ದಣಿದಾಗ ಹನುಮಂತ ಮತ್ತು ಲಕ್ಷ್ಮಣರು ಅವನ್ನು ಒತ್ತುತ್ತಾ. 
ಪಣಿವಾರಿಸುತ್ತಿದ್ದರು. ಶೂರ್ಪಣಖಿಯ ಕಿವಿ-ಮೂಗುಗಳನ್ನು 
ಕತ್ತರಿ ಅವಳನ್ನು ವಿರೂಪಗೊಳಿಸಿದುದರಿಂದ ಪ್ರಿಯತಮೆಯಾದ 
ಸೀತೆಯ ವಿಯೋಗದುಚುವನ್ನು ಶ್ರೀರಾಮನು ಸಹಿಸಬೇಕು 
ಯಿತು. ಈ ವಿಯೋಗದಿಂದ ಕ್ರುದ್ಧನಾದ ಶ್ರೀರಾಮನ ಹುಬ್ಬುಗಳು 
ಗಂಟಿಕ್ಕಿದುವು. ಇದನ್ನು ನೋಡಿದ ಸಮುದ್ರರಾಜನೂ ಭಯ 
ಗೊಂಡನು. ಇದಾದ ಬಳಿಕ ಶ್ರೀರಾಮನು ಸಮುದ್ರಕ್ಕೆ ಸೇಶುವೆ. 
ಯನ್ನು ಕಟ್ಟಿ, ಲಂಕೆಗೆ ಹೋಗಿ ದುಷ್ಟರಾದ ರಾಕ್ಷಸರನ್ನು ಕಾಡ್ಗಿಚ್ಚು 
ಕಾಡನ್ನು 'ಸುಟ್ಟುಭಿಡುವಂತೆ ಭಸ್ಮಮಾಡಿಬಿಟ್ಟನು. ಅಂತಹ 
ಕೋಸಲೇಂದ್ರನಾದ ಶ್ರೀರಾಮನು ನಮ್ಮನ್ನು ರಕ್ಷಿಸಲಿ, ॥ ೪ ॥ 
ಭಗವಾನ್‌ ಶ್ರೀರಾಮನು ವಿಶ್ವಾಮಿತ್ರನ ಯಜ್ಞರಕ್ಷಣೆಯಲ್ಲಿ 
ಲಕ್ಷ್ಮಣನ ಸಮಕ್ಷಮದಲ್ಲಿ ಮಾರೀಚನೇ ಮೊದಲಾದ ಮಹಾ 
ರಾಕ್ಷಸರನ್ನು ಸಂಹರಿಸಿದನು. ॥ ೫ ॥ ಪರೀಕ್ಷಿತನೇ | ಜನಕಪುರಿ 
ಯಲ್ಲಿ ಸೀಶಾಸ್ವಯಂವರದ ಸಿದ್ಧತೆಗಳಾಗುತ್ತಿದ್ದವು. ಜಗತ್ತಿನಲ್ಲಿ 
ವೀರರೆನಿಸಿಕೊಂಡಿರುವರೆಲ್ಲರೂ ಅಲ್ಲಿಗೆ ಆಗಮಿಸಿದ್ದರು. ಆ ಎಲ್ಲ 
ವೀರರ ಮಧ್ಯದಲ್ಲಿ ಭಯಂಕರವಾದ ಭಗವಾನ್‌ ಶಿವನ ಧನುಸ್ಸನ್ನು 
ಇರಿಸಲಾಗಿತ್ತು. ಅದು ಎಷ್ಟು ಭಾರವಾಗಿತ್ತೆಂದರೆ- ಮೂರುನೂರು 
ವೀರಭಟರಿಂದ ಬಹು ಪ್ರಯಾಸದಿಂದ ಅದನ್ನು ಸ್ವಯಂವರ 
ಮಂಟಪಕ್ಕೆ ತರಲಾಗಿತ್ತು. ಅಂತಹ ಧನುಸ್ಸನ್ನು ಮೇಲಕ್ಕೆತ್ತಿ ಅದನ್ನು 
ಹೆದೆಯೇರಿಸಿ ನಾಣನ್ನು ಸೆಳೆದೊಡನೆಯೇ ಆ ಧನುಸ್ಸು ಮಧ್ಯದಲ್ಲಿ 
ಮುರಿದು ಎರಡು ತುಂಡಾಗಿ ಕೆಳಕ್ಕೆ ಬಿತ್ತು. ॥ ೬ ॥ ಭಗವಂತನು 
ತನ್ನ ವಕ್ಷಸ್ಥಳದಲ್ಲಿ ಧರಿಸಿಕೊಂಡು ಸಮ್ಮಾನಿತಳಾದ ಶ್ರೀಲಕ್ಷ್ಮೀ 
ದೇವಿಯೇ 'ಸೀತೆಯಾಗಿ ಜನಕನ ಪಟ್ಟಣದಲ್ಲಿ ಅವತರಿಸದ್ದಳು. 
ಅವಳು ಗುಣ, ಶೀಲ, ವಯಸ್ಸು ಆಕೃತಿ ಮತ್ತು ರೂಪಗಳಲ್ಲಿ 
ಶ್ರೀರಾಮನಿಗೆ . ಭಗವಂತನು ಧನುಸ್ಸನ್ನು 
ಭಂಜಿಸಿ ಸೀತೆಯನ್ನು ಗೆದ್ದುಕೊಂಡಿದ್ದನು. ಅಲ್ಲಿಂದ ಅಯೋಧ್ಯೆಗೆ 
ಮರಳಿ ಬರುವಾಗ ದಾರಿಯಲ್ಲಿ ಇಪ್ಪತ್ತೊಂದು ಬಾರಿ ಭೂಮಂಡಲದ 
ಕತ್ತಿಯರನ್ನೆಲ್ಲ ಸಂಹರಿಸಿದ ಪರಶುರಾಮರು ಭೆಟ್ಟಿಯಾದರು. 
ಭಗವಾನ್‌ ಶ್ರೀರಾಮನು ಪರಶುರಾಮರ ಬೆಳೆದಿರುವ ಗರ್ವವನ್ನೂ 
ಅಡಗಿಸಿದನು. ॥ ೭ ॥ ಇದಾದ ಬಳಿಕ ತಂದೆಯ ಮಾತನ್ನು 
ಸತ್ಯವಾಗಿಸಲು ಶ್ರೀರಾಮನು ವನವಾಸವನ್ನು ಕೈಗೊಂಡನು. 
ಮಹಾರಾಜಾ ದಶರಥನು ತನ್ನ ಪತ್ನಿಗೆ ಅಧೀನನಾಗಿಯೇ ಅವಳಿಗೆ 
ಅಂತಹ ಮಾತನ್ನು ಕೊಟ್ಟಿದ್ದನು. ಏಕೆಂದರೆ, ಅವನು ಸತ್ಯವೆಂಬ 
ಬಂಧನದಿಂದ ಕಟ್ಟಲಟ್ಟಿದ್ದು. ಅದಕ್ಕಾಗಿ ಭಗವಂತನು ತನ್ನ 
ತಂದೆಯ ಆಜ್ಞೆಯನ್ನು ಕರಾಾವಹಿಸಕೊಂಡು ಅನಾಸಕ ಪುರುಷನು 
ತನ್ನ ಪ್ರಾಣಗಳನ್ನು ತೃಜಿಸುವಂತೆ - ರಾಜ್ಯವನ್ನೂ ಐಶ್ವರ್ಯ 
ನ್ನೂ, ಪ್ರಿಯರನ್ನೂ ಹಿಕ್ಕತಗಳನ್ನೂ, ಮಿತ್ತರನ್ನೂ, ಅರಮನೆ 
ಯನ್ನೊಬಿಟ್ಟುತನ್ನಪತ್ನಿಯೊಂದಿಗೆ ಅರಣ್ಯಕ್ಕೆ ಹೊರಟನು. ಏಕೆಂದರೆ, 
ಅವನಿಗೆ ಯಾರ ಕುರಿತು ಯಾವುದೇ ಆಸಕ್ರಿ ಇರಲಿಲ್ಲ ॥ ೮ ॥ 
ಕಾಡಿಗೆ ತೆರಳಿ ಭಗವಂತನು ಅಲ್ಲಿ ರಾಕ್ಷಸರಾಜನಾದ ರಾವಣನ 
ತಂಗಿಯಾದ ಶೂರ್ಪಣಖಿಯನ್ನು ವಿರೂಪ ಗೊಳಿಸಿದನು. 
ಏಕೆಂದರೆ, ಅವಳ ಬುದ್ಧಿಯು ಬಹಳ ಕಲುಷಿತ, ಕಾಮವಾಸನೆ 


ಯಿಂದ ಅಶುದ್ಧವಾಗಿತ್ತು. ಅವಳೆ ಮುಖ್ಯ ಬಂಧುಗಳಾದ 


10 ಅಧ್ಯಾಯ] 


ನವಮ ಸ್ಥಂಧ 41 





ಸೀತಾಕಥಾಶ್ರವಣದೀಪಿತಹೃಚ್ಛಯೇನ 
ಸ್ಪಷ್ಟ ವಿಲೋಕ್ಯ ನೃಪತೇ ದಶಕಂಧರೇಣ 
ಜಫ್ಲೇರದ್ಭುತ್ತೆಣವಪುಷಾ55ಶ್ರಮತೋರಪಕ್ಕಷ್ಟೋ 
ಮಾರೀಚಮಾಶುವಿಶಿಖೇನ ಯಥಾಕಮುಗ್ರಃ 


॥೧೦॥ 


ರಕ್ಟೋರಧಮೇನ ವೃಕವದ್ವಿಸಿನೇ5ಸಮಕ್ಟಂ 
ವೈದೇಹರಾಜದುಹಿತರ್ಯಪಯಾಪಿತಾಯಾಮ್‌ । 

ಭ್ರಾತ್ರಾ ವನೇ ಕೃಪಣವತ್ಸಿಯಯಾ ವಿಯುಕ್ತಃ 
ಸ್ಟ್ರೀಸಂಗಿನಾಂ ಗತಿಮಿತಿ ಪ್ರಥಯಂಶ್ಚಚಾರ ॥ ೧೧ ॥ 


ದಗ್ಗಾ 2 5ತಕ್ಟತ್ಯಹತಕೃತ್ಸಮಹನ್‌ ಕಬಂಧಂ 
ಸಖ್ಯಂ ವಿಧಾಯ ಕಪಿಭಿರ್ದಯಿತಾಗತಿಂ ತೈಃ । 


ಬುದ್ದಾಥದಾಲಿನಿ ಹತೇ ಪ್ಲವಗೇಂದ್ರಸೈನೈೈ- 
ರ್ದೇಲಾಮಗಾತ್ಸಮನುಜೋಂಜಭವಾರ್ಚಿತಾಂಘ್ರಃ॥ ೧೨ ॥ 


ಯದ್ರೋಷವಿಭ್ರಮವಿವೃತ್ತಕಟಾಕ್ಟಣಾತ- 
ಸಂಭ್ರಾಂತನಕ್ರಮಕರೋ ಭಯಗೀರ್ಣಘೋಷಃ । 

ಸಿಂಧು: ಶಿರಸ್ಕರ್ಹಣಂ ಪರಿಗೃಹ್ಯ ರೂಪೀ 
ಪಾದಾರವಿಂದಮುಪಗಮ್ಮ ಬಭಾಷ ಏತತ್‌ ॥ ೧೩ ॥ 


ನತ್ಯಾಾವಯಂಜಡಧಿಯೋನುವಿದಾಮಭೂಮನ್‌ 
ಕೂಟಸ್ಥಮಾದಿಪುರುಷಂ ಜಗತಾಮಧೀಶಮ್‌ । 

ಯತ್ನತ್ರೃತ: ಸುರಗಣಾ ರಜಸಃ ಪ್ರಜೇಶಾ 
ಮನ್ಯೋಶ್ಚಭೂತಪತಯಃ ಸ ಭವಾನ್ಗುಣೇಶಃ ॥ ೧೪ ॥ 





ಖರ-ತ್ರಿಶಿರ-ದೂಷಣರನ್ನು ಹಾಗೂ ಹದಿನಾಲ್ಕು ಸಾವಿರ 
ರಾಕ್ಷಸರನ್ನೂ ಸಂಹರಿಸಿದನು. ಶತ್ರುಗಳಿಂದ ಎದುರಿಸಲು ಆಸಾಧ್ಯ 
ವಾದ ಕೋದಂಡವನ್ನು ಧರಿಸಿದ್ದ ಶ್ರೀರಾಮನು ಅರಣ್ಯದಲ್ಲಿ 
ಸಂಚರಿಸುತ್ತಾ ಬಹಳ ಕಷ್ಟದಿಂದ ಕಾಲಕಳೆಯುತ್ತಿದ್ದನು. ॥ ೯ ॥ 
ಪರೀಕ್ಷಿತನೇ | ಸೀತಾದೇವಿಯ ರೂಪ ಲಾವಣ್ಯಗಳನ್ನುಶೂರ್ಪಣಖಿ 
ಯಿಂದ ಕೇಳಿದ ರಾವಣನು ಕಾಮಾತುರನಾದನು. ಅವನು 
ಮಾರೀಚನನ್ನು ಅದ್ಭುತವಾದ ಜಿಂಕೆಯ ವೇಷದಲ್ಲಿ ಶ್ರೀರಾಮನ 
ಪರ್ಣಕುಟಿಯ ಬಳಿಗೆ ಕಳಿಸಿದನು. ಮಾರೀಚನು ನಿಧಾನವಾಗಿ 
ಭಗವಂತನನ್ನು ದೂರಕ್ಕೆ ಕೊಂಡೊಯ್ದನ್ನು. ಕೊನೆಗೆ ಶ್ರೀರಾಮನು 
ತನ್ನ ಬಾಣದಿಂದ ಅವನನ್ನು ದಕ್ಷಪ್ರಜಾಪತಿಯನ್ನು ವೀರಭದ್ರನು 
ಸಂಹರಿಸಿದಂತೆ ಕ್ಷಣಮಾತ್ರದಲ್ಲಿ ಸಂಹರಿಸಿಬಿಟ್ಟನು. ॥ ೧೦ ॥ 
ಭಗವಾನ್‌ ಶ್ರೀರಾಮನು ಆಶ್ರಮದಿಂದ ಬಹಳ ದೂರ 
ಹೋಗಿರಲಾಗಿ, ಲಕ್ಷ್ಮಣನೂ ಆಶ್ರಮದಲ್ಲಿರದಿದ್ದಾಗ ನೀಚನಾದ 
ರಾಕ್ಷಸ ರಾವಣನು ತೋಳವು ಕುರಿಮರಿಯನ್ನು ಅಪಹರಿಸುವಂತೆ 
ವಿದೇಹನಂದಿನಿಯಾದ, ಸುಕುಮಾರಿಯಾದ ಶ್ರೀಸೀತಾದೇವಿಯನ್ನು 
ಅಪಹರಿಸಿ ಕೊಂಡುಹೋದನು. ಹೀಗೆ ಪ್ರಾಣಪ್ರಿಯಳಾದ ಸೀತೆ 
ಯಿಂದ ಅಗಲಿದ ಶ್ರೀರಾಮನು ಲಕ್ಷ್ಮಣನೊಡನೆ ಕಾಡಿನಲ್ಲಿ ದೀನ 
ನಂತೆ ಅಲೆದಾಡುತ್ತಿದ್ದನು. ತನ್ನ ದುರವಸ್ಥೆಯಿಂದಾಗಿ ರಾಮನು 
ಸ್ಟ್ರಿಸಂಗಿಗಳಾದ ಸಂಸಾರಿಗಳಿಗೆ ಇದೇ ವಿಧವಾದ ಪರಿಸ್ಥಿತಿ 
ಯುಂಟಾಗುವುದೆಂಬುದನ್ನು ಪ್ರಸಿದ್ಧಪಡಿಸುತ್ತಾ ಸಂಚರಿಸು 
ತ್ತಿದ್ದನು. ॥ ೧೧ ॥ ಬಳಿಕ ಶ್ರೀರಾಮನು ಭಗವತ್ತೇವಾರೂಪವಾದ 
ಕರ್ಮದಿಂದ ಮೊದಲೇ ಕರ್ಮಬಂಧನದಿಂದ ಮುಕ್ತನಾದ 
ಜಟಾಯುವಿಗೆ ದಾಹಸಂಸ್ಥಾರ ಮಾಡಿದನು. ಮತ್ತೆ ಕಬಂಧನನ್ನು 
ಸಂಹರಿಸಿದನು. ಅನಂತರ ಸುಗ್ರೀವಾದಿ ವಾನರರೊಂದಿಗೆ 
ಸ್ನೇಹವನ್ನು ಬೆಳೆಸಿ ವಾಲಿಯನ್ನು ವಧಿಸಿ, ವಾನರರ ಮೂಲಕ ತನ್ನ 
ಪ್ರಾಣಪ್ರಿಯೆಯು ಎಲ್ಲಿರುವಳೆಂದು ತಿಳಿದುಕೊಂಡನು. ಬ್ರಹ್ಮ 
ರುದ್ರರಿಂದ ಅರ್ಚಿಸಲ್ಪಡುವ ಪಾದಪದ್ಧಗಳುಳ್ಳ, ಮನುಷ್ಯರಂತೆ 
ಲೀಲೆಯಾಡುತ್ತಿರುವ ಭಗವಾನ್‌ ಶ್ರೀರಾಮನು ಕಪಿಗಳ ಸೈನ್ಯ 
ದೊಂದಿಗೆ ಸಮುದ್ರತೀರಕ್ಕೆ ತಲುಪಿದನು. ॥ ೧೨ ॥ ಅಲ್ಲಿಉಪವಾಸ 
ಪ್ರಶದಿಂದಾಗಲೀ, ಪ್ರಾರ್ಥನೆಯಿಂದಾಗಲೀ ಸಮುದ್ರರಾಜನ 
ಮೇಲೆ ಯಾವುದೇ ಪ್ರಭಾವ ಬೀಳದಿದ್ದಾಗ ಭಗವಂತನು ಕ್ರೋಧದ 
ಲೀಲೆಯನ್ನು ತೋರುತ್ತಾ ತನ್ನ ಉಗ್ರವಾದ ಓರೆನೋಟದಿಂದ 
ಸಮುದ್ರರಾಜನನ್ನು ನೋಡಿದನು. ಆಗಲೇ ಸಮುದ್ರದ ದೊಡ್ಡ 
ದೊಡ್ಡ ಮೀನು, ಮೊಸಳೆಗಳು ಭ್ರಾಂತವಾದವು. ಭಯದಿಂದಾಗಿ 
ಸಮುದ್ರದ ಗರ್ಜನೆ ಉಡುಗಿಹೋಯಿತು. ಆಗ ಸಮುದ್ರನು 
ಸಶರೀರಿಯಾಗಿ ತನ್ನ ತಲೆಯಲ್ಲಿ ಅನರ್ಫ್ಯವಾದ ಉಪಹಾರಗಳನ್ನು 
ಹೊತ್ತುಕೊಂಡು ಬಂದು ಭಗವಂತನ ಚರಣಕಮಲಗಳಲ್ಲಿಶರಣಾಗಿ 
ಇಂತೆಂದನು. ॥ ೧೩ ॥ ಓ ಅನಂತನೇ | ನಾವು ಮೂರ್ಬರಾಗಿರು 
ವುದರಿಂದ ನಿನ್ನ ನಿಜವಾದ ಸ್ವರೂಪವನ್ನು ತಿಳಿಯೆವು. ನೀನು 
ಸಮಸ್ತ ಜಗತ್ತಿನ ಏಕಮಾತ್ರ ಸ್ವಾಮಿಯೂ, ಆದಿಕಾರಣನೂ, ಜಗತ್ತಿನ 
ಪರಿವರ್ತನೆ ಗಳಲ್ಲಿ ಏಕರಸನೂ ಆಗಿರುವೆ. ನೀನು ಸಮಸ್ತ ಗುಣಗಳ. 


42 


ಶ್ರೀಮದ್ಭಾಗವತ 


[ಅಧ್ಯಾಯ 10 





ಕಾಮಂಪ್ರಯಾಹಿ ಜಹಿ ವಿಶ್ರವನೋತವಮೇಹಂ 
ತೈಲೋಕ್ಕರಾವಣಮವಾಪುಹಿ ವೀರ ಪಶ್ನೀಮ್‌ | 
ಬದ್ದೀಹಿ ಸೇತುಮಿಹ ತೇ ಯಶೋ ವಿತ್ಛೈ 
ಗಾಯಂತಿ ದಿಗ್ಲಿಜಯಿನೋ ಯಮುಸೇತ್ಯ ಭೂಪಾಃ॥ ೧೫ ॥ 


ಬದ್ದ್ಯೋದಧೌ ರಘುಪತಿರ್ವಿವಿಧಾದ್ರಿಕೂಟೆಃ 
ಸೇತುಂ ಕಪೀಂದ್ರಕರಕಂಪಿತಭೂರುಹಾಂಗೈಃ । 
ಸುಗ್ರೀವನೀಲಹನುಮತ್ವಮುಖ್ಯೆರನೀಕೈಃ 


ಲಂಕಾಂ ವಿಭೀಷಣದ್ಧಶಾ55ವಿಶದಗ್ರದಗ್ಸಾಮ್‌ ॥ ೧೬ ॥ 


ಸಾ ವಾನರೇಂದ್ರಬಲರುದ್ಧವಿಹಾರಕೋಷ್ಠ- 
ಶ್ರೀದ್ಧಾರಗೋಪುರಸದೋವಲಭೀವಿಟಂಕಾ । 
ನಿರ್ಭಜ್ಯಮಾನಧಿಷಣಧ್ವಜಹೇಮಕುಂಭ- 
ಶೃಂಗಾಟಕಾ ಗಜಕುಲೈರ್ಪ್ರದಿನೀವಘೂರ್ಣಾ ॥ ೧೭ ॥ 


ರಕ್ಷಪತಿಸ್ತದವಲೋಕ್ಕ. ನಿನುಂಭಕುಂಭ- 
'ಧೂಮ್ವಾಕ್ಮಮರ್ಮುಖಸುರಾಂತನರಾಂತಕಾದೀನ್‌। 

ಪುತ್ರಂ ಪ್ರಹಸ್ತಮತಿಕಾಯವಿಕಂಪನಾದೀನ್‌ 
ಸರ್ಪಾನುಗಾನ್ಷಮಹಿನೋದಥಕುಂಭಕರ್ಣಮ್‌॥ ೧೮ ॥ 


ತಾಂ ಯಾತುಧಾನಪೃತನಾಮಸಿಹೂಲಚಾಪ- 
ಪ್ರಾಸರ್ಪಿತಕ್ಕಿಶರತೋಮರಖಡ್ಗದುರ್ಗಾಮ್‌ 1 

ಸುಗ್ರೀವಲಕ್ಷ್ಮಣಮರುತ್ತುತಗಂಧಮಾದ- 
ನೀಲಾಂಗದರ್ಕ್ವಪನಸಾದಿಭಿರನ್ವಿತೋ5ಗಾತ್‌ ॥ ೧೯ ॥ 





ಸ್ವಾಮಿ ಯಾಗಿರುವೆ. ಇದರಿಂದ ನೀನು ಸತ್ರ್ವಗುಣವನ್ನು ಸ್ವೀಕರಿಸಿ. 
ದಾಗದೇವತೆಗಳ, ರಜೋಗುಣವನ್ನುಸ್ಸಿಸರಸಿದಾಗ ಪ್ರಜಾಪತಿಗಳ, 
ತಮೋಗುಣವನ್ನುಸ್ಟೀಕರಿಸಿದಾಗ ನಿನ್ನಕ್ರೋಧದಿಂದ ರುದ್ರಗಣಗಳ 
ಉತ್ಪತ್ತಿಯಾಗುತ್ತದೆ. ॥ ೧೪ ॥ 
'ವೀರಶಿರೋಮಣಿಯೇ | ನೀನು ನಿನ್ನ ಇಚ್ಛಾನುಸಾರವಾಗಿ 
ನನ್ನನ್ನು(ಸಮುದ್ರವನ್ನು ದಾಟಿಕೊಂಡು ಹೋಗಬಹುದು. ಮೂರು 
ಲೋಕಗಳನ್ನು ಗೋಳಾಡಿಸುತ್ತಿರುವ ಏಶ್ರವಸನ ಕುಪುತ್ರನಾದ 
ರಾವಣನನ್ನುಸಂಪರಿಸಿನಿನ್ನಪಕಿಯನ್ನು ಶೀಘ್ರವಾಗಿ ಪಡೆದುಕೋ. 
ಆದರೆ ನನ್ನದೊಂದು ಪ್ರಾರ್ಥನೆಯಿದೆ. ನೀನು ಇಲ್ಲಿ ನನ್ನಮೇಲೆ 
ಒಂದು ಸೇತುನೆಯನ್ನು ನಿರ್ಮಿಸು. ಇದರಿಂದ ನಿನ್ನ ಕೀರ್ತಿಯ 
ವಿಸ್ತಾರವಾಗುವುದುಹಾಗೂ ಮುಂದೆ ಮಹಾ-ಮಹಾನರಪತಿಗಳು 
ದಿಗ್ವಿಜಯಮಾಡುತ್ತಾ ಇಲ್ಲಿಗೆ ಬಂದಾಗ ಅವರು ನಿನ್ನ ಕೀರ್ತಿಯ 
ಗುಣಗಾನಮಾಡುವರು.॥ ೧೫ ॥ 
ಭಗವಾನ್‌ ಶ್ರೀರಾಮನು ಅನೇಕಾನೇಕ ಪರ್ವತ ಶಿಖರಗಳಿಂದ 
ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಿಸಿದನು. ದೊಡ್ಡ-ದೊಡ್ಡ 
ವಾನರರು ತಮ್ಮ ಕೈಗಳಿಂದ ಪರ್ವತಗಳನ್ನು ಎತ್ತಿ ತರುತ್ತಿದ್ದಾಗ 
ಅವುಗಳ ವೃಕ್ಷಗಳು. ದೊಡ್ಡ-ದೊಡ್ಡ ಬಂಡೆಗಳು ಗಡ-ಗಡನೆ 
ನಡುಗುತ್ತಿದ್ದವು. ಇದಾದ ಬಳಿಕ ವಿಭೀಷಣನ ಸಲಹೆಯಂತೆ 
ಭಗವಂತನು ಸುಗ್ರೀವ, ನೀಲ, ಹನುಮಂತ ಮುಂತಾದ ಪ್ರಮುಖ 
ವೀರರೊಂದಿಗೆ ಮತ್ತು ಆತುಲ ವಾನರ ಸೇನೆಯೊಂದಿಗೆ ಲಂಕೆ 
ಯನ್ನು ಪ್ರವೇಶಿಸಿದನು. ಅದಾದರೋ ಕ್ರೀಹನುಮಂತನಿಂದ 
ಮೊದಲೇ ಸುಡಲ್ವಟ್ಟತ್ತು. ॥ ೧೬ ॥ ಆ ಸಮಯದಲ್ಲಿ ವಾನರ 
ರಾಜನ ಸೈನ್ಯವು ಲಂಕೆಯಲ್ಲಿ ಅಡ್ಡಾಡುತ್ತಾ ವಿಹಾರಸ್ಥಾನಗಳನ್ನೂ, 
ಧಾನ್ಯದ ಕಣಜಗಳನ್ನೂ ಬಾಗಿಲುಗಳನ್ನೂ ಮಹಾದ್ವಾರಗಳನ್ನೂ 
ಸಭಾಭವನಗಳನ್ನೂ, ಮೊಗಸಾಲೆಗಳನ್ನೂ ಮತ್ತು ಪಕ್ಷಿಗಳು ವಾಸಿ: 
ಸುವ ಸ್ಥಳೆಗಳನ್ನೂ ಆಕ್ರಮಿಸಿತು. ಅವರು 'ಅಲ್ಲಿಯ ವೇದಿಗಳನ್ನು, 
ಧ್ವಜಗಳನ್ನೂ, ಚಿನ್ನದ ಕಲಶಗಳನ್ನೂ, ಚೌಕಗಳನ್ನೂ ಒಡೆದು 
ಹಾಕಿದರು. ಆಗ ಲಂಕೆಯು ಆನೆಗಳ ಹಿಂಡು ನದಿಯನ್ನು ಕದಡಿ 
ಹಾಕಿದಂತೆ ಕಂಡುಬರುತ್ತಿತ್ತು. ॥ ೧೭ ॥ ಇದನ್ನು ನೋಡಿದ ರಾಕ್ಷಸ: 
ರಾಜ ರಾವಣನು ನಿಕುಂಧ, ಕುಂಭ, ಧೂಮ್ಯೂಕ್ಟ ದುರ್ಮುಖ, 
ಸುರಾಂತಕ, ನರಾಂತಕ, ಪ್ರಹಸ್ಯ, ಅತಿಕಾಯ, ವಿಕಂಪನ 
ಮುಂತಾದ ತನ್ನ ಎಲ್ಲ ಅನುಚರರನ್ನು, ಪುತ್ರನಾದ ಮೇಘನಾದನನ್ನು, 
ಕೊನೆಗೆ ತಮ್ಮನಾದ ಕುಂಭಕರ್ಣನನ್ನೂ ಯುದ್ಧಮಾಡಲು ಕೊಟ್ಟು 
ಕಳಿಸಿದನು. ॥ ೧೮ ॥ ರಾಕ್ಷಸರ ಆ ವಿಶಾಲವಾದ ಸೈನ್ಯವು ಖಡ್ಗ. 
ತ್ರಿಶೂಲ, ಧನುಸ್ಸು, ಪ್ರಾಸ. ಖುಷ್ಟಿ, ಶಕ್ತಿ, ಬಾಣ, ಶೂಲ 
ಮುಂತಾದ ಆಸ್ಪ್ರಶಸ್ತಗಳಿಂದ ಸುರಿತ ಮತ್ತು ಆತ್ಮಂತ ದುರ್ಗಮ 
ವಾಗಿತ್ತು. ಭಗವಾನ್‌ ಶ್ರೀರಾಮನು ಸುಗ್ರೀವ, ಲಕ್ಷ್ಮಣ, ಹನುಮಂತ, 
ಗಂಧಮಾದನ, ನೀಲ, ಅಂಗದ, ಜಾಂಬವಂತ, ಪನಸ ಮೊದ 
ಲಾದ ವೀರರನ್ನು ಜೊತೆಗೂಡಿ ರಾಕ್ಷಸರ ಸೈನ್ಯವನ್ನು ಎದುರಿಸಿ 
ದನು. ॥ ೧೯॥ ರಘುವಂಶ ಶಿರೋಮಣಿಯಾದ ಭಗವಾನ್‌ 
ಶ್ರೀರಾಮನ ಅಂಗದಾದಿ ಎಲ್ಲ ಸೇನಾಪತಿಗಳು ರಾಕ್ಷಸರ ರಥ- 
ಗಜಾಶ್ವ-ಪದಾತಿ ಸೈನ್ಯವನ್ನು ದ್ವಂದ್ವಯುದ್ಧದ ಮೂಲಕವಾಗಿ 
ಎದುರಿಸಿದರು ಮತ್ತು ರಾಕ್ಷಸರನ್ನು ವೃಕ್ಷಗಳಿಂದ, ಪರ್ವತ ಶಿಖರ 


10 ಅಧ್ಯಾಯ) 


ನವಮ ಸ್ಮಂಧ 


43 





ತೇ5ನೀಕಪಾ ರಘುಪತೇರಭಿಪತ್ಯ ಸರ್ವೇ 
ದ್ವಂದ್ವಂ ವರೂಥಮಿಭಪತ್ತಿರಥಾಶ್ವಯೋದ್ಧೆಃ 

ಜಫ್ಣರ್ದ್ರುಮೈರ್ಗಿರಿಗದೇಷುಭಿರಂಗದಾದ್ಯಾಃ 
ಸೀತಾಭಿಮರ್ಶಹತಮಂಗಲರಾವಣೇಶಾನ್‌ 


॥೨೦॥ 


ರಕ್ಷಪತಃ ಸ್ಯುಲನನುವೇಕ್ವ್ಯ ರುಸ 
ಆರುಪೃ ಯಾನಕಮಥಾಭಿಸಸಾರ ರಾಮಮ್‌ । 
ಸ್ಪಸ್ಕಂದನೇ ದ್ಯುಮತಿ ಮಾತಲಿನೋಪನೀತೇ 
ವಿಭ್ರಾಜಮಾನಮಹನನ್ನಿಶಿತೈಃ ಕ್ಪುರಪ್ಪೈಃ ॥ ೨೧॥ 
ರಾಮಸ್ತಮಾಹ ಪುರುಷಾದಪುರೀಷ ಯನ್ನು 
ಕಾಂತಾಸಮಕ್ಷಮಸತಾಪಹೃತಾ ಶ್ವವತ್ತೇ 
ತೃಕ್ಷತ್ರಪಸ್ಯ ಫಲಮದ್ಯ ಜುಗುಪ್ಪಿತಸ್ಕ 
ಯಚ್ಛಾಮಿ ಕಾಲ ಇವ ಕರ್ತುರಲಂಘ್ಯವೀರ್ಯಃ 


॥೨೨॥ 


ಏವಂ ಕ್ಲಿಪನ್‌ ಧನುಷಿ ಸಂಧಿತಮುತ್ತಸರ್ಜ 
ಬಾಣಂ ಸ ವಜ್ರಮಿವ ತದ್ಭೃದಯಂ ಬಿಭೇದ । 


ಸೊಸುನ್‌ ದಶಮುಸ್ಯೆರ್ಕ್ಯಪತತ್‌ ವಿಮಾನಾ- 


ದ್ಯಾಹೇತಿ ಜಲ್ಪತಿ ಜನೇ ಸುಕೃತೀವ ರಿಕ್ಷಃ॥ ೨೩ ॥ 


ತತೋ ನಿಷ್ಠಮ್ಯ ಲಂಕಾಯಾ ಯಾತುಧಾನ್ಯಃ ಸಹಸ್ರಶಃ । 
ಮಂದೋದರ್ಯಾ ಸಮಂ ತ್ಕುನ್‌ಪ್ರರುಡತ್ಯ ಉಪಾದ್ರವನ್‌ 
॥೨೪॥ 


ಸ್ವಾನ್‌ ಸ್ಟಾನ್‌ ಬಂಧೂನ್ವರಿಷ್ಟನ್ಯ ಲಕ್ಷ್ಮಣೇಷುಭಿರರ್ದಿತಾನ್‌ । 
ರುರುದುಃ ಸುಸ್ಟರಂ ದೀನಾ ಫ್ಲಂತ್ಯ ಆತ್ಮಾನಮಾತ್ಮನಾ 


॥ ೨೫ ॥ 


ಹಾ ಹತಾಃ ಸ್ಥ ವಯಂ ನಾಥ ಲೋಕರಾವಣ ರಾವಣ । 
ಕಂ ಯಾಯಾಚ್ಛರಣಂ ಲಂಕಾ ತೃದ್ದಿಹೀನಾ ಪರಾರ್ದಿತಾ 
॥೨೬॥ 


ನೈವಂ ವೇದ ಮಹಾಭಾಗ ಭವಾನ್ಯಾಮವಶಂ ಗತಃ | 
ತೇಜೋರನುಭಾವಂಸೀತಾಯಾಯೇನನೀತೋದಶಾಮಿಮಾಮ್‌. 
॥೨೭॥ 





ಗಳಿಂದ ಗದೆ, ಬಾಣಗಳಿಂದಲೂ ಪ್ರಹರಿಸಿದರು. ಮಂಗಳಮಯಿ 
ಯಾದ ಸೀತಾದೇವಿಯನ್ನು ಸ್ಪರ್ಶಿಸಿದ ಕಾರಣದಿಂದಾಗಿ ಅಮಂಗಳ 
ನಾಗಿದ್ದ ರಾವಣನನ್ನು ಒಡೆಯನನ್ನಾಗಿ ಹೊಂದಿದ್ದ ರಾಕ್ಷಸರಿಗೆ 
ಎನಾಶೆಂಬುದು ಮೊದಲೇ ಸಿದ್ಧವಾಗಿ ಹೋಗಿದ್ದಿತು. ॥ ೨೦ ॥ 

ರಾಕ್ಷಸರಾಜನಾದ ರಾವಣೇಶ್ವರನು ತನ್ನ ಸೈನ್ಯವು. ದಿನ- 
ದಿನಕ್ಕೂ ನಾಶವಾಗುವುದನ್ನು ಕಂಡು ಅತ್ಯಂತ ಕ್ರುದ್ಧನಾಗಿ ಪುಷ್ಪಕ 
ವಿಮಾನವನ್ನೇರ ಬಂದು ಶ್ರೀರಾಮನಿಗೆ ಎದುರಾಗಿ ನಿಂತನು. ಆ 
ಸಮಯಕ್ಕೆ ಸರಿಯಾಗಿ ಇಂದ್ರನ ಸಾರಥಿಯಾದ ಮಾತಲಿಯು 
ತೇಜೋಮಯವಾದ ದಿವ್ಯರಥವನ್ನು ನಡೆಸಿಕೊಂಡು ಶ್ರೀರಾಮನ 
ಬಳಿಗೆ ಬಂದನು. ಮಂಗಳಮೂರ್ತಿಯಾದ ಶ್ರೀರಾಮನು ಆ ದಿವ್ಯ 
ರಥವನ್ನು ಹತ್ತಿಕುಳಿತನು. ಒಡನೆಯೇ ರಾವಣನು ತನ್ನತೀಕ್ಷ್ಣವಾದ 
ಬಾಣಗಳಿಂದ ಶ್ರೀರಾಮನನ್ನು ಪ್ರಹರಿಸತೊಡಗಿದನು. ॥ ೨೧ ॥ 
ಆಗ ಭಗವಾನ್‌ ಶ್ರೀರಾಮನು ರಾವಣನಿಗೆ ಹೇಳಿದನು - ಎಲ್ಫೆ 
ನೀಚರಾಕ್ಷನನೇ | ಹವಿಸ್ಸನ್ನು ಕದಿಯುವ ನಾಯಿಯಂತೆ ನೀನು 
ನಾನು ಇಲ್ಲದಿರುವಾಗ ನನ್ನ ಪ್ರಾಣಪ್ರಿಯಳಾದ ಪತ್ನಿಯನ್ನು 
ಅಪಹರಿಸಿ ತಂದಿರುವೆ. ನಿನ್ನಂತಹ ನಿಂದ್ಯನೂ, ನಾಚಿಕೆಗೆಟ್ಟನನೂ 
ಬೇರೆ ಯಾವನಿದ್ದಾನೆ ? ಮೀರಿ ನಡೆಯಲು ಅಸಾಧ್ಯನಾದ ಕಾಲ 
ಪುರುಷನು ಅವುಗಳ ಕರ್ಮಾನುಸಾರವಾಗಿ ಪ್ರಾಣಿಗಳನ್ನು ಶಿಕ್ನಿಸು 
ವಂತೆ ನಿನ್ನ ಜುಗುಪ್ನಿಶವಾದ ಕಾರ್ಯಕ್ಕೆ ತಕ್ಕ ಫಲವನ್ನು ನಾನೀಗಲೇ 
ಕೊಡುತ್ತೇನೆ. ॥ ೨೨ ॥ ಹೀಗೆ ದುಷ್ಟನಾದ ರಾವಣನನ್ನು ನಿಂದಿ 
ಸುತ್ತಾ ಭಗವಾನ್‌ ಶ್ರೀರಾಮನು ಧನುಸ್ಸಿಗೆ ಹೂಡಿದ್ದ ಬಾಣವನ್ನು 
ಅವನ ಮೇಲೆ ಪ್ರಯೋಗಿಸಿದನು. ಆ ಬಾಣವು ವಜ್ರದಂತಿರುವ 
ಅವನ ಹೃದಯವನ್ನು ಭೇದಿಸಬಿಟ್ಟಿತು. ಅವನು ತನ್ನ ಹತ್ತು ಮುಖ 
ಗಳಿಂದಲೂ ರಕ್ತವನ್ನು ಕಾರುತ್ತಾ ಪುಣ್ಯಾತ್ಮರು ಭೋಗ ಮುಗಿದಾಗ 
ಸ್ವರ್ಗದಿಂದ ಕೆಳಗೆ ಬೀಳುವಂತೆಯೇ ಎಮಾನದಿಂದ ಉರುಳಿ 

ಆ ಸಮಯದಲ್ಲಿ ಅವನ ಪುರಜನರೂ, ಪರಿಜನರೂ 

ಅಯ್ಯೋ! ಅಯ್ಯೋ | ಎಂದು ಕೂಗಿಕೊಂಡರು. ॥ ೨೩. ॥ 

ಆನಂತರ ಸಾವಿರಾರು ರಾಕ್ಚಸಿಯರು ಮಂದೋದರಿಯೊಂದಿಗೆ 
ಅಳುತ್ತಾ ಲಂಕೆಯಿಂದ ಹೊರಬಿದ್ದು ರಣಭೂಮಿಗೆ ಬಂದರು. 
॥ ೨೪ ॥ ಅವರ ಸ್ವಜನ-ಸಂಬಂಧಿಗಳು ಲಕ್ಷ್ಮಣನ ಬಾಣಗಳಿಂದ 
ಛಿನ್ನ-ಭನ್ನರಾಗಿ ಬಿದ್ದಿರುವುದನ್ನು ನೋಡಿದರು. ಅವರು ತಮ್ಮ 
ಕೈಯಿಂದ. ಎದೆಯನ್ನು ಬಡಿದುಕೊಂಡು ತಮ್ಮ ಸಂಬಂಧಿಗಳನ್ನು 
ಅಪ್ಪಿಕೊಳ್ಳುತ್ತಾ ಗಟ್ಟಯಾಗಿ ವಿಲಾಪಿಸ ತೊಡಗಿದರು. ॥ ೨೫ ॥ 
ಅಯ್ಯೋ! ' ಮೂರು ಲೋಕಗಳನ್ನೂ ಭಯದಿಂದ ತಲ್ಲಣ 
ಗೊಳಿಸುತ್ತಿದ್ದ ರಾವಣೇಶ್ವರನೇ | ನಾಥನೇ | ಇಂದು ನಾವೆಲ್ಲರೂ 
ಹಾಳಾಗಿ ಹೋದೆವು. ನೀನಿಲ್ಲದ ಕಾರಣದಿಂದಾಗಿ ಶತ್ರುಗಳಿಂದ 
ಈ ಲಂಕೆಯು ಧ್ವಯವಾಗಿಬಿಟ್ಟಿದೆ. ಈಗ ಲಂಕೆಯು ಯಾರ 
ಅಧೀನದಲ್ಲಿರುವುದೆಂಬುದೇ ಒಂದು ಪ್ರಶ್ನೆಯಾಗಿದೆ. ॥ ೨೬ ॥ 
ಪ್ರಭುವೇ! ನೀನು ಎಲ್ಲ ರೀತಿಯಿಂದಲೂ ಸಂಪನ್ನನಾಗಿದ್ದೆ 
ಯಾವುದೇ ಕೊರತೆ ಇರಲಿಲ್ಲ ಆದರೆ ನೀನು ಕಾಮವಶನಾಗಿ 
ಸೀತೆಯು ಎಷ್ಟು ತೇಜಸ್ವಿನಿಯಾಗಿದ್ದಾಳೆ, ಅವಳ ಪ್ರಭಾವವೆಷ್ಟೆಂಬು 
ದನ್ನು ತಿಳಿಯದೇ ಹೋದೆ. ನಿನ್ನ ಈ ತಪ್ಪೇ ಇಂತಹ ದುರ್ದಶೆಗೆ 
ಕಾರಣವಾಯಿತಲ್ಲ! ॥ ೨೭ ॥ 


44 


ಶ್ರೀಮದ್ದಾಗವತ 


[ಅಧ್ಯಾಯ 10 





ಕೃತ್ಛೆಷಾ ವಿಧವಾ ಲಂಕಾ ವಯಂ ಚ ಕುಲನಂದನ। 


ದೇಹಃ ಕೃತೋನನ್ನಂ ಗೃಧ್ರಾಣಾಮಾತ್ಮಾ ನರಕಹೇತನೇ 
॥1 ೨೮ 


ಶ್ರೀಶುಕ ಉವಾಚ 
ಸ್ವಾನಾಂ ವಿಭೀಷಣತಕ್ರೇ ಕೋಸಲೇಂದ್ರಾನುಮೋದಿತಃ | 
ಪಿತ್ಳಮೇಧವಿಭಾನೇನ ಯದುಕ್ತಂ ಸಾಂಪರಾಯಿಕಮ್‌ 
॥೨೯॥ 


ತತೋ ದದರ್ಶ ಭಗವಾನಶೋಕವನಿಕಾಶ್ರಮೇ | 
ಕ್ಲಾಮಾಂಸ್ಟದಿರಹವ್ಯಾಧಿಂ ಶಿಂಶಪಾಮೂಲಮಾಶ್ರಿತಾಮ್‌ 


॥೩೦॥ 


ರಾಮಃ ಪ್ರಿಯತಮಾಂ ಭಾರ್ಯಾಂ ದೀನಾಂ ವೀಕ್ಸ್ಯಾನ್ಸಕಂಪತ | 
ಆತ್ಮಶಂದರ್ಶನಾಹ್ಞಾದವಿಕಸನ್ಮುಖಪಂಕಜಾಮ್‌ 


maou 


ಆರೋಪ್ಯಾರುರುಹೇ ಯಾನಂ ಭ್ರಾತೃಭ್ಯಾಂ ಹನುಮದ್ಕುತ । 
ವಿಭೀಷಣಾಯ ಭಗವಾನ್‌ ದತ್ತ್ವಾರಕ್ನೋಗಣೇಶತಾಮ್‌ 
॥೩೨॥ 


ಲಂಕಾಮಾಯುಶ್ಚಕಲ್ಪಾಂತಂ ಯಯೌ ಚೀರ್ಣವ್ರತಃ ಪುರೀಮ್‌। 
ಅವಕೀರ್ಯಮಾಣಃ ಕುಸುಮೈರ್ಲೋಕಪಾಲಾರ್ಪಿತ್ಯೆ ಪಥಿ 
Hau 


ಉಪಗೀಯಮಾನಚರಿತಃ  ಶತಧ್ಯತ್ಯಾದಿಭಿರ್ಮುದಾ । 


ಗೋಮೂತ್ತಯಾವಳು ಶುಶ್ವಾಭ್ರಾತರಂ ವಲ್ಕಲಾಂಬರಮ್‌ 
navn 


ಮಹಾಕಾರುಣಿಕೋತತಷ್ಯಣ್ಣಟಿಲಂ ಸ್ಥಂಡಿಲೇಶಯಮ್‌ | 
ಭರತಃ ಪ್ರಾಪ್ರಮಾಕರ್ಣ್ಯ ಪೌರಾಮಾತೃಪುರೋಜಿತೆ: 
॥ ೩೫॥ 


ಪಾಡುಕೇ ಶಿರಸಿ ನೃಸ್ಯ ರಾಮಂ ಪ್ರತ್ಯುದ್ಯತೋರಗ್ರಜಮ್‌ 1 
ನಂದಿಗ್ರಾಮಾತ್‌ ಸ್ಫಶಿಬಿರಾದ್‌ ಗೀತವಾದಿತ್ರನಿಷ್ಸನೆ: 





ಅಂದು ನಿನ್ನ ಕಾರ್ಯಗಳಿಂದ ನಾವೆಲ್ಲರೂ ಮತ್ತು ಸಮಸ್ತ 
ರಾಕ್ಷಕವಂಶವು ಆನಂದಿತರಾಗಿದ್ದೆವ. ಇಂದು ನಾವೆಲ್ಲರೂ ಹಾಗೂ 
ಇಡೀ ಲಂಕಾ ನಗರಿಯು ವಿಧವೆಯಾಯಿತು. ನಿನ್ನ ದೇಹವು ರಣ 
ಹದ್ದು ಮೊದಲಾದ ಪಿಗಳಗೆ ಆಹಾರವಾಗಿ ಪರಿಣಮಿಃತು. ನಿನ್ನ 
ಆತ್ಮನು ಸರಕೆಭಾಜನವಾಗಿದೆ ಇದೆಲ್ಲವೂ ನಿನ್ನ ಮೂರ್ಬಿತೆಯ. 
ಮತ್ತು ಕಾಮುಕತೆಯ ಫಲವಾಗಿದೆ. ॥ ೨೮ ॥ 

ಶ್ರೀತುಕಮಹಾ ಮುನಿಗಳು ಹೇಳುತ್ತಾರೆ - ಪರೀಕ್ಷತನೇ! 
ಕೋಸಲೇಶ್ವರನಾದ ಭಗವಾನ್‌ ಶ್ರೀರಾಮಚಂದ್ರನ ಆಣತಿಯಂತೆ 
ವಿಭೀಷಣನು ತನ್ನ ಸ್ವಜನ-ಸಂಬಂಧಿಗಳಿಗೆ ಪಿತ್ಳಮೇಧವಿಧಿಯನ್ನ 
ನುಸರಸಿ. ಅತ್ಯೇಷ್ಟಿಗಳನ್ನು ಮಾಡಿದನು. ॥ ೨೯ ॥ ಇದಾದ ಬಳಿಕ 
ಭಗವಾನ್‌ ಶ್ರೀರಾಮನು ಅಶೋಕವನದ ಆಶ್ರಮದಲ್ಲಿ ಆಶೋಕ 
ವೃಕ್ಷದ ಬುಡದಲ್ಲಿ ಕುಳಿತಿದ್ದ ಸೀತಾದೇವಿಯನ್ನು ನೋಡಿದನು. 
ಅವಳು. ಅವನ ವಿರಹವೃಥೆಯಿಂದ ಪೀಡಿತಳಾಗಿದ್ದು ಅತ್ಯಂತ 
ದುರ್ಬಲಳಾಗಿದ್ದಳು. ॥ ೩೦ ॥ ಅತ್ಯಂತ ದೈನ್ಯಾವಸ್ಥೆಯಲ್ಲಿದ್ದ 
ಪ್ರಿಯತಮೆಯಾದ ಅರ್ಧಾಂಗಿನಿಯನ್ನು ನೋಡಿ ಶ್ರೀರಾಮನ 
ಹೃದಯವು ಪ್ರೀತಿ ಮತ್ತು ಕೃಪೆಯಿಂದ ತುಂಬಿಬಂತು. ಇತ್ತ 
ಭಗವಂತನ ದರ್ಶನವನ್ನು ಪಡೆದ ಸೀತೆಯ ಹೃದಯವೂ ಪ್ರೇಮಾ 
ನಂದದಿಂದ ಪರಿಪೂರ್ಣವಾಯಿತು. ಆಕೆಯ ಮುಖಕಮಲವು 
ಅರಳಿಕೊಂಡಿತು. ॥ ೩೧ ॥ ಭಗವಂತನು ಎಭೀಷಣನಿಗೆ ರಾಕ್ಷಸರ 
ಒಡೆತನ, ಲಂಕೆಯ ರಾಜ್ಯ ಮತ್ತು ಒಂದು ಕಲ್ಪದ ಆಯುಸ್ತನ್ನೂ ` 
ದಯಪಾಲಿಸಿದನು. ಇದಾದ ಬಳಿಕ ಮೂದಲಿಗೆ ಸೀತೆಯನ್ನು 
ಪುಷ್ಪಕ್ರವಿಮಾನದಲ್ಲಿ ಕುಳ್ಳಿರಿಸಿ ತನ್ನ ಈರ್ವರೂ ತಮ್ಮಂದಿರಾದ 
ಲಕ್ಷ್ಮಣ, ಸುಗ್ರೀವರನ್ನೂ ಹಾಗೂ ಸೇವಕನಾದ ಹನುಮಂತ 
ನೊಂದಿಗೆ ಸ್ವಯಂ ಪುಷ್ಪಕವಿಮಾನವನ್ನೇರಿದನು. ಹೀಗೆ ಹದಿನಾಲ್ಕು 
ವರ್ಷಗಳ ಪ್ರತವು ಪೂರ್ಣವಾದಾಗ ಅವನು ತನ್ನ ನಗರಕ್ಕೆ 
ಹೊರಟನು ಆಗ ಮಾರ್ಗದಲ್ಲಿ ಬ್ರಹ್ಮಾದಿ ಲೋಕಪಾಲರೂ, 
ದೇವತೆಗಳೂ ತುಂಬು ಪ್ರೇಮದಿಂದ ಹೂವುಗಳ ಮಳೆಯನ್ನು 
ಕರೆಯುತ್ತಿದ್ದರು. ॥ ೩೨-೩೩ ॥ 

ಇತ್ತ ಬ್ರಹ್ಮಾದಿ ದೇವತೆಗಳು ಆನಂದಭರಿತರಾಗಿ ಭಗವಂತನ 
ಲೀಲುಪ್ರಸಂಗಗಳನ್ನು ಗಾನಮಾಡುತ್ತಿದ್ದರು. ಅಕ್ತಲಾಗಿ ಶ್ರೀರಾಮನ. 
ಆಗಮನದ ನಿರೀಕ್ಷಣೆಯಲ್ಲಿಯೇ ಕಾತರನಾಗಿದ್ದ ಭರತನು ಕೇವಲ 
ಗೋಮಂತ್ರದಲ್ಲಿ ಬೇಯಿಸಿದ ಜವೆಯ ಗಂಜಿಯನ್ನು ಮಾತ್ರವೇ 
ಸೇವಿಸತ್ತಿದ್ದು. ಅಣ್ಣನಂತೆಯೇ ನಾರುಮಡಿಯನ್ನೇ ಉಡುತ್ತಿದ್ದರು. 
ಜಟಾಧಾರಿಯಾಗಿದ್ದನು. ನೆಲದ ಮೇಲೆ ದರ್ಭೆಗಳನ್ನು ಹಾಸಿ 
ಕೊಂಡು ಮಲಗುತ್ತಿದ್ದನು. ಈ ಸಮಾಚಾರವನ್ನು ಕೇಳಿದ ಪರಮ 
ಕಾರುಣಿಕನಾದ ಶ್ರೀರಾಮನು ಕಳವಳಗೊಂಡನು. ಹದಿನಾಲ್ಕು 
ವರ್ಷಗಳ ವನವಾಸವನ್ನು ಮುಗಿಸಿ ಶ್ರೀರಾಮನು ಅಯೋಧ್ಯೆಯ 
ಕಡೆಗೆ ಬರುತ್ತಿರುವನೆಂದು ತಿಳಿದೊಡನೆಯೇ ಆನಂದಭರಿತನಾದ 
ಭರತನು ಪರವಾಸಿಗಳನ್ನು ಮಂತ್ರಿ, ಪುರೋಹಿತರನ್ನು ಜೊತೆಗೆ 
ಕರೆದುಕೊಂಡು ಭಗವಂತನ ಚರಣಪಾದುಕೆಗಳನ್ನು ಶಿರದಮೇಲೆ 
ಹೊತ್ತುಕೊಂಡು ರಾಮನ ಸ್ವಾಗತಕ್ಕಾಗಿ ಹೊರಟನು. ನಂದಿಗ್ರಾಮ 
ದಲ್ಲಿದ್ದ ತನ್ನೆ ಶಿಬಿರದಿಂದ ಭರತನು ಹೊರಟಾಗ ಪುರಜನರು 


1೩೬ ॥ | ಅವನೊಂದಿಗೆ ಮಂಗಳಿಗಿೆಗಳನ್ನು ಹಾಡುತ್ತಾ, ವಾದ್ಯಫೋಷ 


45 





10 ಅಧ್ಯಾಯ] ನವಮ ಸೃಂಧ 

ಬ್ರಹ್ಮಘೋಷೇಣ ಚ ಮುಹುಃ ಪಠದ್ದಿರ್ಬ್ಬಹ್ನವಾದಿಭಿಃ1 ಗಳೊಡನೆ ಹೊರಟರು. ವೇಜವಿದರಾದ ಬ್ರಾಹ್ಮಣರು ಸ್ವಸಿವಾಚನ 

ಸ್ಪರ್ಣಕಕ್ಷಪತಾಕಾಭಿರ್ಪೈವೈಶಿತ್ರಧ್ವತ್ಯೆ ರಣ್ಣೆಃ . ಅವರ ಧ್ವನಿಯು ಎಲ್ಲೆಡೆ ಪ್ರತಿದ್ಧನತು. 
(1೩೭ ॥ | ಸುವರ್ಣಮಯವಾದ ಪಹಾಕೆಗಳು ಎಲ್ಲೆಡೆ ಹಾರಾಡುತ್ತಿದ್ದವು. 


ಸದಶ್ವ್ವೈ ರುಕ್ಕಸನ್ನಾಹೈರ್ಭಟ್ಟೆಃ ಪುರಟವರ್ಮಭಿಃ । 
ತ್ರೇಣಿಸುರ್ವಾರಮುಖ್ಯಾಭಿರ್ಜ್ಗ್ಕೆ ಸ್ಪೈದ ಪದಾನುಗೈಃ 


ಸತ? 
॥೩೮॥ 


ಸಾರಮೇಷ್ಟ್ಯಾನ್ಯುಪಾದಾಯ ಪಣ್ಯಾನ್ಯುಚ್ಛಾವಃಕಾನಿ ಚ। 
ಪಾದಯೋರ್ನ್ಯಪತತ್ಛೇಮ್ದಾ ಪಕ್ಷಿನಹೃದಯೇಕ್ಷಣ: 
॥ ೩೯ 


ಪಾಡುಕೇ ನೃಷ್ಯ ಪುರತಃ ಪ್ರಾಂಜಲಿರ್ಬಾಷ್ಟರೋಚನಃ | 
ತಮಾಶ್ಚಿಷ್ಯ ಚಿರಂ ದೋರ್ಭ್ಯಾಂಸ್ನಾಪಯನ್ನೇತ್ರಚೈರ್ಜಲೈಃ 


॥೪೦॥ 


ರಾಜೋಲಕ್ಷ್ಮಣಸೀತಾಭ್ಯಾಂವಿಪ್ರೇಭ್ಯೋ ಯೇಕರ್ಹಸತ್ತಮಾಃ | 
ತೇಭ್ಯಃ ಸ್ವಯಂ ನಮಶ್ಚಕ್ರೀ ಪ್ರಜಾಭಿಶ್ಚ ನಮಸ್ಯತಃ 


1೪೧॥ 


ಧುನ್ವಂತ ಉತ್ತರಾಸಂಗಾನ್ಟತಿಂ ವೀಶ್ಚೈ ಚಿರಾಗತಮ್‌ ॥ 
ಉತ್ತರಾ: ಕೋಸಲಾ ಮಾಲ್ಕೈಃಕಿರಂತೋ ನನ್ನತುರ್ಮುದಾ 
॥೪೨॥ 


ಪಾದುಕೀ ಭರತೋಶಗೃಹ್ಣಾಚ್ಛಾಮರವ್ಯಜನೋತ್ತಮೇ | 
ವಿಭೀಷಣ: ಸನುಗ್ರೀವಃ ಶ್ವೇತಚ್ಛತ್ರಂ ಮುರುತ್ತುತ: 
9೩/0 


ಧನುರ್ನಪಂಗಾಳ್ಯುತ್ರುಘ್ನ ಸೀತಾ ತೀರ್ಥಕಮಂಡಲುಮ್‌ | 
ಅಜಭ್ರದಂಗದಃ ಖಡ್ಗಂ ಹೈಮಂ ಚರ್ಮಕ್ಷ್ಷರಾಣ್ಣಪ 
1೪೪॥ 


ಪುಷ್ಪಕಸ್ಟೋಡನ್ನಿತ: ಸ್ವೀಭಿ! ಸ್ತೂಯಮಾನಶ್ಚ ವಂದಿಭಿಃ । 
ವಿರೇಚೇ ಭಗವಾನ್ರಾಜನ್‌ ಗ್ರಹೈಶ್ಚಂದ್ರ ಇವೋದಿತಃ 
॥ ೪೫ 


ಭ್ರಾತೃಭಿರ್ನಂದಿತಃ ಸೋಳಪಿ ಸೋತ್ಸವಾಂ ಪ್ರಾವಿಶತ್ವುರೀಮ್‌ | 
ಪ್ರವಿಶ್ಯ ಶಾಜಭವನಂ ಗುರುಪತ್ನೀಃ ಸ್ವಮಾತರಮ್‌ 
USL 





ಚತ್ರವಿಚಿತ್ರವಾದ ಧ್ವಜಗಳಿಂದ ಕೂಡಿದ ಸುವರ್ಣಮಯವಾದ 
ರಥಗಳೂ, ಸುವರ್ಣಮಯವಾದ ಜೀನುಗಳಿಂದ ಸಮಲರ್ಕತ 
ವಾಡ ಕುದುರೆಗಳೂ, ಸುವರ್ಣಮಯವಾದ ಕವಚಗಳನ್ನೂ 
ಧರಿಸಿದ್ದ ಸೈನಿಕರು ಭರತನನ್ನು ಹಿಂಬಾಲಿಸಿ ಹೋಗುತ್ತಿದ್ದರು. 
ಶ್ರೀಮಂತ ಶ್ರೇಷ್ಠಿವರ್ಗ, ಶ್ರೇಷ್ಠ ವಾರಾಂಗನೆಯರೂ, ಕಾಲಾಳುಗಳು 
ಮಹಾರಾಜರಿಗೆ ಯೋಗ್ಯವಾದ ಸಕಲ ವಸ್ತುಗಳನ್ನು ಎತ್ತಿಕೊಂಡು 
ಭರತನೊಂದಿಗೆ ನಡೆಯುತ್ತಿದ್ದರು. ಭಗವಂತನನ್ನು ನೋಡುತ್ತಲೇ 
ಪ್ರೇಮೋದ್ರೇಕದಿಂದ ಭರತನ ಹೃದಯವು ಕರಗಿ, ಕಣ್ಣುಗಳಲ್ಲಿ 
ಆನಂದಾಶ್ರುಗಳು ಚಿಮ್ಮಿದುವು. ಅವನು ಭಗವಂತನ ಶ್ರೀಚರಣ 
ಗಳಲ್ಲಿ ಬಿದ್ದು ಹೊರಳಾಡಿದನು. ॥ ೩೪-೩೯ ॥ ಭರಸನು ಪ್ರಭು 
ಏನ ಮುಂದೆ ಅವನ ಪಾದುಕೆಗಳನ್ನು ಇರಿಸಿದನು ಮತ್ತು ಕೈ, 
ಜೋಡಿಸಿಕೊಂಡು ನಿಂತುಕೊಂಡನು. ಕಣ್ಣುಗಳಿಂದ ಅಶ್ರುಗಳು 
ತಿದ್ದವು. ಛಗವಂತನು ತನ್ನ ಎರಡೂ ಕೈಗಳಿಂದ ಬರ 
ಸೆಳೆದುಕೊಂಡು ದೀರ್ಥವಾಗಿ ಭರತನನ್ನು ಅಲಿಂಗಿಸಿ ಕೊಂಡನು. 
ಭಗವಂತನ ಕಣ್ಣುಗಳಿಂದ ಹಂದ ಅಶ್ರುಜಲದಿಂದ ಭರತನ ಮೈ 
ಸೆನೆದುಹೋಯಿತು. ॥ ೪೦ ॥ ಆನಂತರ ಸಿತಾ ಲಕ್ಷಣರೊಂದಿಗೆ 
ಭಗವಾನ್‌ ಶ್ರೀರಾಮನು ಬ್ರಾಹ್ಮಣರಿಗೆ, ಪೂಜ್ಯ ಗುರುಗಳಿಗೆ 
ಹಿರಿಯರಿಗೆ ನಮಸ್ಕರಿಸಿದನು. ಸಮಸ್ತ ಪ್ರಜಾಜನರು ಭಕ್ತಿಯಿಂದ 
ತಲೆಬಾಗಿ ಭಗವಂತನ ಚರಣಗಳಲ್ಲಿ ವಂದಿಸಿಕೊಂಡರು. ॥ ೪% 
ಆ ಸಮಯದಲ್ಲಿ ಉತ್ತರ ಕೋಸಲದೇಶದಲ್ಲಿ ವಾಸಿಸುವ ಸಮಸ್ತ 
ಪ್ರಜೆಯು ತನ್ನ ಸ್ವಾಮಿಯಾದ ಭಗವಂತನನ್ನು ಬಹಳ ದಿನಗಳ 
ಬಳಿಕ ಬಂದಿರುವುದನ್ನು ಕಂಡು ತಮ್ಮ ಉತ್ತರೀಯವನ್ನು ಹಾರಿ 
ಸುತ್ತಾ ಶ್ರೀರಾಮನ ಮೇಲೆ ಹೂಪುಗಳ ವಸೆಗರೆಯುತ್ತಾ ಅನಂದ 
ದಿಂದ ಕುಣಿದಾಡಿದರು. ॥ ೪೨ ॥ ಭರತನು ಭಗವಂತನ ಪಾದುಕೆ 
ಗಳನ್ನು ಎತ್ತಿಕೊಂಡನು, ವಿಭೀಷಣನು ಚಾಮರವನ್ನೂ, 
ಸುಗ್ರೀವನು ಬೀಸಣಿಗೆಯನ್ನೂ, ಹನುಮಂತನು ಬಿಳಿಯ ಕಂಡೆ 
ಯನ್ನೂ ಹಿಡಿದುಕೊಂಡರು. ॥ ೪೩, ॥ ಪರೀಕ್ಷತನೇ | ಶತ್ತುಫನನು 
ಶ್ರೀರಾಮನ ಧನ್ನಸ್ಸನ್ನೂ, ಬತ್ತಳಿಕೆಯನ್ನೂ, ಸೀತೆಯು ತೀರ್ಥ 
ಗಳಿಂದ ತುಂಬಿದ ಕಮಂಡಲುವನ್ನೂ, ಅಂಗದನು ಚಿನ್ನದ ಬಡ್ಗ 
ವನ್ನೂ, ಜಾಂಬವಂತರು ಗುರಾಣಯನ್ನು ಹಿಡಿದು ಕೊಂಡರು. 
1೪೪ ॥ ಇವರೊಂದಿಗೆ ಭಗವಂತನು ಪುಷ್ರವಿಮಾನದಲ್ಲಿ ವಿರಾಜ 
ಮಾನನಾದನು. ಸುತ್ತಲೂ ಶುಭಾಂಗಿಯರು ಯಥಾಸ್ಥಾನದಲ್ಲಿ 
ಕುಳಿತರು. ಮಂದಿ-ಮಾಗಢರು ಸ್ತುತಿಸತೊಡಗಿದರು. . ಗ್ರಹ 
ಗಳೊಡನೆ ಚಂದ್ರನೇ ಉದಯಿಸಿರುವನೋ ಎಂಬಂತೆ ಶ್ರೀರಾಮ 
ಚಂದ್ರನು ಪುಷ್ಪಕವಿಮಾನದಲ್ಲಿ ಶೋಭಿಸದನು. ॥ ೪೫ ॥ 
ಭಗವಂತನು ಹೀಗೆ ಸಹೋದರರಿಂದ ಅಭಿನಂದನೆಯನ್ನು 
ಸ್ವೀಕರಿಸಿ ಅವರೊಂದಿಗೆ ಅಯೋಧ್ಯಾಪುರವನ್ನು 'ಪವೇಶಾದನು.. 
ಆಗ ಆ ಪುರವು ಆನಂದೋತ್ಸವದಿಂದ ಪರಿಪೂರ್ಣವಾಗಿ ಹೋಗಿತ್ತು 
ಅರಮನೆಯನ್ನು ಪ್ರವೇಶಿಸಿ ಶ್ರೀರಾಮನು ತಾಯಿ ಕೌಸಲ್ಯೆಗೂ, 


46 


ಶ್ರೀಮದ್ಭಾಗವತ 


[ಅಧ್ಯಾಯ 10 





ಗುರೂನ್ಹಯಸ್ಯಾವರಜಾನ್‌ ಪೂಜಿತಃ ಪ್ರತ್ಯಪೂಜಯತ್‌ | 
ವೈದೇಹೀ ಲಕ್ಷ್ಮಣಶ್ಚೈದ ಯಥಾವತ್‌ ಸಮುಪೇಯತುಃ 
ncn 


ಪುತ್ರಾನ್‌ ಸ್ವಮಾತರಸ್ತಾಸ್ತು ಪ್ರಾಣಾಂಸ್ತನ್ವ ಇವೋತ್ಸಿಶಾ:1 
ಆರೋಪ್ಯಾಚೇಂಭಿಸಿಂಚಂತ್ಕೋ ಬಾಪ್ಟೌಪೈರ್ವಜಹುಡುಚಿ! 
॥ ೪೮॥ 


ಪಟಾ ನಿರ್ಮುಚ್ಛ ನಿಧಿವತ್‌ ಕುಲವ್ಯದ್ಧೈಃ ಸಮಂ ಗುರು 
ಅಭ್ಯಹಿಂಚದ್ಯಥೈವೇಂದ್ರಂ ಚತುರೂಧುಜಲಾವಿಭಿಃ 


nv 


ಏದಂ ಕೃತಶಿರಸ್ನಾನಃ ಸುವಾಸಾಃ ಸ್ತಗ್ವ್ಯಲಂಕೃತಃ॥ 
ಸಂತೇ ಸುವಾಸೋಭಿರ್ಭ್ರಾತ್ಮಭಿರ್ಭಾರ್ಯಯಾ ಬಭೌ 
son 


ಅಗ್ರಹೀದಾಸನಂ ಭ್ರಾತ್ರಾ ಪ್ರಣಿಪತ್ಯ ಪ್ರಸಾದಿತಃ। 

ಪ್ರಜಾ: ಸ್ವಧರ್ಮನಿರತಾ ವರ್ಣಾಶ್ರಮಗುಣಾನಿತಾ:। 

ಜುಗೋಪ ಪಿತೃವದ್ರಾಮೋ ಮೇನಿರೇ ಪಿತರಂ ಚತಮ್‌ 
॥೫೧॥ 


ತ್ರೇತಾಯಾಂ ವರ್ತಮಾನಾಯಾಂ ಕಾಲು ಕೃತಕಮೋರಭವತ್‌ ॥ 
ರಾಮೇ ರಾಜನಿ ಧರ್ಮಚ್ಛೇ ಸರ್ವಭೂತಸುಖಾವಹೇ 
॥೫೨॥ 


ವನಾನಿ ನದ್ಯೋ ಗಿರಯೋ ವರ್ಷಾಣಿ ದ್ವೀಪಸಿಂಧಮ॥ 
ಸರ್ವೇ ಕಾಮದುಘಾ ಅಸನ್ನಜಾನಾಂ ಭರತರ್ಷಭ 
nu ೫೩ ॥ 


ನಾಧಿಷ್ಯಾಧಿಜರಾಗ್ದಾನಿದುಖಶೋಕಭಯಕ್ಷಮಾಃ | 
ಮೃತ್ಯುಪ್ಚಾನಿಚ್ಛತಾಂ ನಾಸೀದ್ರಾಮೇ ರಾಜನ್ಯಧೋಕ್ಸಜೇ 
॥೫೪॥ 


ಏಕಪಶ್ಮೀದ್ರತರರೋ ರಾಜರ್ಷಿಚರಿತ ಶುಚಃ) 
ಸ್ವಧರ್ಮಂ ಗೃಹಮೇಧೀಯಂ ಶಿಕ್ಷಯನ್‌ ಸ್ವಮಮಾಚರತ್‌ 


॥ ೫೫ n 





ಇತರ ತಾಯಂಂದಿರಿಗೂ, ಗುರುಹಿರಿಯರಿಗೂ ವಂದಿಸಿದನು. 
ಸಮಾನರಾದ ಮಿತ್ತರನ್ನು, ಚಿಕ್ಕವರನ್ನು ಯಥಾಯೋಗ್ಯವಾಗಿ 
ಸಮ್ಮಾನಿಸಿದನು ಹಾಗೂ ಅವರಿಂದ ಸಮ್ಯಾನವನ್ನು ಸ್ವೀಕರಿಸಿದನು. 
ಶ್ರಿೀತಾದೇವಿಯೂ, ಲಕ್ಷ್ಮಣನೂ ಭಗವಂತನೊಂದಿಗೆ ಎಲ್ಲರೊಡನೆ. 
ಯಥಾಯೋಗ್ಯವಾಗಿ ವೃವಹರಿಸಿದರು. ॥ ೪೬-೪೭॥ ಆಗ 
ಮೃತದೇಹದಲ್ಲಿ ಪ್ರಾಣಸಂಚಾರವಾದಂತೆ ತಾಯಂದಿರು ಪುತ್ತರ 
ಆಗಮನದಿಂದ ಹರ್ಷಿತರಾದರು. ಅವರನ್ನು ತನ್ನ ತೊಡೆಯಲ್ಲಿ 
ಕುಳ್ಳಿರಿಸಿಕೊಂಡು ಅವರನ್ನು ತಮ್ಮ ಕಣ್ಣೀರಿನಿಂದ ಅಭಿಷೇಕ ಮಾಡಿ 
ದರು. ಆ ಸಮಯದಲ್ಲಿ ಅವರ ಶೋಕವೆಲ್ಲ ಅಳಿದುಹೋಯಿತು. 
॥ ೪೮ ॥ ಇದಾದ ಬಳಕ ಗುರು ವಸಿಷ್ಠರು ಇತರ ಹಿರಿಯರೊಂದಿಗೆ 
ವಿಧಿವತ್ತಾಗಿ ಶ್ರೀರಾಮನ ಜಟೆಯನ್ನು ತೆಗೆಸಿ - ಬೃಹಸ್ವತಿಯು 
ದೇವೇಂದ್ರನಿಗೆ ಪಟ್ಟಾಭಿಷೆಣ ಮಾಡಿದಂತೆಯೇ ನಾಲ್ಕು ಸಮುದ್ರ 
ಗಳಿಂದ ಪುಣ್ಯೋದಕವನ್ನು ತರಹ ಶ್ರೀರಾಮನಿಗೆ ಪಟ್ಟಾಭಿಷೇಕ 
ಮಾಡಿದರು. ॥ ೪೯ ॥ ಹೀಗೆ ಮಂಗಳಮಯವಾದ, ಮಂತ್ರಪೂತ 
ವಾಜ ಶುದ್ಧೋದಕದಿಂದ ತಲೆಗೆ ಸ್ನಾನಮಾಡಿದ ಶ್ರೀರಾಮನು 
ಸುಂದರವಾದ. ಮ್ವಾಭರಣಗಳಿಂದಲೂ, ಗಂಥಮಾಲ್ಯಾದಿ 
ಗಳಿಂದಲೂ, ಸಮಲುಕೈತನಾದನು. ಎಲ್ಲ ಸಹೋದರರೂ ಮತ್ತು 
ಜಾನಕೀದೇವಿಯೂ ಸುಂದರ ವಸ್ತಾಲಂಕಾರಗಳನ್ನೂ ಧರಿಸಿದರು. 
ಅವರೊಂದಿಗೆ. ಶ್ರೀರಾಮಚಂದ್ರನು ಅತ್ಯಂತ ಶೋಭಾಯ 
ಮಾನವಾಗಿ ವಿರಾಜುದನು. ॥ ೫೦ ॥ ಭರತನು ಅವನ ಚರಣ 
ಗಳಲ್ಲಿವಂದಿಸಿ ಅವನ್ನು ಪ್ರಸನ್ನ ಗೊಳಿಸಿದನು ಮತ್ತು ಅವನ ಆಗ್ರಹ 
ದಿಂದ ಭಗವಾನ್‌ ಶ್ರೀರಾಮನು ರಾಜ್ಯಸಿಂಜಾಸನವನ್ನು ಸ್ವೀಕರಿಸಿ 
ದನು. ಬಳಿಕ ಅವನು ತಮ್ಮ-ತಮ್ಮ ಧರ್ಮಗಳಲ್ಲಿ ತತ್ತರರಾದ 
ಹಾಗೂ ವರ್ಣುಶ್ರಮದ ಆಚಾರಗಳನ್ನು ಪಾಲಿಸುವ ಪ್ರಜೆಯನ್ನು 
ತಂದೆಯಂತೆ ಪಾಲಿಸಕೊಡಗಿದನು. ಅವನ ಪ್ರಜೆಯೂ ಆತನನ್ನು 
ತಂದೆಯಂತೆ ಭಾವಿಸುತ್ತಿದ್ದರು. ॥ ೫೧ ॥ ಪರೀಕ್ಷಿತನೇ! ಸಮಸ್ತ. 
ಪ್ರಾಣಿಗಳಿಗೆ ಸುಖವನ್ನು "ನೀಡುವ ಪರಮ ಧರ್ಮಜ್ಞನಾದ 
ಭಗವಾನ್‌ ಶ್ರೀರಾಮನು ರಾಜನಾದಾಗ ತ್ರೇಕಾಯುಗನಿದ್ದರೂ 
ಕೃತೆಯುಗದಂತೆ ಭಾಸವಾಗುತ್ತಿತ್ತು. ॥ ೫೨ ॥ ಭರತರ್ಷಭ! ಆ 
ಸಮಯದಲ್ಲಿವನ, ಪರ್ವತಗಳು, ವರ್ಷ, ದ್ವೀಪ, ನದಿ, ಸಮುದ್ರ 
ಇವೆಲ್ಲವೂ ಪ್ರಜೆಗಳಿಗೆ ಕಾಮಧೇನುನಿನಂತೆ ಸಮಸ್ತ ಕಾಮನೆ. 
ಗಳನ್ನೂ ಪೂರ್ಣಗೊಳಸುತ್ತಿದ್ದವು. ॥ ೫೩. ॥ ಇಂದ್ರಿಯಾತೀತ 
ಭಗವಾನ್‌ ಶ್ರೀರಾಮನು ರಾಜ್ಯವಾಳುತ್ತಿರುವಾಗ ಯಾರಿಗೂ 
ಮಾನಸಿಕ ಚಿಂತೆಯಾಗಲೀ, ಶಾರೀರಿಕ ರೋಗವಾಗಲೀ ಇರಲಿಲ್ಲ 
ವೃದ್ಧಾಪ್ಯ, ದೌರ್ಬಲ್ಯ, ದುಃಖ, ಶೋಕ, ಭಯ ಹಾಗೂ ಬಳಲಿಕೆ 
ಹೆಸರಿಗೆ ಮಾತ್ರವೂ ಇರಲಿಲ್ಲ ಸಾಯಲು ಬಯಸದವರ ಮೃತ್ಯುವು 
ಕೂಡ ಆಗುತ್ತಿರಲಿಲ್ಲ. ॥ ೫೪ ॥ ಭಗವಾನ್‌ ಶ್ರೀರಾಮನು 
ಏಕಪಪ್ನೀವ್ರತವನ್ನು ಕೈಗೊಂಡಿದ್ದನು. ಅವನ ಚಿತ್ರವು ಅತ್ಯಂತ 
ಪಂತ್ರವಾಗಿದ್ದು 'ರಾಜರ್ಷಿಗಳಂತೆಯೇ ಇತ್ತು. ಗೃಹಸ್ಯೋಚಿತ 
ಸ್ವಧರ್ಮದ ಶಿಕ್ಷಣಕ್ಕಾಗಿ ಅವನು ಸ್ವತಃ ಆ ಧರ್ಮವನ್ನು ಆಚೆಯ. 
ತ್ರಿದ್ದರು. ೫೫ ॥ 


11 ಅಧ್ಯಾಯ] 


ನವಮ ಸೃಂಧ 


47 





ಪ್ರೇಮ್ಧಾನುವ್ಧತ್ತ್ಯಾ ಶೀಲೇನ ಪ್ರಶ್ರಯಾವನತಾ ಸತೀ | | 


ಧಿಯಾ ಸ್ರಿಯಾ ಚೆ ಭಾವಜ್ಞಾ ಭರ್ತುಃ ಸೀತಾಹರನ್ನನಃ 


ಸತೀಶಿರೋಮಣಿಯಾದ ಸೀತಾದೇವಿಯು ತನ್ನ ಪತಿಯ 
ಪೃದ್ಧಕವನ್ನು ಅರಿತಿಡ್ದಳು. ಅವಳು ಪ್ರೇಮದಿಂದ, ಸೇವೆಯಿಂದ, 
ಅತ್ಯಂತ ವಿನಯದಿಂದ ಹಾಗೂ ತನ್ನ ಬುದ್ಧಿ ಲಜ್ಜೆ 

ಮುಂತಾದ ಗುಣಗಳಿಂದ ತನ್ನ ಪತಿ ಭಗವಾನ್‌ ಶ್ರೀರಾಮನ 


॥ ೫೬ ॥ | ಮನಸ್ಸನ್ನು ಗೆದ್ದಿದ್ದಳು. ॥ ೫೬ ॥ 


ಹತ್ತನೆಯ ಅಧ್ಯಾಯವು ಮುಗಿಯಿತು. ॥ ೧೦ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ನಹಮಸ್ಕಂಧೇ 
ರಾಮಚರಿತೇ ದಶಮೋರಧ್ಯಾಯಃ॥ ೧೦ ॥ 


ತಾಕಾ. 
ಹನ್ನೊಂದನೆಯ ಅಧ್ಯಾಯ 
ಭಗವಾನ್‌ ಶ್ರೀರಾಮನ ಉಳಿದ ಲೀಲೆಗಳ ವರ್ಣನೆ 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ ಎಲೆ ಪರಿಚ್ಛಿನೇ | 
ಭವಾನಿ. ಶಾಮ ಉತ್ರಮಸಚ। ಇಗ ಯ 
ಸರ್ವದೇವಮಯಂ ದೇವಮೀಜ ಅಚಾರ್ಯವಾನ್ಯಬೈಃ | ಗಳಿದದ ಕೂಡಿದ ಯಜ್ಞದ ಮೂಲಕ ಸರ್ವದೇವ ಸ್ವರೂಪನಾದ, 


mon 


ಹೋತ್ರೇ5ದದಾದ್ದಿಶಂ ಪ್ರಾಚೀಂ ಬ್ರಹ್ಮಣೇ ದಕಿಣಾಂ ಪ್ರಭು: | 
ಅಧ್ಯರ್ಯವೇ ಪ್ರತೀಚೀಂ ಚ ಉದೀಚೀಂ ಸಾಮಗಾಯ ಸಃ 
mn 


ಆಟಾರ್ಯಾಯ ದದೌ ಶೇಷಾಂ ಯಾಮೀ ಭೂಸ್ತದಂತರಾ । 
ಮನ್ಯಮಾನಇದಂಕೃತ್ತಂ ಬ್ರಾಹ್ಮಣೋರರ್ಹತಿ ನಿಪ್ಪಹ: 


man 
ಇತ್ಯಯಂ  ತದಲಂಕಾರವಾಸೋಭ್ಯಾಮವಶೇಸಿತ: । 
ತಥಾ ರಾಜ್ಞ್ಯಹಿ ವೈದೇಹೀ ಸೌಮುಂಗಲ್ಯಾವಶೇಷಿತಾ 

॥೪॥ 


ತೇ ತು ಬ್ರಹ್ಟಣ್ಯದೇವಸ್ಥ ಪಾತ್ತಲ್ಯಂ ವೀಕ್ಷ್ಯ ಸಂಸ್ತುತಮ್‌ | 


ಪ್ರೀತಾ! ಕಿನಭಿಯಸ್ತಸ್ಸೈ ಷತ್ಯರ್ಥ್ಯೇದಾ ಬಭಾಷಿರೇ 
॥ ೫॥ 


ಅಪ್ರತ್ವಂ ನಸ್ತಯಾ ಕಂ ನು ಭಗವನ್ನುವನೇಶ್ವರ | 
ಯನ್ನೋರತರ್ಹೃದಯಂ ವಿಶ್ಯ ತಮೋ ಹಂಸಿ ಸ್ವರೋಚಷಾ 
॥ ೬॥ 





ಸ್ವಯಂ ಪ್ರಕಾಶನಾದ ಪರಮಾತ್ಮನನ್ನು ಆರಾಧಿಸಿದನು. ॥ ೧॥ 
ಯಜ್ಞಾಂಸ್ಸದಲ್ಲಿ ಶ್ರೀರಾಮನು ಹೋತೃವಿಗೆ ಪೂರ್ವದಿಕ್ಕನ್ನೂ, 
ಬ್ರಹ್ಮನ ದಕ್ಷಿಣದಕ್ಕನ್ನೂ, ಅಧ್ವರ್ಯವಿಗೆ ಪಶ್ಚಮದಿಕ್ಕನ್ನೂ 
ಉದ್ಭಾತ್ಮವಿಗೆ 'ಉತ್ತರದಿಕ್ಕನ್ನೂ (ಈ ದಿಕ್ಕುಗಳಿದ್ದ ರಾಜ್ಯಗಳನ್ನು) 
ದಕ್ಷಿಣೆಯ ರೂಪದಲ್ಲಿ, ಕೊಟ್ಟನು. ॥ ೨ ॥ ಇವುಗಳ ಮಧ್ಯ 
ಭಾಗದಲ್ಲಿದ್ದ ಳೂಭಾಗವೆಲ್ಲ ವನ್ನು ಆಚಾರ್ಯರಾಗಿದ್ದ ಮಸಷ್ಕರಿಗೆ 
ದಕ್ಷಿಣೆಯಾಗಿ ನೀಡಿದನು. ಅಖಂಡ ಭೂಮಂಡಲಕ್ಕೂ ನಿಸ್ತೃಹ 
ರಾದ ಬ್ರಾಹ್ಮಣರೇ ಏಕಮಾತ್ರ ಅಧಿಕಾರಿಗಳಾಗಿದ್ದಾರೆ ಎಂಬುದು 
ಶ್ರೀರಾಮನ ನಿಶ್ಚಯವಾಗಿತ್ತು. ॥೩॥ ಹೀಗೆ ಅಖಂಡ 
ಭೂಮಂಡಲವನ್ನು ದಾನಮಾಡಿದ ಸಂತರ ಅವನ ಬಳಿಯಲ್ಲಿ 
ಉಟ್ಟವಸ್ತ್ರ, ತೊಟ್ಟ ಅಲಂಕಾರಾದಿಗಳು ಮಾತ್ರ ಉಳಿದಿದ್ದುವು. 
ಅಂತೆಯೇ ದಸೀತಾದೇವಿಯಲ್ಲಿಯೂ ಮಾಂಗಲ್ಯ 
ಸೂಚಕ ವಸ್ಟಾಭರಣಗಳು ಮಾತ್ರವೇ ಉಳಿದಿದ್ದುವು. ॥ ೪ ॥ 
ಭಗವಾನ್‌ ಶ್ರೀರಾಮನಾದರೋ ಬ್ರಾಷ್ಟಣರನ್ನೇ ತನ್ನ ಇಷ್ಟದೇವರಾಗಿ 
ಭಾವಿಸಿದ್ದಾನೆ. ಅವನ ಹೃದಯದಲ್ಲಿ ಬ್ರಾಹ್ಮಣರ ಕುರಿತು ಅನಂತ 
ಪ್ರೀತಿಯಿದೆ ಎಂಬುದನ್ನು ಅರಿತ ಆಚಾರ್ಯಾದಿ ಬ್ರಾಹ್ಮಣರ 
ಹೃದಯವು ಪ್ರೇಮದಿಂದ ದ್ರವಿಶವಾಯಿತು. ಆವರು ಸಂತುಷ್ಟರಾಗಿ 
ಇಡೀ ಪೃಥಿವಿಯನ್ನು ಭಗವಂತನಿಗೆ ಮರಳಿ ಒಪ್ಪಿಸಿ ವಜ್ಞಾಫಿಸ 
ಕೊಂಡರು. ॥ ೫ ॥ ಪ್ರಭುವೇ | ನೀನು ಸರ್ವಲೋಕಗಳ ಏಕಮಾತ್ರ 
ಸ್ವಾಮಿಯಾಗಿರುವೆ. ನೀನಾದರೋ ನಮ್ಮ ಹೃದಯದೊಳಗಿದ್ದು. 
ಎಸ ತೇಜಸ್ಸಿನಿಂದ ಅಜ್ಞಾನಾಂಧಕಾರವನ್ನು ರುವೆ. 
ಹೀಗಿರುವಾಗ ನೀನು ನಮಗೆ ಕೊಡದಿರುವ ವಸ್ತುವು ಯಾವುದು. 
ತಾನೇ ಇದೆ? (ಆತ್ಮವಸ್ತುವನ್ನೇ ನಮಗೆ ದರ್ಶನಮಾಡಿಸಿರುವಾಗ 
ಬೇರಾವುದನ್ನು ನಮಗೆ ಕೊಡಬೇಕಾಗಿದೆ?) ॥ ೬ ॥ 


48 


ಶ್ರೀಮದ್ಭಾಗವತ 


[ಅಧ್ಯಾಯ 11 





ನಮೋ ದೇವಾಯ ರಾಮಾಯಾಶುಂಠ ಮೇಧಸೇ । 
ಉತ್ತಮಶ್ಲೋಕಧುರ್ಯಾಯ ನೃಸ್ತದಂಡಾರ್ಪಿತಾಂಘ್ರಯೇ 
ncn 


ಕದಾಚಿಲ್ಲೋಕಜಿಜ್ಞಾಸುರ್ಗಢೋ ರಾತ್ರ್ಯಾಮಲಕ್ತಿತಃ | 


ಚರನ್ಹಾಚೋರಶೃಣೋದ್ರಾಮೋ ಭಾರ್ಯಾಮುದ್ದಿಕ್ಯ ಕಸ್ಯಚಿತ್‌ 
॥೮॥ 


ನಾಹಂ ಬಿಭರ್ಮಿ ತ್ವಾಂ ದುಸ್ಸಾಮಸತೀಂ ಪರವೇಶ್ಯಗಾಮ್‌ | 
ಸ್ರೀಲೋಭೀ ಬಿಭ್ಚಯಾತ್ಲೀತಾಂ ರಾಮೋ ನಾಹಂ ಭಜೇ ಪುನಃ 


men 
ಇತಿ ಲೋಕಾದ್ದಹುಮುಖಾದ್ದುರಾರಾಧ್ಯಾದಸಂವಿದ: | 
ಪತ್ಯಾ ಭೀಶೇನ ಸಾ ತ್ಯಕ್ತಾ ಪ್ರಾಪ್ತಾ ಪ್ರಾಚೇತಸಾಶ್ರಮಮ್‌ 

॥೧೦॥ 


ಅಂತರ್ವತ್ವ್ಯಾಗತೇ ಕಾಲೇ ಯಮೌ ಸಾ ಸುಹುವೇ ಸುತೌ। 
ಕುಶೋ ಲವ ಇತಿ ಖ್ಯಾತೌ ತಯೋಶ್ಛಕ್ರೇ ಕ್ರಿಯಾ ಮುನಿಃ 


॥೧೧॥ 
ಅಂಗದಶಿತ್ರಕೇತುಶ್ಚ. ಲಕ್ಷ್ಮಣಸ್ಯಾತ್ಮಜೌ ಸ್ಥೃತೌ। 
ತಕ್ಷ ಪುಷ್ಕಲ ಇತ್ಯಾಸ್ತಾಂ ಭರತಸ್ಯ ಮಹೀಪತೇ 

॥೧೨॥ 


ಸುಬಾಹು: ಶ್ರುತಸೇನಶ್ಚ ಶತ್ರುಫಸ್ಕ ಬಭೂದತುಃ 
ಗಂಧರ್ವಾನ್ಯೋಟಿಕೋ ಜಫ್ನೇ ಭರತೋ ವಿಜಯೇ ದಿಶಾಮ್‌ 
॥೧೩॥ 


ತದೀಯಂ ಧನಮಾನೀಯ ಸರ್ವಂ ರಾಜ್ಞೇ ನೃದೇದಯತ್‌ | 

ಶತ್ರುಫ್ಸಮಧೋಃ ಪುತ್ರಂ ಲವಣಂ ನಾಮ ರಾಕೃಸಮ್‌ | 

ಹಶ್ಚಾಮಧುವನೇ ಚಕ್ರೇ ಮಥುರಾಂನಾಮವೈ ಪುರೀಮ್‌ 
॥೧೪॥ 


ಮುನೌ ನಿಕ್ಷಿಪ್ಯ ತನಯೌ ಸೀತಾ ಭರ್ತ್ರಾ ವಿವಾಸಿತಾ। 
ಧ್ಯಾಯಂತೀ. ರಾಮಚರಣೌ ವಿವರಂ ಪ್ರವಿವೇಶ ಹ 
॥ ೧೫ ॥ 


ತಚ್ಚುತ್ವಾ ಭಗವಾನ್ರಾಮೋ ರುಂಧನ್ನಪಿ ಧಿಯಾ ಶುಚಃ | 
ಸ್ಯಾ ಗುಣಾಯ್ಞಾನಸ್ವನ್‌ ನಾಶಕ್ಟೋದ್ರೋದ್ಯುಮೀತ್ವರ 
॥೧೬॥ 





ಪ್ರಭೋ! ನಿನ್ನ ಜ್ಞಾನವು ಆನಂತವಾಗಿದೆ. ಪುಣ್ಯಶ್ಲೋಕರಲ್ಲಿ 
ನೀನು ಆಗ್ರಗಣ್ಯನಾಗಿರುವೆ. ಯಾರನ್ನು ಯಾವ ಕಾರಣದಿಂದಲೂ 
ಪೀಡಿಸದಿರುವ ಮಹಾತ್ಮರಿಗೆ ನೀನು ತನ್ನ ಚರಣಕಮಲಗಳನ್ನು 
ಕರುಣಿಸಿರುವೆ. ಹೀಗಿದ್ದರೂ ನೀನು ಬ್ರಾಹ್ಮಣರನ್ನು ನಿನ್ನ ಇಷ್ಟ 
ದೇವರೆಂದು ಭಾವಿಸುತ್ತಿರುವೆ. ಭಗವಂತಾ! ನಿನ್ನ ಈ ರಾಮ 
ರೂಪವನ್ನು ನಾವು ನಮಸ್ಕರಸುತ್ತೇವೆ. ॥ ೭ ॥ 

ಪರೀಕ್ಷಿತನೇ! ಒಮ್ಮೆ ಶ್ರೀರಾಮನು ತನ್ನ ಪ್ರಜೆಗಳ ಸ್ಥಿತಿಗತಿಗಳನ್ನು 
ತಿಳಿಯಲು ವೇಷವನ್ನು ಮರೆಸಿಕೊಂಡು, ಯಾರಿಗೂ ತಿಳಿಯದಂತೆ 
ಪಟ್ಟಣದಲ್ಲಿ ಅಡ್ಯಾಡುತ್ತದ್ದರು. ಆಗ ಓರ್ವವ್ಯಕ್ತಿಯು ತನ್ನ 
ಭಾರ್ಯೆಯನ್ನು ಉದ್ದೇಶಿಸಿ ಆಡುತ್ತಿದ್ದ ಮಾತುಗಳನ್ನು ರಾಮನು 
ಕೇಳಿಸಿಕೊಂಡನು. ॥ ೮ ॥ "ಎಲೆಗೇ ನೀನು ದುಷ್ಠ, ಕುಲಟೆಯೂ 
ಆಗಿರುವೆ. ಅನ್ಯರ ಮನೆಯಲ್ಲಿದ್ದು ಬಂದಿರುವೆ. ಸ್ವ್ರೀಲೋಭಿಯಾದ 
ರಾಮನು ಲಂಕೆಯಲ್ಲಿದ್ದು ಬಂದಿರುವ ಸೀತೆಯನ್ನು ಇಟ್ಟುಕೊಂಡಿರ 
ಬಹುದು. ಆದರೆ ನಾನು ನಿನ್ನನ್ನು ಪುನಃ ಮನೆ ಸೇರಿಸಲಾರೆ. ॥ ೯ ॥ 
ಎಲ್ಲ ಜನರನ್ನು ಸಂತೋಷ ಪಡಿಸುವುದು ನಿಜವಾಗಿಯೂ ಬಹು 
ಕಷ್ಟತರವಾಗಿದೆ. ಏಕೆಂದರೆ, ಮೂರರಿಗೆ ಕೊರತೆಯಿಲ್ಲ ತಾನೇ | 
ಭಗವಾನ್‌ ಶ್ರೀರಾಮನು ಬಹುಜನರ ಬಾಯಿಂದ ಕೇಳಿದ ಇಂತಹ 
ಮಾತಿನಿಂದ ಲೋಕಾಪವಾದಕ್ಕೆ ಹೆದರಿ ಸತ್ತಿ-ಸಾಧ್ವಿ ಯಾದ ಸೀತಾ 
ದೇವಿಯನ್ನು ತ್ಕಜಿಸಿಯೇ ಬಿಟ್ಟನು. ಸೀತೆಯು ವಾಲ್ಚಿಣಿಗಳ 
ಆಶ್ರಮದಲ್ಲಿ ಇರತೊಡಗಿದಳು. ॥ ೧೦ ॥ ಸೀತಾದೇವಿಯು ಆಗ 
ಗರ್ಭಿಣಿಯಾಗಿದ್ದರು. ದಿನಗಳು ತುಂಬುತ್ತಲೇ ಆಕೆಯು 
ಅವಳಿ-ಜವಳಿ ಮಕ್ಕಳಿಗೆ ಜನ್ನವನತ್ತಳು. ಕುಶ-ಲವರೆಂಬ ಶುಭ 
ನಾಮಗಳಿಂದ ಅವರು ಪ್ರಸಿದ್ಧರಾದರು. ವಾಲ್ಮೀಕಿಗಳು ಅವರ 
ಜಾತಕರ್ಮಾದಿ ಸಂಸ್ಕಾರಗಳನ್ನು ನೆರವೇರಿಸಿದರು. ॥ ೧೧ ॥ 
ಲಕ್ಷ್ಮಣನಿಗೆ ಅಂಗದ ಮತ್ತು ಚಿತ್ರಕೇತು ಎಂಬ ಈರ್ವರು 
ಪುತ್ರರಾದರು. ಪರೀಕ್ಷಿತನೇ | ಹೀಗೆಯೇ ಭರತನಿಗೂ ತಕ್ಷ ಹಾಗೂ 
ಪುಷ್ಕಲ ಎಂಬ ಇಬ್ಬರು ಪತ್ತರಿದ್ದರು. ॥ ೧೨ ॥ ಶತ್ತುಫ್ಥನಿಗೆ 
ಸುಬಾಹು ಮತ್ತು ಶ್ರುತಸೇನರೆಂಬ ಇಬ್ಬರು ಪುತ್ರರಾದರು. 
ಭರತನು ದಿಗ್ವಿಜಯವನ್ನುಮಾಡಿ ಕೋಟಿ-ಕೋಟಿ ಗಂಧರ್ವರನ್ನು 
ಸಂಹರಿಸಿದನು. ॥ ೧೩ ॥ ಅವನು ಅವರ ಸರ್ವಸಂಪತ್ತನ್ನು ತಂದು 
ಅಣ್ಣನಾದ ಭಗವಾನ್‌ ಶ್ರೀರಾಮನ ಸೇವೆಯಲ್ಲಿ ಅರ್ಪಿಸಿದನು. 
ಶತ್ರುಪುನು ಮಧುವನದಲ್ಲಿದ್ದ ಮಧು ಎಂಬ ದಾನವನ ಪುತ್ರನಾದ 
ಲವಣಾಸುರನನ್ನು ಕೊಂದು ಅಲ್ಲಿ ಮಥುರಾಪುರಿಯನ್ನು ನಿರ್ಮಿಸಿ 
ದನು. ॥ ೧೪ ॥ ಭಗವಾನ್‌ ಶ್ರೀರಾಮನಿಂದ ಪರಿತ್ಕಕ್ತಳಾದ 
ಸೀತಾದೇವಿಯು ಲವ-ಕುಶರನ್ನು ವಾಲ್ಮಿಕಿಯವರಿಗೆ ಒಪ್ಪಿಸಿ 
ಶ್ರೀರಾಮಚಂದ್ರನ ಚರಣ ಕಮಲಗಳನ್ನು ಧ್ಯಾನಿಸುತ್ತಾ ಪೃಥಿವಿ 
ದೇವಿಯ ಲೋಕವನ್ನು ಸೇರಿದಳು. ॥ ೧೫ ॥ ಈ ವಾರ್ತೆಯನ್ನು 
ಕೇಳಿದ ಸಮರ್ಥನಾದ ಭಗವಾನ್‌ ಶ್ರೀರಾಮನು ತನ್ನ ಶೋಕಾವೇಶ 
ವನ್ನು ಬುದ್ಧಿಯ ಮೂಲಕವಾಗಿ ತಡೆಯಲು ಪ್ರಯತ್ನಿಸಿದರೂ 
ಸಾಧ್ವಿಯಾದ ಸೀತಾ ದೇವಿಯ ಅನುಪಮವಾದ, ಪವಿತ್ರವಾದ 
ಗುಣಗಳನ್ನು ಮತ್ತೆ-ಮತ್ತೆ ಸರಿಸುತ್ತಲೇ ಇದ್ದನು. ॥ ೧೬ ॥ 


1 ಅಧ್ಯಾಯ] 


ನವಮ ಸ್ಮಂಧ 


49 





ಸ್ಟ್ರಪುಂಪ್ರಸಂಗ ಏತಾದೃಕ್ಕರ್ವತ್ರ ತ್ರಾಸಮಾವಹಃ | 
ತಿಪೀಶ್ವರಾಣಾಂ ಕಿಮುತ ಗ್ರಾಮೃಸ್ಯ ಗೃಹಚೇತಸಃ 


॥೧೭॥ 


ತತ ಊರ್ಧ್ವಂ: ಬ್ರಹ್ಮಚರ್ಯಂ ಢಾರಯನ್ನಜುಹೋತ್ಸಭು: (| 
ತ್ರಯೋದತಾಬ್ದಸಾಹಸ್ರಮಗ್ನಿಹೋತ್ರಮಖಂಡಿತಮ್‌ 
noch 


ಸ್ಮರತಾಂ ಹೃದಿ ವಿನ್ಯಸ್ಯ ವಿದ್ಧು ದಂಡಕಕಂಟಕ್ಕೆಃ 


ಸೈಪಾದಪಲ್ಲವಂ ರಾಮ ಆತ್ಮಜ್ಯೋತಿರಗಾತ್ತತಃ 
a 
ನೇದಂಯಕೋರಘುಶತೇಸುರಯಾಚ್ಛಯಾಂತತ್ತ- 
ಲೀಲಾತನೋರಧಿಸಸಾಮೃವಿಮುಕ್ತಧಾಮ್ನ.. ! 
ರಕ್ಟೋವಧೋಜಲಧಿಬಂಧನಮಸ್ವಶೂಗೈಃ 


ಕಿಂ ತಸ್ಯ ಶತ್ರುಹನನೇ ಕಪಯಃ ಸಹಾಯಾಃ ॥ ೨೦ ॥ 


ಯಸ್ಕಾಮಲಂ ನೃಪಸದಸ್ಸು ಯಶೋಂಧುನಾಪಿ 
ಗಾಯಂತೃಭವ್ಪದುಜಯೋ  ಿ!ಭೇಂದ್ರಪಟ್ಟರು್‌ 1 

ತಂ... ನಾಕಪಾಲವಸುಪಾಬಕಿರೀಟದುಷ್ಟ. 
ಪಾದಾಂಬುಜಂ ರಘುಪತಿಂ ಶರಣಂ ಪ್ರಪದ್ಯೇ ॥ ೨೧ ॥ 


ಸಯ್ಯೆ/ಸ್ಪಷ್ಟೋಭಿದ್ಧಷ್ಟೋವಾಸಂವಿಷ್ಟೋ5ನುಗತೋಂಪಿವಾ | 
ಕೋಸಲಾಸ್ಟೇ ಯಯುಃ ಸ್ಥಾನಂ ಯತ್ರ ಗಚ್ಛಂತಿ ಯೋಗಿನಃ 
॥೨೨॥ 


ಪುರುಷೋ ರಾಮಚರಿತಂ ಶ್ರವಣೈರುಪಧಾರಯನ್‌ | 
ಆನ್ಫಶಂಸ್ಯಸರೋ ರಾಜನ್ಯರ್ಮಬಂಧೈರ್ವಿಮುಚ್ಛತೇ 
1 ೨೩॥ 


ರಾಜೋವಾಚ 
ಕಥಂ ಸ ಭಗವಾನ್ರಾಮೋ ನಾಸಾ ಸ್ವಯಮಾತೃನಃ 1 
ತಸ್ಕನ್ನಾ ತೇ5ನ್ನವರ್ತಂತ ಪ್ರಜಾ: ಪೌರಾಶ್ಚ ಶ್ವ ಈಶ್ವರೇ 


1೨೪ ॥ 





ಪರಿಶ್ಛತನೇ | ಪತಿ-ಪಸ್ತಿಯ ಈ ಸಂಬಂಧವು ಎಲ್ಲೆಡೆ ಹೀಗೆಯೇ 
ದುಟಕ್ಕೆ ಕಾರಣವಾಗಿದೆ. ಈ ಮಾತು ಮಹಾಸಮರ್ಥ ಜನರ 
ವಿಷಯದಲ್ಲಿಯೂ ಹೀಗೆಯೇ ಇರುವಾಗ ಗೃಹಾಸಕ್ಷ ವಿಷಯಿಗಳ 
ಕುರಿತಾದರೋ ಹೇಳುವುದು ಏನಿದೆ? ॥ ೧೭ ॥ 

ಇದಾದ ಬಳಿಕೆ ಭಗವಾನ್‌ ಶ್ರೀರಾಮನು ಬ್ರಹ್ಮಚರ್ಯ 
ವ್ರತವನ್ನು ಕೈಗೊಂಡು ಹದಿಮೂರುಸುವಿರ ವರ್ಷಗಳ ಕಾಲ 
ಅಖಂಡವಾಗಿ ಅಗ್ನಿಹೋತ್ರವನ್ನು ಮಾಡಿದನು. ॥ ೧೮ ॥ ಅನಂತರ 
ಶ್ರೀರಾಮನು ದಂಡಕಾರಣ್ಯದಲ್ಲಿ ಮುಳ್ಳುಗಳಿಂದ ಚುಚ್ಚಲಟ್ಟಿದ್ದ, 
ಚಿಗುರಿನಂತೆ ಸುಕೋಮಲವಾದ ತನ್ನ ಪಾದಪಂಕಜಗಳನ್ನು ತನ್ನನ್ನು 
ಸ್ಫರಿಸುವ ಭಕ್ತರ ಹೃದಯದಲ್ಲಿ ನೆಲೆಗೊಳಿಸಿ ಆತ್ಮಕ್ಕೋತಿಯಲ್ಲಿ 
ಸೇರಿಹೋದನು. ॥ ೧೯ ॥ 

ಪರೀಕ್ಷತನೇ । ಭಗವಂತನಂತಹ ಪ್ರತಾಪಶಾಲಿಯು ಬೇರೆ. 
ಯಾರೂ ಇಲ್ಲದಿರುವಾಗ ಅವನಿಗಿಂತ ಮಿಗಿಲಾದವರು ಹೇಗೆ 
ಇರಬಲ್ಲರು? ಅವನು ದೇವತೆಗಳ ಪ್ರಾರ್ಥನೆಯಿಂದಲೇ ಈ 
ಲೀಲಾವಿಗ್ರಹವನ್ನು ಇಂತಹ ಸ್ಥಿತಿಯಲ್ಲಿ ರಘುವಂಶ 
ಶಿರೋಮಣಿ ಭಗವಾನ್‌ ಶ್ರೀರಾಮನಿಗೆ - px ಶಸ್ತ್ರಗಳಿಂದ 
ರಾಕ್ಷಸರನ್ನು ಸಂಹರಿಸಿದುದು, ಸಮುದ್ರಕ್ಕೆ ಸೇತುವೆ ಕಟಿದುದು 
ಇದೇನೋ. ದೊಡ್ಡ ಗೌರವದ ಮಾತಲ್ಲ. ಅವನಿಗೆ ಶತ್ರುಗಳನ್ನು 
ಕೊಲ್ಲಲಿಕ್ಕಾಗಿ ಕುಗಳಿ ಸಹಾಯದ. ಅವಶ್ಯಕತೆಯಾದರೂ ಏನಿತ್ತು? 
ಇದೆಲ್ಲವೂ ಅವನ ಲೀಲೆ ಮಾತ್ರವಾಗಿದೆ. ॥ ೨೦ ॥ 

ಭಗವಾನ್‌ ಶ್ರೀರಾಮಚಂದ್ರನ ನಿರ್ಮಲವಾದ ಯಸಸ್ಸು 
ಸಮಸ್ತ್ರ ಪಾಪಗಳನ್ನು ಪರಿಹರಿಸುವಂತಹುದು. ಅದು ದಿಗ್ಗಜಗಳಿಗೆ 
ಪಟ್ಟವಸ್ತದಂತಿರುವ - ಶ್ರೀರಾಮಚಂದ್ರನ ಯಶಸ್ಸು ದಿಗಂತದ 
ವರೆಗೂ ಹರಡಿದೆ. ಇಂದೂ ಕೂಡ ಮಹಾ-ಮಹಾ ಬುಷಿ- 
ಮಹರ್ಷಿಗಳು ರಾಜರುಗಳ ಸಭೆಗಳಲ್ಲಿ ಗಾನಮಾಡುತ್ತಿದ್ದಾರೆ. 
ಸ್ವರ್ಗದ ದೇವತೆಗಳು ಮತ್ತು ವೃಧಿವಿಯ ನರಪಕಿಗಳು ತಮ್ಮ 
ಸುಂದರ ಕಿರೀಟಗಳಿಂದ ಅವನ ಚರಣಕಮಲಗಳ ಸೇವೆಯನ್ನು 
ಮಾಡುತ್ತಿದ್ದಾರೆ. ನಾನೂ ಕೂಡ ಅಂತಹ ರಘುವಂಶ ಶಿರೋಮಣಿ" 
ಭಗವಾನ್‌ ' ಶ್ರೀರಾಮಚಂದ್ರನನ್ನು ಶರಣು ಹೊಂದುತ್ತೇನೆ. 
॥ ೨೧॥ ಯಾರು ಭಗವಾನ್‌ ಶ್ರೀರಾಮನ ದರ್ಶನ ಪಣೆದಿದ್ದನೋ, 
ಸರ್ಶಿಸಿದ್ದರೋ, ಅವನ ಸಹವಾಸದಲ್ಲಿದ್ದರೋ, ಅವನನ್ನು ಅನು 
ಸರಿಸಿದ್ದರೋ ಅವರೆಲ್ಲರೂ ಹಾಗೂ ಕೋಸಲ ದೇಶದ ನಿವಾಸಿ 
ಗಳೂ ಕೂಡ ಮಹಾಯೋಗಿಗಳು ಯೋಗಸಾಧನೆಯಿಂದ 
ಪಡೆದುಕೊಳ್ಳುವ ದಿವ್ಯ ಲೋಕವನ್ನು ಸೇರಿರುವರು. ॥ ೨೨ ॥ 
ಯಾವ ಪುರುಷರು ತಮ್ಮ ಕಿವಿಯಾರೆ ಭಗವಾನ್‌ ಶ್ರೀರಾಮನ 
ಚರಿತ್ರೆಯನ್ನು ಕೇಳಿರುವರೋ, ಆವರಿಗೆ ಸರಳತೇ, ಕೋಮಲತೆ 
ಮುಂತಾದ ಸದ್ಗುಣಗಳ ಪ್ರಾಪ್ತಿಯಾಗುತ್ತದೆ. ಪರೀಕ್ಷಿತನೇ | ಕೇವಲ. 
ಇಷ್ಟೇ ಅಲ್ಲ ಅವನು ಸಮಸ್ಯ ಕರ್ಮ ಬಂಧನದಿಂದ ಮಸ್ತ 
ನಾಗುವನು. ॥ ೨೩ ॥ 

ಪರೀಕ್ಚಿದ್ರಾಜನು ಕೇಳಿದನು - ಪೂಜ್ಯರೇ! ಭಗವಾನ್‌ 
ಶ್ರೀರಾಮನು ತನ್ನ ಸಹೋದರರೊಡನೆ ಹೇಗೆ ವರ್ತಿಸುತ್ತಿದ್ದರು ? 
ಭರತನೇ ಮೊದಲಾದ ಅವನ ಆನುಜರೂ, ಪ್ರಜೆಗಳೂ, 
ಅಯೋಧ್ಯಾ ನಿವಾಸಿಗಳೂ ಶ್ರೀರಾಮನ ಕುರಿತು ಹೇಗೆ ವೈವಹರಿಸು 
ತ್ತಿದ್ದರು? ॥ ೨೪೪ 





50 ಶ್ರೀಮದ್ಧಾಗವತ [ಅಭ್ಯಾಯ 11 
ಶ್ರೀಶುಕ ಉವಾಚ ಶ್ರೀತುಕಮಹಾಮುನಿಗಳು ಹೇಳಿದರು - ಪರಿಕಿತನೇ! 

ತ್ರಿಭುವನೇಶ್ವರ ಮಹಾರಾಜನಾದ ಶ್ರೀರಾಮನು ರಾಜ್ಯಸಿಂಹಾಸನ 

ಅಥಾದಿತನ್ದಗಿಇಯೇ ಭ್ರಾತ್ಮಸಮನೇಶ್ವರ! | | ಎನ್ನು ಸ್ವೀಕಂ0ದ ಬಳಕ ತನ್ನ ಆನುಜಗೆ ದಿಗ್ವಿಜಯಮಾಡಿ 
ಆತ್ಮಾನಂ ದರ್ಶಯನ್‌ ಸ್ಥಾನಾಂ ಪುರೀಮೈಕ್ಬತ ಸಾನುಗ: | ಕೊಂಡು" ಬರಲು ತಾನು ತನ್ನ ಪರಿಜನ-ಪುರ 


॥ ೨೫ ॥ 


ಅಸಿಕ್ತಮಾರ್ಗಾಂ ಗಂಧೋದೈಃ ಕರಿಣಾಂ ಮದಶೀಕರ್ಯೆಃ! 
ಸ್ವಾಮಿನಂ ಪ್ರಾಪ್ತಮಾಲೋಕೃಮತ್ತಾಂವಾ ಸುತರಾಮಿನ 


॥೨೬॥ 
ಪ್ರಾಸಾದಗೋಪುರಸಭಾಚೈತ್ಮದೇವಗೃಹಾದಿಷು | 
ವನ್ನಸ್ತಹೇಮಕಲಕೈಃ ಪತಾಕಾಭಿಶ್ಚ ಮುಡಿತಾಮ್‌ 

॥ ೨೭ 


ಪೂಸೈಃ ಸವ್ಮಂತೈರಂಭಾಭಿಃ ಪಟ್ಟಿಕಾಭಿಃ ಸುವಾಸಸಾಮ್‌ । 
ಆದರ್ಶೈರಂಶುಕ್ಳೈಃ ಸಗ; ಕೃತಕೌತುಕತೋರಣಾಮ್‌ 
॥೨೮॥ 


ತಮುಪೇಯುಸ್ತತ್ರ 
ಪೌರಾ 

ಆಶಿಷೋ 
ಪಾಹೀಮಾಂ 


ತತ್ರ 


ಅಹಗಣಪಾಣಯಃ 
ಯುಯುಜುರ್ದೇವ 


ಪಾಕ್ಷಬೋಡ್ಲ ತಾಮ್‌ 


॥೨೯॥ 


ತತಃ ಪ್ರಜಾ ವೀಕ್ವ್ವ ಪತಿಂ ಚಿರಾಗತಂ 
ವಿದ್ಯಕ್ಷಯೋತ್ಸಷ್ಟಗೃಹಾಃ ಸ್ಟಿಯೋ ನರಾ: | 

ಆರುಹ್ಯ ಹರ್ಮ್ಯಾಣ್ಯರವಿಂದಲೋಚನ- 
ಮತ್ಯಪ್ರನೇತ್ರಾಃ ಕುಸುಮೈರವಾಕಿರನ್‌ ॥೩೦॥ 


ಅಥ ಪ್ರವಿಷ್ಟ ಸಗ್ನಹಂ ಜುಪ್ಪಂ ಸ್ಟೈ; ಪೂರ್ವರಾಜಭಿಃ 
ಅನಂತಾಖಲಕೋಶಾಢ್ಯಮನರ್ಫ್ಯೋರುಪರಿಚ್ಛದಮ್‌ 
॥೩೧॥ 


ವಿಡ್ರುಮೋದುಂಬರದ್ದಾದೈರ್ವೈ ದೂರ್ಯಪ್ಪಂಭಪಂತ್ರಿಭಿಃ । 
ಸ್ಛರ್ಮಾರತ್ಯಃ  " ಸ್ಪತ್ವೈರ್ಭಾತಸಕತ್ತಿಭ: 


॥೩೨॥ 
ಚಿತ್ರಗ; ಪಟ್ಟಿಕಾಭಿರ್ವಾಸೋಮಣಿಗಣಾಡುಕ್ಛೈ: । 


ಮುಕ್ತಾಫಲೈಶ್ಚಿರುಲ್ದಾಸ್ಟೆ: ಕಾಂತಕಾಮೋಪಪತ್ತಿಭಿಃ 
naan 





ಜನರಿಗೆ ರರ್ಶನವನ್ನೀಯುತ್ತಾ ತನ್ನ ಅನುಚರರೊಂದಿಗೆ ಅಯೋಧ್ಯಾ 
ಪಟ್ಟಣದ ಸೊಬಗನ್ನು ನೋಡಲು ಹೊರಟನು. ॥೨೫॥ ಆ 
ಸಮಯದಲ್ಲಿ ಅಯೋಧ್ಯಾನಗರದ ಮಾರ್ಗಗಳು ಸುಗಂಧಜಲ 
ದಿಂದ ಮತ್ತು ಆನಗಳ ಮದೋದಕದಿಂದ ನೆನೆದಿದ್ದವು. ಈ 
ನಗರಿಯು ಸ್ವಾಮಿಯಾದ ಭಗವಾನ್‌ ಶ್ರೀರಾಮನನ್ನು ನೋಡಿ 
ಆತ್ಯಂತ ಆನಂದ ಭರಿತವಾಗಿದೆಯೋ ಎಂಬಂತೆ ಕಾಣುತ್ತಿತ್ತು. 
॥ ೨೬ ॥ಪ್ರೀರಾಮನುನಗರರರ್ಶನಮಾಡಿಕೊಂಡುಬರುತ್ತಿರವಾಗ 
ಸುವರ್ಣಕಲಶಗಳಿಂದ ಯಸ್ತವಾಗಿದ್ದವಾ; ಗೋಪುರ 
ಗಳನ್ನೂ ಸಭಾಭವನಗಳನ್ನೂ ಎಹಾರಸ್ಥಳಗಳನ್ನೂ ದೇವಾಲಯ 
ಗಳನ್ನೂ ನೋಡಿದನು. ಅಲ್ಲಲ್ಲಿ ಪತಾಕಗಳು ಹಾರಾಡುತ್ತಿದ್ದವು. 
॥ ೨೭ ॥ ಹೊಂಬಾಳಿಗಳಿಂದ ಕೂಡಿದ ಅಡಿಕೆಮರಗಳಿಂದಲೂ, 
ಬಾಳೆಯ ಕಂಭದಿಂದಲೂ, ಸುಂದರವಾದ ಪಟ್ಟವಸ್ಥೆಗಳಿಂದಲೂ 
ಶೃಂಗರಿಸಲ್ಪಟ್ಟತ್ತ. ಕನ್ನಡಿಗಳಿಂದಲೂ, ವಸ್ತ್ರ ಪುಷ್ಪಮಾಲಗಳಿಂದಲೂ, 
ಮೂಂಗಲಿಕ ಚಿ್ನೆಗಳಿಂದ ಚಿತ್ರಿತವಾಗಿದ್ದಕೌತುಕವನ್ನುಂಟುಮಾಡುವ 
ತೋರಣಗಳಿಂದಲೂ ಇಡೀ ಸಗರವು ರುಗ-ರುಗಿಸು್ತಿತ್ತು ॥ ೨೮ ॥ 
ನಗರವಾಸಿಗಳುತಮ್ಮ ಕೃಗಳಲ್ಲಿನಾನಾರೀತಿಯ ಕಪ್ಪ-ಕಾಣಿಕೆಗಳನ್ನು 
ಹಿಡಿದುಕೊಂಡು ಭಗವಂತನ ಬಳಿಗೆ ಬಂದು, ಅವನನ್ನು 
ಪ್ರಾರ್ಥಿಸುತ್ತಾರೆ - ದೇವದೇವನೇ। ನೀನು ನಿನ್ನ ಹಿಂದಿನ 
ವರಾಹಾವತಾರದಲ್ಲಿ ಈ ಭೂಮಿಯನ್ನು ಉದ್ದರಿಸಿದ್ದೆ ಈಗ ಇದರ 
ಪಾಲನೆಯನ್ನೂಮಾಡು. ॥ ೨೯ ॥ ಪರೀಕ್ಷಿತನೇ | ಆಸಮಯದಲ್ಲಿ 
ಬಹಳ ದಿನಗಳ ಬಳಿಕೆ ಭಗವಾನ್‌ ಶ್ರೀರಾಮನು ಇತ್ತ 
ಆಗಮಿಸುತ್ತಿದ್ದಾನೆ. ಎಂದು ತಿಳಿದಾಗ ಎಲ್ಲ ಪ್ರಜಾಜನರು, 
ಸ್ವ್ರ-ಪುರುಷರಾದಿಯಾಗಿ ಅವನ ದರ್ಶನದ ಉತ್ಕಂತತೆಯಿಂದ 
ಮನೆಗಳ ಬಾಗಿಲುಗಳನ್ನು ಪಾರುಹೊಡೆದು ಅವನ ಕಡೆಗೆ 
ದ್ದರು. ಅವರು ಎತ್ತರವಾದ ಮಹಡಿಗಳಲ್ಲಿ ಹತ್ತಿಕೊಂಡು 
ತೃಪ್ತಿಹೊಂದದ ಕ: ಕಮಲನಯನ ಭಗವಂತನನ್ನು 
ನೋಡುತ್ತಾ ಅವನ ಮೇಲೆ ಹೂವುಗಳ ಮಳೆಗರೆಯುತ್ತಿದ್ದರು. ॥ ೩೦ ॥ 
ಹೀಗೆ ಪ್ರಜಾಜನರ ನಿರೀಕ್ಷಣಮಾಡಿ ಭಗವಂತನು ಮರಳಿ 
ಆರಮನೆಗೆ ಬರುತ್ತಿದ್ದನು. ಆ ಅರಮನೆಯು ಹಿಂದಿನ ರಾಜರಿಂದ. 
ಸೇವಿಸಲ್ಪಟ್ಟು. ಅದರಲ್ಲಿ ಎಂದೂ ಬರಿದಾಗದ ದೊಡ್ಡ- 
ರತ್ನಭಂಡಾರಗಳಿದ್ದವು. ಬಹುಮೂಬ್ಯವಾದ ಆನೇಕ ಸಾಮಗ್ರಿ 
ಗಳಿಂದ ಸುಸಜ್ಜಿತವಾಗಿತ್ತು. ॥ ೩೧॥ ಆ ಅರಮನೆಯ ದ್ವಾರ 
ಬಂಧಗಳು, ದ್ವಾರಗಳು ಹವಳಗಳಿಂದಲೇ ನಿರ್ಮಿತವಾಗಿದ್ದವು. 
ಅದರಲ್ಲಿರುವ ಎಲ್ಲ ಕಂಭಗಳು ವೈಡೂರ್ಯಮಣಿಗಳದ್ದಾಗಿದ್ದವು. 
ಮರಕತಮಣಿಯಿಂದ ರಚಿಸಿದ ಸುಂದರ ನೆಲವತ್ತು. ಸ್ಫಟಿಕದ 
ಗೋಡೆಗಳು ಹೊಳೆಯುತ್ತಿದ್ದವು. ॥ ೩೨ ॥ ಬಣ್ಣ-ಬಣ್ಣದ ಮಾಲೆ. 
ಗಳಿಂದಲೂ, ಪತಾಕೆಗಳಿಂದಲೂ, ಮಣಿಗಳ ಹೊಳಸಿನಿಂದಲೂ, 
ಶುದ್ಧಚೇತನದಂತೆ ಉಜ್ವಲ ಮುತ್ತುಗಳಿಂದಲೂ, ಸುಂದರವಾದ 
ಭೋಗಸಾಮಗ್ರಿಗಳಿಂದಲೂ, ಸುಗಂಧಿತ ಧೂಪ-ದೀಪ 





12 ಅಧ್ಯಾಯ] 


ನವಮ ಸ್ಥಂಧ 51 





ಧೂಪದೀಷೈಃ ಸುರಭಿಭಿರ್ಮಂಡಿತಂ ಪುಷ್ಪಮಂಡನೈ: । 
ಸ್ವ್ರೀಪುಂಭಿಃ ಸುರಸಂಕಾಶೈರ್ಜುಷ್ಟಂ ಭೂಷಣಭೂಷಣೆಃ 
॥೩೪॥ 


ತಸ್ಥಿನ್ನ ಭಗವಾನ್ರಾಮಃ ಸ್ಥಿಗ್ನಯಾ ಪ್ರಿಯಯೇಷ್ಟಯಾ । 
ರೇಮೇ ಸ್ವಾರಾಮಧೀರಾಣಾಮೃಷಭಃ ಸೀತಯಾ ಕಿಲ 
॥೩೫॥ 


ಬುಭುಜೇ ಚಯಥಾಕಾಲಂಕಾಮಾನ್‌ ಧರ್ಮಮಪೀಡಯನ್‌ | 


ವರ್ಷಪೂಗಾನ್ಪಹೂನ್‌ ನೃಣಾಮಭಿಧ್ಯಾತಾಂಫ್ರಿಪಲ್ಲವಃ 
Maku 





ಗಳಿಂದಲೂ, ಪುಷ್ಟಗಳಿಂದಲೂ, ಒಡವೆಗಳಿಂದಲೂ ಆ ಅರಮನೆ 
ಯನ್ನು ತುಂಬಾ ಶೃಂಗರಿಸಿದ್ದರು. ಅಂತಹ ದಿವ್ಯವಾದ ಅರಮನೆ 
ಯನ್ನು ಶ್ರೀರಾಮನು ಪ್ರವೇಶಿಸುತ್ತಲೇ ಆಭೂಷಣಗಳಿಗೂ 
ಅಲಂಕಾರಪ್ರಾಯರಾದ ದೇವೋಪಮ ಸ್ಕೀ-ಪುರುಷರು ಅವನ 
ಸೇವೆಯಲ್ಲಿ ಸರ್ವದಾ ನಿರತರಾಗಿರುತ್ತಿದ್ದರು. ॥ ೩೩-೩೪ ॥ 
ಪರೀಕ್ಚಿತನೇ। ಭಗವಾನ್‌ ಶ್ರೀರಾಮನು ಆಕ್ಮಾರಾಮರಾದ 
ಜಿತೇಂದ್ರಿಯರಾದ ಪುರುಷರಲ್ಲರಿಗೂ ಶ್ರೇಷ್ಠನಾಗಿದ್ದನು. ಆ ದಿವ್ಯ 
ವಾದ ಆರಮನೆಯಲ್ಲಿ ಅವನು ತನ್ನ ಪ್ರಾಣಪ್ರಿಯಳಾದ ಪ್ರೇಮ 
ಮಯಿಯಾದ ಪತ್ನೀ ಶ್ರೀಸೀತಾದೇವಿಯೊಡನೆ ವಿಶರಿಸುತ್ತಿದ್ದನು. 
॥ ೩೫ ॥ ಸಮಸ್ತ ಸ್ವ್ರೀ-ಪುರುಷರು ಯಾರ ಚರಣಕಮಲಗಳನ್ನು 
ಧ್ಯಾನಮಾಡುತ್ತಾ ಇರುವರೋ ಅಂತಹ ಭಗವಾನ್‌ ಶ್ರೀರಾಮನು 
ಬಹಳ ವರ್ಷಗಳವರೆಗೆ ಧರ್ಮ-ಮರ್ಯಾದೆಗಳನ್ನು ಪಾಲಿಸುತ್ತಾ 
ಕಾಲೋಚಿತವಾಗಿ ಸುಖೋಪಭೋಗಗಳನ್ನು ಸೇವಿಸುತ್ತಾ ರಾಜ್ಯ 
ಭಾರ ಮಾಡುತ್ತಿದ್ದನು. ॥ ೩೬ ॥ 


ಹನ್ನೊಂದನೆಯ ಅಧ್ಯಾಯವು ಮುಗಿಯಿತು. ॥ ೧೧॥ 
ಇತಿಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ನವಮಸ್ಕಂಧೇಶ್ರೀರಾಮೋಹಾಖ್ಯಾನೇ ಏಕಾದಶೋತಧ್ಯಾಯಃ॥ ೧೧ ॥ 











—— 
ಹನ್ನೆರಡನೆಯ ಅಧ್ಯಾಯ 
ಉಳಿದ ಇಕ್ಷಾಕು ವಂಶದ ಅರಸರ ವರ್ಣನೆ 

ಶ್ರೀಶುಕ ಉವಾಚ ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ಷಿತನೇ | 
ಹ್‌ ಸೆ ಕುಶ-ಲವರೆಂಬ ಯಮಳರು ಹುಟ್ಟದೆಂದು 

ಇಂಸ್ಯ  ಚಾತಿಧಿಸಸ್ಕಾನ್ನಿಷಧಸ್ತತುತೋ ನಭಃ! ಶ್ರೀರಾಮನಿ 
ಸ ಆಜು ಸಾ ಹೇಳಿದ್ದೆನಲ್ಲವೇ ? ಮುಂದೆ ಕುಶನ ಸಂತಾನವು ಬೆಳೆಯಿತು. ಕುಶನ 
ಸೃಂಡರೀಕೋರಥ ತತ್ಪುತ್ರಃ ಕ್ಷೇಮಧನ್ಹಾ ಭವತ್ತತಃ | ಸ್ಹ "ತಿಥಿ, ಅವನಿಗೆ ನಿಷಧ, ನಿಷಧನಿಂದ ನಭ, ನಭನಿಗೆ 
॥| ೧ 1 | ಪುಂಡರೀಕ, ಪುಂಡರೀಕನಿಗೆ ಕ್ಷೇಮಧನ್ವಾ ಹುಟ್ಟಿದನು. ॥ ೧॥ 
ವೇವಾನೀಕಸ್ತತೋತನೀಹಃ ಪಾರಿಯಾತ್ರೋತಥ ತತ್ತುತಃ । ಕ್ಷೇಮಧನ್ವನಿಗೆ ದೇವಾನೀಕ ಪುತ್ರನಾದನು. ದೇವಾನೀಕನಿಂದ 
ತತೋ ಬಲಸ್ಥಲಸ್ಪಸ್ನಾದ್ಧಜ್ರನಾಭೋತರ್ಕಸಂಭವಃ ಅನೀಹ, ಅನೀಹನಿಂದ ಪಾರಿಯಾತ್ರ, ಪಾರಿಯಾತ್ರನಿಂದ 
॥ ೨ 1 | ಬಲಸ್ಸಲ, ಬಲಸ್ಥಲನಿಗೆ ವಜ್ರನಾಭನೆಂಬ ಪುತ್ರನಾದನು. ಇವನು 
ಬಶ್ವತುತಸ್ತಸ್ಥಾದ್ದಿದ್ದತಿತ್ದಾಭವತ್‌ ಸುತಃ। | ಸೂರ್ಯನ ಅಂಶನಾಗಿದ್ದನು. ॥ ೨ ॥ ವಜ್ರನಾಭನಿಂದ ಖಗಣ, 
ಸರನ್‌ ಖಗಣನಿಂದ ವಿಧೃತಿ, ವಿದೃತಿಯಿಂದ ಹಿರಣ್ಯನಾಭನ ಉತ್ಪತಿ 
ತೋ ರಣ್ಯನಾಭೋ5ಭೂದ್ಯೋಗಾಚಾರ್ಯಸ್ತು ಜೈಮಿನೇಃ ಚ ಅನನ ಜೈಜಿನಿಯ ಶಿಷ್ಕನಾಗಿದ್ದು ಯೋಗಾ 
1! ೩ 1! | ಒರ್ಯನಾಗಿದ್ದನು. ॥ ೩. ॥ ಕೋಸಲದೇಶನಿವಾಸಿ ಯಾಜ್ಞವಲ್ಪ,. 
ಶಿಷ್ಯಃ ಕೌಸಲ್ಯ ಆಧ್ಯಾತ್ಮಂ ಯಾಜ್ನವಲ್ಯೋೋರಧ್ಯಗಾದೃತಃ | | ಬ್ರುಷ್ಣಿಯು ಅವನ ಶಿಷ್ಕನಾಗಿ ಅವನಿಂದ ಅಧ್ಯಾತ್ಮಯೋಗದ 
ಯೋಗಂ ಮಹೋದಯದೃಷಿರ್ಶ್ಯದಯಗ್ರಂಥಿಭೇದಕಮ್‌ | ಶಿಕ್ಷಣವನ್ನು ಪಡೆದಿದ್ದನು. ಆ ಯೋಗವು ಹೃದಯಗ್ರಂಥಿಯನ್ನು 

॥ ೪ ॥ 


ಪುಷ್ಕೋ ಹಿರಣ್ಯನಾಭಸ್ಯ ಧ್ರುವಸಂಧಿಸ್ತತೋರಭವತ್‌ । 
ಸುದರ್ಶನೋತಥಾಗ್ಗಿವರ್ಣ: ಶೀಘುಸ್ತಸ್ಯ ಮರು: ಸುತಃ 
uzun 
ಮೋಂಸಾವಾಸ್ಟೇ ಯೋಗುದ್ದ ಕಲಾಪಗ್ರಾಮಮಾತ್ರಿತಃ। 
ತಲೇರಂತೇ ಸೂರ್ಯವಂಶಂ ನಷ್ಟಂ ಭಾವಯಿತಾ ಪುನಃ 
men 








ಕತ್ತರಿಸುವಂತಹುದು ಮತ್ತು ಪರಮ ಸಿದ್ದಿಪ್ರದವಾಗಿದೆ. ॥ ೪ ॥ 
ಹಿರಣ್ಯನಾಭನಿಗೆ ಪುಷ್ಟ, ಪುಷ್ಠನಿಗೆ ಧ್ರುವಸಂಧಿ, ಧ್ರುವಸಂಧಿಗೆ 
ಸುದರ್ಶನ, ಸುದರ್ಶನನಿಗೆ ಅಗ್ನಿವರ್ಣ, ಅಗ್ನಿವರ್ಣನಿಗೆ ಶೀಘ್ರ, 

ಶೀಘ್ರನಿಗೆ ಮರು ಎಂಬ ಪತ್ರ” ಹುಟ್ಟಿದನು. ॥ ೫ ॥ ಮರುವು 
ಯೋಗಸಾಧನೆಯಿಂದ ಸಿದ್ಧಿಯನ್ನು ಪಡೆದುಕೊಂಡು ಅವನು 
ಈಗಲೂ ಕಲಾಪಗ್ರಾಮದಲ್ಲಿ ಇರುತ್ತಿರುವನು. ಕಲಿಯುಗದ 
ಅಂತ್ಯದಲ್ಲಿ ಸೂರ್ಯವಂಶವು ನಾಶವಾದಾಗ ಅವನು ಅದನ್ನು 
ಪುನಃ ಮುಂದುವರೆಸುವನು. ॥ ೬ ॥ 


52 


ಶ್ರೀಮದ್ಭಾಗವತ 


[ಅಧ್ಯಾಯ 13 





ಹಾತ್ಯಸುಶುತನ್ನ ಇ ಸಂಧಿಸ್ವಸ್ಥಾಪ್ಮಮರ್ಷಣ॥ 
ಮರಸ್ವಾಡ್ರಪತಸಬಾರಿಾಸ್ಟೋೊಡನ್ರಣಾಯತ 


॥೭॥ 
ತತಃ ಪ್ರಸೇನಚಿತ್ತಸ್ವಾತ್ರಕ್ಷಕೋ ಭವಿತಾ ಪುನಃ। 
ತತೋ ಬೃಹದ್ದರೋ ಯಸ್ತು ಪಿತ್ರಾ ತೇ ಸಮರೇ ಹತಃ 
॥೮॥ 
ಏತೇ ಹೀಕ್ಸಾಕುಭೂಪಾಲಾ ಅತೀತಾಃ ಶೃಣ್ಣನಾಗತಾನ್‌ | 
ಬೃಹದ್ದಲಸ್ಕ ಭವಿತಾ ಪುತ್ರೋ ನಾಮ 'ಬೃಹದ್ರಣ: 


uen 

ಉದುತ್ರಯಸತಸ್ತದ್ಕ  ವತನ್ನದೋ ಭವಿಷ! 
ಪ್ರತಿವ್ಯೋಮಸ್ತತೋ ಭಾನುರ್ದಿವಾಕೋ ವಾಹಿನೀಪತಿ: 

moon 

ಸಹದೇವಸ್ತತೋ ವೀರೋ ಬೃ? ಥ ಭಾನುಮಾನ್‌ । 
ಪ್ರತೀಕಾಶ್ಟೋ ಭಾನುಮತಃ ಸುಪ್ರತೀಕೋಠಥ ತತ್ತುತ: 

॥೧೧॥ 

ಭವಿತಾ ಮುರುದೇವೋತಥ ಸುನಕ್ಕತ್ರೋಥ ಪುಷ್ಕರಃ। 
ತಸ್ಯಾಂತರಕ್ಕ್ಪತ್ತುತ್ತಃ ಸುತಪಾಸ್ತದಮಿತ್ರಜಿತ್‌ 

॥೧೨॥ 


ಬೃಹದ್ರಾಜಸ್ತು ತಸ್ಯಾಪಿ ಬರ್ಹಿಸ್ತಸ್ಥಾತ್‌ಕೃತಂಜಯಃ । 
ರಣಂಜಯಸ್ತಸ್ಥ ಸುತಃ ಸಂಜಯೋ ಭವಿತಾ ತತಃ 
॥ ೧೩॥ 
ತಸ್ಯಾಚ್ಛಾಕ್ಯೋಂಥ ಶುದ್ಯೋದೋ ಲಾಂಗಲಸ್ತತುತ: ಸ್ಚೃತಃ | 
ತರ ಪ್ರಸೇನಜಿತ್ತಸ್ಯಾತ್‌ ' ಕುದ್ರಕೋ ಭವಿತಾ ತತಃ 
॥೧೪॥ 
ರಣಕೋ ಭವಿತಾ ತಸ್ಪಾತ್ಪುರಥಸ್ತನಯಸ್ತತಃ॥ 
ಸುಮಿತ್ರೋ ನಾಮನಿಷ್ಕಾಂತ ಏತೇ ಬಾರ್ಹದ್ದರಾನ್ವಯಾಃ 
॥ ೧೫ ॥ 
ಇಕ್ಸ್ಟಾಕೂಣಾಮಯಂ ವಂಶ ಸುಮಿತ್ರಾಂತೋ ಭವಿಷ್ಯತಿ 
ತ ಪ್ರಾಪ್ಯ ರಾಜಾನಂ ಸಂಸ್ಕಾಂ ಪ್ರಾಪ್ಮತಿ ವೈ ಕಲೌ 
॥ ೧೬॥ 





ಮರುವಿನಿಂದ ಪ್ರಸುಶ್ರುತ, ಅಮೌಂದ ಸಂಧಿ, ಸಂಧಿಯಂದ 
ಅಮರ್ಷಣನು ಹುಟ್ಟಿದನು. ಅಮರ್ಷಣನಿಂದ ಮಹಸ್ವೆಂತ, 
ಮಹಸ್ವಂತನಿಂದ ವಿಶ್ವಸಾಹ್ವ ನಾದನು. ॥ ೭ ॥ ವಿಶ್ವಸಾಹ್ವನ ಪುತ್ರ 
ಪ್ರನೇನಜಿತ್‌, ಪ್ರಸೇನಜಿತ್ತುವನಿಂದ ತಕ್ಷಕ ತಕ್ಷಳಪುತ್ರ ಬೃಹದ್ವಲ 
ನಾದನು. ಪರೀಕ್ಷಿತನೇ | ಇದೇ ಬೃಹದ್ದಲನನ್ನು ನಿನ್ನ ತಂದೆ. 
ಅಭಿಮನ್ಯುವು ಯುದ್ಧದಲ್ಲಿ ಕೊಂದಿದ್ದನು. ॥ ೮ ॥ 

ರೀಕ್ಷಿದ್ರಾಜೇಂದ್ರನೇ | ಇಕ್ಸ್ವಾಕುವಂಶದಲ್ಲಿ ಇಂದಿನವರೆಗೆ 
ಇಷ್ಟು ಭೂಪಾಲರು ಆಗಿಹೋಗಿದ್ದಾರೆ. ಈಗ ಮುಂದೆ ಆಗುವವರ 
ವಿಷಯವನ್ನು ಕೇಳು. ಬೃಹದ್ದಲನಿಗೆ ಬೃಹದ್ರಣ ಪುತ್ರನಾಗುವನು. 
1೯ ॥ ಬೃಹದ್ರಣನಿಗೆ ಉರುಕ್ರಿಯ, ಅವನಿಗೆ ವಕ್ತವೃದ್ಧ 
ವತ್ತವೃದ್ಧಗೆ ಪ್ರತಿವ್ಯೋಮ, ಪ್ರತಿಪ್ಯೋಮನಿಗೆ ಭಾನು, ಭಾನುವಿಗೆ 
ಸೇನಾಪತಿ ದಿವಾಕನೆಂಬ ಪುತ್ರನಾಗುವನು. ॥ ೧೦ ॥ ದಿವಾಕನಿಗೆ 
ವೀರಸಹದೇವ, ಸಹದೇವನಿಗೆ ಬೃಹದಶ್ವ, ಬೃಹದಶ್ವನಿಗೆ 
ಭಾನುಮಾನ್‌, ಭಾನುಮಂತನಿಗೆ ಪ್ರತೀಕಾಶ್ವ, ಪ್ರತೀಕಾಶ್ವನಿಗೆ 
ಸುಪ್ರತೀಕ ಪುತ್ರನಾಗುವನು. ॥ ೧೧ ॥ ಸುಪ್ರತೀಕನಿಗೆ ಮರುದೇವ, 
ಮರುದೇವನಿಗೆ ಸುನಕ್ತ, ಸುನಕ್ಪ್ರನಿಗೆ ಪುಷ್ಕರ, ಪುಷ್ಕರನಿಗೆ 
ಅಂತರಿಕ್ಚ ಅಂತರಿಕ್ಟಿಗೆ ಸುತವಾ, ಅವನಿಗೆ ಅಮಿತ್ರಜಿತ್‌ ಎಂಬ 
ಪುತ್ರನಾಗುವನು. ॥ ೧೨ ॥ ಅಮಿತ್ರಜಿತ್ತುವಿಗೆ ಬೃಹದ್ರಾಜ, 
ಬೃಹದ್ರಾಜನಿಗೆ ಬರ್ಹಿ, ಬರ್ಹಿಗೆ ಕೃತಂಜಯ, ಕೃತಂಜಯನಿಗೆ 
ರಣಂಜಯ, ಅವನಿಗೆ ಸಂಜಯನೆಂಬ ಪುತ್ರನಾಗುವನು.॥ ೧೩ ॥ 
ಸಂಜಯನಿಗೆ ಶಾಕ್ಯ, ಅವನಿಗೆ ಶುದ್ಧೋದ, ಶುದ್ಧೋದನಿಗೆ ಲಾಂಗಲ, 
ಲಾಂಗಲನಿಗೆ ಪ್ರಸೇನಜಿತ್‌, ಪ್ರಸೇನಜಿತ್ತುವಿಗೆ ಕ್ಷುದ್ರಕನೆಂಬ 
ಪುತ್ತನಾಗುವನು. ॥ ೧೪ ॥ ಕ್ಪುದ್ರಕನಿಗೆ ರಣಕ, ರಣಕಕಿಗೆ ಸುರಥ, 
ಸುರಥನಿಗೆ ಈ ವಂಶದ ಕೊನೆಯ ರಾಜನಾದ ಸುಮಿತ್ರನು 
ಹುಟ್ಟುವನು. ಇವರೆಲ್ಲರೂ ಬೃಹದ್ಬಲನ ವಂಶಧರರಾಗುವರು. 
॥ ೧೫ ॥ ಇಕ್ಟ್ರಾಕುವಿನ ಈ ವಂರವು ಸುಮಿತ್ರನವರೆಗೆ ಉಳಿ 
ದೀತು. ಏಕೆಂದರೆ ಸುಮಿತ್ರನು ರಾಜನಾದಾಗ ಕಲಿಯುಗದಲ್ಲಿ ಈ 
ವಂಶವು ಮುಗಿದುಹೋದಿತು. ॥ ೧೬ ॥ 


ಹನ್ನೆರಡನೆಯ ಅಧ್ಯಾಯವು ಮುಗಿಯಿತು. ॥ ೧೨ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂಸಯತಾಯಾಂನವದುಸ್ಥಂಧೇ ಇಕ್ಷಿವಂಶವರ್ಣನಂನಾಮ ದ್ಯಾದಶೋತಧ್ಯಾಯೆಃ ॥ ೧೨॥ 


—— 
ಹದಿಮೂರನೆಯ ಅಧ್ಯಾಯ 
ನಿಮಿರಾಜನ ವಂಶದ ವರ್ಣನೆ 

ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ.- ಎಲೈ ಪರೀಕ್ಷಿಕನೇ | 

ಇತ್ವ್ವಾಕುವಿಗೆ ನಿಮಿ ಎಂಬ ಪುತ್ತನಿದ್ದರು. ಅವನು ಯಜ್ಞವನ್ನು 

ನಿಮಿರಿಕ್ಟ್ವಾಕುತನಯೋ ವಸಿಷ್ಯಮವೃತರ್ತ್ತಿಜಮ್‌ । | ಪ್ರಾರಂಭಿಸಿ ಮಹರ್ಷಿ ವಸಿಷ್ಠರನ್ನು ಖುತ್ತಿಜರನ್ನಾಗಿ ವರಣ 
ಆರಭ್ಯ ಸತ್ರಂ ಸೋತಪ್ಯಾಹ ಶಕ್ರೀಣ ಪ್ರಾಗ್ಟೃತೋಶಸ್ಥಿ ಭೋಃ | ಮಾಡಿದನು. ಮಸಿಷ್ಕರು ಹೇಳಿದರು - ರಾಜನೇ | ಇಂದ್ರನು ತನ್ನ 
1 ೧ ॥ | ಯಜ್ಞಕ್ಕಾಗಿ ನನ್ನನ್ನು ಮೊದಲೇ ವರಣಮಾಡಿರುವನು. ॥ ೧ ॥ 





ren ಇಗೆ wef Tard FTA ಇಷಾ? ತಗ ATT ೫೫] ಕಾ 
Entreated by Bhagiratha Lord Siva holds Gaiiga on his head 





Lord Rama the Maryadapurusottama 





spar sito areas (ತಾ) 
Childly pranks of Lord Sri Krsna (4) 








war sper ಸಾರಾಗೌಗ (ಇ) 
Childly pranks of Lord Sri Krsna (8) 





The release of kings from the prison of 18782003 





I-A Battle with Silva 





ma sf fore SGT 


Liberation of Dantavakira and Vidiratha 


Restoration of dead sons of Devaki 





gr 0777ರ] ೪7೫, 


Curse for the annihilation of Yadu dynasty 





eae Ye weft 
The glimpse of final departure of Lord 








18 ಅಧ್ಯಾಯ] ನವಮ ಸ್ಥಂಧ 5s 
ತಂ ನಿರ್ವರ್ತ್ಯಾಗಮಿಷ್ಕಾಮಿ ತಾವನ್ಮಾಂ ಪ್ರತಿಪಾಲಯ । | ಅವನ ಯಜ್ಞವನ್ನು ಪೂರೈಸಿ ನಾನು ನಿನ್ನ ಬಳಿಗೆ ಬರುವೆನು. 
ತೂಪ್ಲಿಮಾಸೀದ್ದೃಹಪತಿ: ಸೋರಪೀಂಡ್ರಸ್ಯಾಕರೋನ್ಥವಿಮ್‌ | ಅಲ್ಲಿಯವರೆಗೆ ನನ್ನ ಪಕ್ಷ ಮಾಡು. ಈ ಮಾತನ್ನು ಕೇಳ ನಿಮಿ 
ks & u ೨ u | ರಾಜನು ಮೌನವಾಗಿದ್ದನು. ಇಂದ್ರನಿಂದ ಯಜ್ಞವನ್ನು 

ಮಾಡಿಸಲು ಹೊರಟುಹೋದರು. ॥ ೨॥ ಜೀವನವು ಕ್ಷಣ 

ನಿಮಿಶ್ಚಲಮಿದಂ ವಿದ್ವಾನ್ನತ್ರಮಾರಭತಾತ್ಮವಾನ್‌ । ಭಂಗುರವಾದುದರಿಂದ ಮಸಷರಿಗಾಗಿ ಕಾಯುವುದು ಉಚಿತ 
ಜುತ್ತಿಗ್ಬಿರಪರೈಸ್ತಾವನ್ನಾಗಮದ್ಯಾವತಾ ಗುರುಃ | ವಳಿನೆಂದು ಭಾವಿಸಿದ ನಿಮಿಯು ರು ಬರುವ ಮೊದಲೇ 


wan 


ಶಿಷ್ಕವ್ಯತಿಕ್ರದುಂ ವೀಕ್ಷ 
'ಅಶಪತತತಾದ್ದೇಹೋ 


ನಿರ್ವರ್ತ್ಯ ಗುರುರಾಗತಃ। 
ನಿಮೇಃ ಪಂಡಿತಮಾನಿನಃ 
॥೪॥ 


ನಿಮಿಃ ಪ್ರತಿದದೌ ಶಾಪಂ ಗುರವೇ5ಧರ್ಮವರ್ತಿನೇ । 
ತವಾಪಿ ಪತತಾದ್ದೇಹೋ ಲೋಭಾದ್ದರ್ಮಮಜಾನತಃ 
[ENT 


ಇತ್ಯುತ್ತನರ್ಜ ಸ್ವಂ ದೇಹಂ ನಿಮಿರಧ್ಯಾತ್ಮಕೋವಿದ: । 
ಮಿತ್ರಾವರುಣರ್ಯೋರ್ಜಜ್ಞೇ ಉರ್ವಶ್ಯಾಂಪ್ರಪಿತಾಮಹಃ 
॥೬॥ 


ಗಂಧವಸ್ತುಹು ತದ್ದೇಹಂ ನಿಧಾಯ ಮುನಿಸತ್ತಮಾಃ । 
ಸಮಾಪ್ತೇ ಸತ್ರಯಾಗೇಂಥ ದೇವಾನೂಚು:ಸಮಾಗತಾನ್‌ 
॥ ೭.॥ 


ರಾಜ್ಞೋ ಜೀವತು ದೇಹೋಂಯಂಪ್ರಸನ್ನಾ ಪ್ರಭವೋ ಯದಿ। 
ತಥೇತ್ಯುಕ್ತೇ ನಿಮಿಃ ಪ್ರಾಹ ಮಾ ಭೂನ್ಯೇ ದೇಹಬಂಧನಮ್‌ 
॥೮॥ 


ಯಸ್ಕ ಯೋಗಂ ನ ದಾಂಛಂತಿ ವಿಯೋಗಭಯಕಾತರಾಃ | 
ಭಜಂತಿ ಚರಣಾಂಭೋಜಂ ಮುನಯೋ ಹರಿಮೇಧಸ: 
nen 


ದೇಹಂ ನಾವರುರುತ್ತೇರಹಂ ದುಃಖಶೋಕಭಯಾವಹಮ್‌ । 
ಸರ್ನತ್ರಾಸ್ಯ ಯತೋಮೃತ್ಯುರ್ಮತ್ಸ್ವಾನಾಮುದಕೇ ಯಥಾ 
moon 
ದೇವಾ ಊಚುಃ 


ವಿದೇಹ ಉಷ್ಯತಾಂ ಕಾಮಂ ಲೋಚನೇಷು ಶರೀರಿಣಾಮ್‌ ॥ 
ಉನ್ನೇಷಣನಿಮೇಷಾಭ್ಯಾಂ ಲಕ್ಷಿತೋಂಧ್ಯಾತ್ಮಸಂ್ಥಿತ: 
॥೧೧॥ 


[17403 ೩. 





ಬೇರೆ ಖುತ್ತಿಜರನ್ನು ಆಹ್ವಾನಿಸಿ ಯಜ್ಞನನ್ನು ಪ್ರಾರಂಭಿಸಿದನು. 
॥೩॥ ಗುರು ಮಷ್ಠರು ಇಂದ್ರನ ಯಜ್ಞವನ್ನು ಮುಗಿಸಿ ಮರಳಿ 
ದಾಗ ತನ್ನ ಶಿಷ್ಯನಾದ ನಿಮಿಯು ನನ್ನ ಮಾತನ್ನು ಮನಿಸದೆ 
ಯಜ್ಞವನ್ನು ಪ್ರಾರಂಭಿಸಿರುವುದನ್ನು ನೋಡಿದರು. ಆದರಿಂದ 
ಅವರು ಕೋಪಗೊಂಡು - "ತನ್ನನ್ನೇ ಮಹಾಪಂಡಿತನೆಂದು 
ಭಾವಿಸಿಕೊಂಡಿರುವ ನಿನ್ನ ಶರೀರವು. 'ಬಿದ್ದುಹೋಗಲಿ' ಎಂದು 
ಶಾಪವನ್ನಿತ್ತರು. ॥ ೪ ॥ ನಿಮಿಯ ದೃಷ್ಟಿಯಿಂದ ವೂಷ್ಠರತ್ರ ಶಾಪವು 
ಧರ್ಮಕ್ಕೆ ವಿರೋಧವಾಗಿತ್ತು. ಈ ಕಾರಣದಿಂದ ಅವನೂ 
ಮಷ್ಕರಿಗೆ ಶಾಪವನ್ನಿತ್ವನು - "ಲೋಭಪರವಶನಾಗಿ ಧರ್ಮವನ್ನು 
ಆದರಿಸದೇ ಇರುವುದರಿಂದ ನಿನ್ನ ಶರೀರವೂ ಬಿದ್ದುಹೋಗಲಿ.' 
॥೫॥ ಹೀಗೆ ಶಾಪವನ್ನಿತ್ತು ಆತ್ಮವಿದ್ಯಾನಿಪುಣನಾದ ನಿಮಿಯು 
ದೇಹತ್ಯಾಗಮಾಡಿದನು. . ಪರೀಕ್ಷಿತನೇ। ಇತ್ತ ನನ್ನ ವೃದ್ಧ 
ಪ್ರಪಿತಾಮಹರಾದ ವಸಿಷ್ಠರೂ ಕೂಡ ತನ್ನ ಶರೀರವನ್ನು ತ್ಯಜಿಸಿ, 
ಮಿಶ್ರಾವರುಣರ ಪುತ್ರರಾಗಿ ಊರ್ವಶಿಯ ಗರ್ಭದಲ್ಲಿ ಜನ್ಮ 
ತಾಳಿದರು. ॥ ೬ ॥ ನಿಮಿರಾಜನ ಯಜ್ಞಕ್ಕೆ ಬಂದಿರುವ ಶ್ರೇಷ್ಠ 
ಮುನಿಗಳು ರಾಜನ ಶರೀರವನ್ನು ಸುಗಂಧಿತ ವಸ್ತುಗಳಲ್ಲಿ 
ಇರಿಸಿದರು. ಸತ್ರಯಾಗವು ಮುಗಿದು ದೇವತೆಗಳು ಆಗಮಿಸಿದಾಗ 
ಜುತ್ವಿಜರೆಲ್ಲರೂ ಸೇರಿ ದೇವತೆಗಳನ್ನು ಪ್ರಾರ್ಥಿಸಿದರು. ॥ ೭ ॥ 
ಮಹಾನುಭಾವರೇ | ನೀವೆಲ್ಲ ಸಮರ್ಥರಾಗಿದ್ದೀರಿ. ನೀವು ಈ 
ಯಾಗದಿಂದ ಪ್ರಸನ್ನರಾಗಿರುವಿರಾದರೆ ನಿಮಿರಾಜನ ಶರೀರವು 
ಪುನಃ ಜೀವಿತವಾಗಲಿ. "ಹಾಗೆಯೇ ಆಗಲಿ' ಎಂದು ದೇವತೆಗಳು 
ಹೇಳಿದಾಗ ನಿಮಿಯು ಹೇಳಿದನು - "ನನಗೆ ಪುನಃ ದೇಹದ 
ಬಂಧನಬೇಕಾಗಿಲ್ಲ ॥ ೮॥ ವಿಚಾರಶೀಲರಾದ ಮುನಿಗಳು ತಮ್ಮ 
ಬುದ್ಧಿಯನ್ನು ಪೂರ್ಣವಾಗಿ ಭಗವಂತನಲ್ಲೇ ತೊಡಗಿಸುವರು. 
ಅವನ ಚರಣಕಮಲಗಳನ್ನೇ ಭಜಿಸುತ್ತಾರೆ. ಒಂದಲ್ಲ ಒಂದುದಿನ 
ಈ ಶರೀರವು ಖಂಡಿತವಾಗಿ ಬಿದ್ದುಹೋಗುವುದು.' ಈ ಭಯ 
ದಿಂದಾಗಿ ಅವರು ಈ ಶರೀರದ ಸಂಯೋಗವನ್ನು ಎಂದಿಗೂ 
ಬಯಸುವುದಿಲ್ಲ ಅವರಾದರೋ ಮುಕ್ತರಾಗಲು ಬಯಸುತ್ತಿರು 
ವರು. ॥ ೯ ॥ ಆದ್ದರಿಂದ ನಾನು ಈಗ ದುಃಖ, ಶೋಕ, ಭಯಕ್ಕೆ 
ಮೂಲಕಾರಣವಾದ ಈ ಶರೀರವನ್ನು ಧರಿಸಲು ಬಯಸುವುದಿಲ್ಲ 
ನೀರಿನಲ್ಲಿರುವ ಮೀನಿಗೆ ಎಲ್ಲೆಡೆ ಮೃತ್ಯುಭಯವೇ ಇರುವಂತೆ ಈ 
ಶರೀರಕ್ಕೂ ಎಲ್ಲೆಡೆ ಮೃತ್ಯುವೇ ಮೃತ್ಯುವಿದೆ.' ॥ ೧೦ ॥ 

ದೇವತೆಗಳು ಹೇಳಿದರು - ಮುನಿಗಳೇ ನಿಮಿರಾಜನು ತನ್ನ 
ಇಚ್ಛೆಯಂತೆ ಶರೀರರಹಿತನಾಗಿ ಪ್ರಾಣಿಗಳ ಕಣ್ಣುಗಳಲ್ಲಿ ನೆಲಸಲಿ. 
ಅವನು ಅಲ್ಲಿದ್ದುಕೊಂಡು ಸೂಕ್ಷಶರೀರದಿಂದ ಭಗವಂತನನ್ನು 
ಧ್ಯಾನಮಾಡಲಿ. ರೆಪ್ಪೆಗಳು ಮುಚ್ಚಿ ತೆರೆಯುವುದರಿಂದ ಅವನ 
ಆಸ್ತಿತ್ವದ ಅರಿವು ಉಂಟಾಗುವುದು. ॥ ೧೧॥ 


54 


ಶ್ರೀಮದ್ಭಾಗವತ 


[ಅಧ್ಯಾಯ 13 








ಅರಾಜಕಭಯಂ ನೃಣಾಂ ಮನ್ಯಮಾನಾ ಮಹರ್ಷಯಃ । 
ದೇಹಂ ಮಮಂಥು: ಸ್ಥನಿಮೇಃ ಕುಮಾರ: ಸಮಜಾಯತ 

॥೧೨॥ 

ಜನಕಃ ಸೋರಭೂದ್ವೈದೇಹಸ್ತು ವಿದೇಹಜಃ 
ಮಿಥಿಲೋಮಥನಾಜ್ಜಾತೋ ಮಿಥಿಲಾ ಯೇನನಿರ್ಮಿತಾ 

॥1 ೧೩ ॥ 

ತಸ್ಥಾದುದಾವಸುಸ್ತಸ್ಥ ಪುತ್ರೋ5ಭೂನ್ನಂದಿವರ್ಧನಃ । 
ತತಃ ಸುಕೇತುಸ್ತಸ್ಕಾಪಿ ದೇವರಾತೋ ಮಹೀಪತೇ 

navn 

ತಸ್ಮಾದೃಹದ್ರಥಸ್ತಸ್ಥ ಮಹಾವೀರ್ಯಃ ಸುದ್ಧಶಿತಾ। 
ಸುದ್ಧತೇರ್ಥ್ಯಷ್ಯಕೇತುರ್ವೈ ಹರ್ಯಶ್ಟೋ5ಥ ಮರುಸ್ತತ: 

monn 

ಮರೋಃ ಪ್ರತೀಪಕಸ್ಪಸ್ಥಾಚ್ಛಾತ: ಕೃತಿರಥೋ ಯತಃ । 
ದೇವಮೀಢಸ್ತಸ್ಯ ಸುತೋ ವಿಶ್ರುತೋಂಥ ಮಹಾದೃತಿಃ 

॥೧೬॥ 

ರಾತಸ್ತತಸ್ತಸ್ಥಾನ್ನಹಾರೋಮಾಥ ತತ್ತುತಃ | 
ಸ ಹಸ್ತರೋಮಾ ವ್ಯಜಾಯತ 

॥೧೭॥ 

ತತಃ ಸೀರದ್ದತೋ ಜಜ್ಞೇ ಯಜ್ಞಾರ್ಥಂ ಕರ್ಷತೋ ಮಹೀಮ್‌ | 
ಸೀತಾ ಸೀರಾಗ್ರತೋ ಜಾತಾ ತಸ್ಪಾತ್ರೀರಧ್ವಜ: ಸ್ವತಃ 

॥೧೮॥ 

ಕುಶಧ್ವಜಸ್ತಸ್ಯ ಪುತ್ರಸ್ತಶೋ ಧರ್ಮಧ್ವತೋ ನೃಪ:। 

ಧರ್ಮ್ವೇಸ್ಯ ದೌ ಪುತ್ರೌ ಕೃಸಧ್ದಯುಸದ್ದಜೌ 


॥೧೯॥ 
ಕೃತಧ್ಯಜಾತ್ರೇಶಿದ್ದದ: 
ಕೃತಧ್ಯಬಸುತೋ 


ಖಾಂಡಿಕ್ಕ! ಕರ್ಮತತ್ರ್ವಜ್ಲೋ ಭೀತಃ ಕೇಶಿದ್ದಹಾದ್ದುತ: । 
ಭಾನುಮಂಸಸ್ಕ ಪುತ್ರೋ ಭೂಚ್ಯತದ್ಯುಮ್ಮನ್ರು ತಪ್ಪೆ: 
॥೨೧॥ 


ಶುಚಿಸ್ತತ್ತನಯಸ್ತಸ್ಥಾತ್ರನದ್ವಾಜಸ್ತತೋಂಭವತ್‌ 1 
ಊರ್ಧ್ವಕೇತು?' ಸನದ್ಧಾಚಾದಚೋಥ ಪುರುಜಿತ್ತುತ: 
॥೨೨॥ 
ಶ್ರುತಾಯುಸ್ತತ್ಸುಪಾರ್ಶ್ವಕಃ ॥ 
ತತಸ್ಥಿತ್ರರಥೋ . ಯಸ್ಯ ಕ್ಷೇಮಧಿರ್ಮಥಿಲಾಧಿಪ: 
॥ ೨೩ ॥ 
ತನ್ಮಾತ್ರಮರಥಸ್ತಸ್ಥ ಸುತಃ। ಸತ್ಯರಥಸ್ವತಃ । 
ಆಸೀಮಪಗುದುಸ್ತಸ್ವಾದುಪಗುಪ್ತೋಠಗ್ನಿಸಂಭವ: 
॥ ೨೪॥ 
ವಸ್ತೆಸಂತೋತಥ ತತ್ಪುತ್ರೋ ಯುಯುಧೋ ಯತ್ನುಭಾಷಣಃ 1 
ಶ್ರುತಸ್ತತೋ ಜಯಸ್ತಸ್ಥಾದ್ದಿಷಯೋಕಸ್ಥಾದೃತ ಸುತಃ 
॥ ೨೫ ॥ 


'ಅರಿಷ್ಪನೇಮಿಸ್ತಸ್ಯಾಪಿ 


[174013 8 





ಇದಾದ ಬಳಿಕ ರಾಜನು ಇಲ್ಲದಿದ್ದಾಗ ಜನರಲ್ಲಿ ಅರಾಜಕತೆ 
ಹರಡಿಕೊಂಡೀತು ಎಂದು ಯೋಚಿಸಿದ ಮಹರ್ಷಿಗಳು ನಿಮಿ 
ರಾಜನ ಶರೀರವನ್ನು ಕಡೆದರು. ಅದರಿಂದ ಓರ್ವ ಕುಮಾರನು. 
ಹುಟ್ಟಿದನು. ॥ ೧೨ ॥ ಅಸಾಧಾರಣವಾದ ರೀತಿಯಲ್ಲಿ ಹುಟ್ಟಿದ 
ಕಾರಣ ಜನಕನೆಂದೂ, ಪ್ರಾಣವಿಲ್ಲದ ದೇಹದಿಂದ ಹುಟ್ಟಿದ್ದಂಂದ. 
ವಿದೇಹನೆಂದೂ, ಶರೀರ ಮಂಥನದಿಂದ ಹುಟ್ಟಿದನಾದ್ದರಿಂದ 
ಮಿಥಿಲನೆಂದೂ ಆ ಕುಮಾರನನ್ನು ಜನರು ಕರೆದರು. ಇವನೇ 
ಮಿಥಿಲಾಪುರಿಯನ್ನು ನಿರ್ಮಿಸಿದನು. ॥ ೧೩ ॥ 
ಪರೀಕ್ಷಿತನೇ! ಜನಕನಿಗೆ ಉದಾವಸುವೆಂಬ ಪುತ್ರನು ಹುಟ್ಟಿ. 
ದನು. ಅವನಿಗೆ ನಂದಿವರ್ಧನನು ಹುಟ್ಟಿದನು. ನಂದಿವರ್ಧನ 
ನಿಂದ ಸುಕೇತು, ಅವನಿಗೆ ದೇವರಾತ, ದೇವರಾತನಿಗೆ ಬೃಹದ್ರಥ, 
ಬೃಹದ್ರಥನಿಗೆ ಮಹಾವೀರ್ಯ, ಮಹಾವೀರ್ಯನಿಗೆ ಸುದತಿ, 
ಸುದ್ಭತಿಯಿಂದ ಧೃಷ್ಟೇತು, ಧೃಷ್ಟೇತುವಿನಿಂದ ಹರ್ಯಶ್ವ, 
ಅವನಿಗೆ ಮರು ಎಂಬ ಪುತ್ರನು ಹುಟ್ಟಿದನು. ॥ ೧೪-೧೫ ॥ 
ಮರುವಿನಿಂದ ಪ್ರತೀಪಕ, ಪ್ರತೀಪಕನಿಂದ ಕೃತಿರಥ, ಕೃತಿರಥನಿಂದ 
ದೇವಮೀಢ, ದೇವಮೀಥನಿಂದ ವಿಶ್ರುತ, ವಿಶ್ರುತನಿಂದ ಮಹಾ 
ಧೃತಿಯ ಜನ್ಮವಾಯಿತು. ॥ ೧೬॥ ಮಹಾಧ್ಯತಗೆ ಕೃತಿರಾತ 
'ಮಹಾರೋಮಾ, ಮಹಾರೋಮನಿಗೆ ಸ್ವರ್ಣ 
ರೋಮ, ಸ್ವರ್ಣರೋಮನಾಗೆ ್ರಸ್ವರೋಮನು ಮಗನಾದನು. 
॥ ೧೭ ॥ ಇದೇ ಹ್ರಸ್ವರೋಮನ ಪುತ್ರ ಸೀರಧ್ವಜ ಮಹಾರಾಜ 
ನಾಗಿದ್ದನು. ಅವನು. ಯಜ್ಞಕ್ಕಾಗಿ ನೆಲವನ್ನು ಊಳುತ್ತಿರುವಾಗ 
ನೇಗಿಲಿನ ತುದಿಯಿಂದಾಗಿ ಭೂಮಿಯಿಂದ ಸೀತೆಯು ಜನ್ಮ 
ತಾಳಿದಳು. ಇದರಿಂದ ಇವನ ಹೆಸರು ಸೀರಧ್ವಜನೆಂದಾಯಿತು. 
॥ ೧೮ ॥ ಸೀರದ್ವಜನಿಗೆ ಕುಶಧ್ವಜ, ಕುಶದ್ವಜನಿಗೆ ಧರ್ಮಧ್ವಜ, 
ಧರ್ಮಧ್ವಜನಿಗೆ ಕೃತಧ್ವಜ ಮತ್ತು ಮಿತದ್ವಜರೆಂಬ ಇಬ್ಬರು 
ಪುತ್ರರಾದರು. ॥ ೧೯ ॥ ಕೃತದ್ವಜನಿಗೆ ಕೇಶಿದ್ದಜ ಮತ್ತು ಮಿತ 
ಧ್ವಜನಿಗೆ ಖಾಂಡಿಕ್ಕ ಹುಟ್ಟಿದ್ದನು. ಕೇಶಿದ್ವಜನು ಆತ್ಮವಿದ್ಯೆಯಲ್ಲಿ 
ಮಹಾಪ್ರವೀಣನಾಗಿದ್ದನು. ॥ ೨೦॥ ಖಾಂಡಿಕ್ಕನು' ಕರ್ಮ 
ಕಾಂಡದ ಮರ್ಮಜ್ಞನಾಗಿದ್ದನು. ಅವನು ಕೇಶಿಧ್ವಜನಿಂದ ಭಯ 
ಗೊಂಡು ಓಡಿಹೋದನು. ಕೇಠಿದ್ದಜನ ಪುತ್ರ ಭಾನುಮಾನ್‌, 
'ಭಾನುಮಡನಿಗೆ ಶತದುಮ್ನ ಮಗ ಹುಟ್ಟಿದನು. ॥ ೨೧॥ ಶತ 
ದೃುಮನಿಂದ ಶುಚಿ, ಶುಚಿಯಿಂದ ಸನದ್ವಾಜ ಸನದ್ವಾಜನಿಂದ 
ಊರ್ಧ್ವಕೇತು, ಊರ್ಧ್ವಕೇತುವಿನಿಂದ ಅಜ, ಅಜಭಿಂದ ಪುರು 
ಜಿತ್‌, ಪುರುಚಿತ್ತುವಿನಿಂದ ಅರಿಷ್ಟನೇಮಿ, ಅರಿಷ್ಟನೇಮಿಯಿಂದ 
ಶ್ರುತಾಯು, ಶ್ರುತಾಯುವಿನಿಂದ ಸುಪಾರ್ಶ್ವಕ, ಸುಪಾರ್ಶ್ವಕನಿಂದ 
ಚಿತ್ರರಥ, ಚಿತ್ರರಥನಿಂದ ಮಿಥಿಲಾಪತಿ ಕ್ಷೇಮಧಿಯ ಜನ್ಮ 
ವಾಯಿತು. ॥ ೨೨-೨೩ ॥ ಕ್ಷೇಮಧಿಯಿಂದ ಸಮರಥ, ಸಮರಥ 
ನಿಂದ ಸತ್ಯರಥ, ಸತ್ಯರಥನಿಂದ ಉಪಗುರು, ಉಪಗುರುವಿನಿಂದ 
ಉಪಗುಪ್ತನೆಂಬ ಪುತ್ರನಾದನು. ಇವನು ಅಗ್ನಿಯ ಅಂಶನಾಗಿ 
ದ್ವನು. ॥ ೨೪ ॥ ಉಪಗುಪ್ತನಿಂದ ವಸ್ಟ್ರನಂತ,. ವಸ್ತ್ರನಂತನಿಂದ 
ಯುಯುಧ, ಯುಯುಧನಿಂದ ಸುಭಾಷಣ, ಸುಭಾಷಣನಿಂದ. 
ಶ್ರುತ ಶ್ರುತನಿಂದ ಜಯ, ಜಯನಿಂದ ವಿಜಯ, ವಿಜಯನಿಂದ 
ಖುತನೆಂಬ ಪುತ್ರನು ಹುಟ್ಟಿದನು. ॥ ೨೫ ॥ 





14 ಅಧ್ಯಾಯ] ನವಮ ಸ್ಮಂಧ 55 
ಶುನಕಸ್ತತುತೋ ಜಜ್ಞೇ ವೀತಹವ್ಯೋ ಧೃತಿಸ್ತತಃ । | . ಖುತನಿಗೆ ಶುನಕ, ಶುನಕನಿಗೆ ವೀತಹವ್ಯ, ವೀತಹವ್ಯನಿಂದ ಧೃತಿ, 


ಬಹುಲಾಶ್ಟೋ ದೃತೇಸ್ತಸ್ಯ ಕೃತಿರಸ್ತ ಮಹಾವಶೀ 


॥೨೬॥॥ 


ವೈ ಮೈಥಿಲಾ ರಾಜನ್ನಾತ್ಮವಿದ್ಯಾವಿಶಾರದಾಃ | 
ಯೋಗೇಶ್ವರಪ್ರಸಾದೇನ ದ್ವಂದ್ವೈರ್ಮುಕ್ತಾ ಗೃಹೇಷ್ಟಪಿ 


॥೨೭॥ 


ಧೃತಿಯಿಂದ ಬಹುಲಾಶ್ವ, ಬಹುಲಾಶ್ವನಿಂದ ಕೃತಿ, 
ಮಹಾವಶೀ ಎಂಬ ಪುತ್ರನು ಜನಿಸಿದನು. ॥ ೨೬ ॥ ಪರೀಕ್ಷಿತನೇ! 
ಇವರೆಲ್ಲರೂ ಮಿಥಿಲನ ವಂಶದಲ್ಲಿ ಹುಟ್ಟಿದ್ದರಿಂದ ಮೈಥಿಲರೆಂದು 
ಕರೆಸಿಕೊಂಡರು. ಇವರೆಲ್ಲರೂ ಆತ್ಮಃ 'ಸಂಪನ್ನರಾಗಿದ್ದು 
ಗೃಹಸ್ಥಾಶ್ರಮದಲ್ಲೇ ಇದ್ದು ಸುಖ-ದುಃಖಾದಿ ದ್ವಂದ್ವಗಳಿಂದ 
ಮುಸ್ತರಾಗಿದ್ದರು. ಯಾಜ್ಞನಲ್ಮ್ಯಾದಿ ಮಹಾ-ಮಹಾ ಯೋಗೇ 
ಶ್ವರರ ಮಹಾನ್‌ ಕೃಪೆಯು ಇವರ ಮೇಲೆ ಇತ್ತು. ॥ ೨೭ ॥ 


ಹದಿಮೂರನೆಯ ಅಧ್ಯಾಯವು ಮುಗಿಯಿತು. ॥ ೧೩ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂಸಂಹಿತಾಯಾಂ ನವಮಸ್ಕಂಧೇ 
ನಿಮಿವಂಶಾನುವರ್ಣನಂ ನಾಮ ತ್ರಯೋದಶೋತಧ್ಯಾಯಃ॥ ೧೩ ॥ 


ಹದಿನಾಲ್ಕನೆಯ ಅಧ್ಯಾಯ 
ಚಂದ್ರವಂಶದವರ್ಣನೆ 


ಶ್ರೀಶುಕ ಉವಾಚ 
'ಅಥಾತಃ ಶ್ರೂಯತಾಂ ರಾಜನ್ವಂಶಃ ಸೋಮಸ್ಯ ಪಾವನ: । 
ಯಸ್ಸಿನ್ಸೈಲಾಡಯೋ ಭೂಪಾಃ ಕೀರ್ತ್ಯಂತೇ ಪುಣ್ಯಕೀರ್ತಯಃ 
mon 


ಸಹಸ್ರಶಿರಸಃ ಪುಂಸೋ ನಾಭಿಪ್ರದಸರೋರುಹಾತ್‌ । 
ಜಾತಸ್ಯಾಸೀತ್ತುತೋ ಧಾತುರತ್ರಿಃ ಪಿತೃಸಮೋ ಗುಣ್ಯೆ: 
॥೨॥ 
ತಸ್ಯ ದೃಗ್ಟ್ರೋರಭವತ್ತುತ್ರ: ಸೋಮೋರಮೃತಮಯಃ ಕಿಲ। 
ವಿಪ್ರೌಷಧ್ಯುಡುಗಣಾನಾಂ ಬ್ರಹ್ಮಣಾ ಕಲ್ಪಿತಃ ಪತಿಃ 
wan 


ಸೋತಯಜದ್ರಾಜಸೂಯೇನ ವಿಜಿತ್ಯ ಭುವನತ್ರಯಮ್‌ | 
ಪತ್ನೀಂ ಬೃಹಸ್ಪತೇರ್ದರ್ಪಾತ್ತಾರಾಂನಾಮಾಹರದ್ದಲಾತ್‌ 
॥ ೪ ॥ 


ಯದಾಸದೇವಗುರುಣಾ ಯಾಚಿತೋಂಭೀಕೃೋಮದಾತ್‌ | 
ನಾತ್ಯಜತ್ತತೃತೇ  ಜಚ್ಚೇ ಸುರದಾನವವಿಗ್ರಹಃ 
॥ ೫ ॥ 
ತುಕ್ರೋ ಬೃಹಸ್ಫತೇರ್ದ್ವೇಷಾದಗ್ರಹೀತ್ಸಾಸುರೋಡುಪಮ್‌ । 
ಹರೋ ಗುರುಸುತಂ ಸ್ನೇಹಾತರ್ವಭೂತಗಣಾವೃತ: 
॥ ೬ ॥ 


[174030 





ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ಷಿತನೇ | 
ಈಗ ನಾನು ನಿನಗೆ ಪರಮ ಪವಿತ್ರವಾದ ಚಂದ್ರವಂಶದ ಚಂತ್ರೆ 
ಯನ್ನು ಹೇಳುತ್ತೇನೆ. ಈ ವಂಶದಲ್ಲಿ ಪುರೂರವನೇ ಮೊದಲಾದ 
ದೊಡ್ಡ-ದೊಡ್ಡ ರಾಜರ ಪವಿತ್ರವಾದ ಕೀರ್ತಿಯ ಸಂಕೀರ್ತನ 
ವಿದೆ... ॥೧॥ ಸಹಸ್ರಶೀರ್ಷನಾದ ವಿರಾಟ್ಟುರುಷನಾದ 
ಶ್ರೀಮನ್ನಾರಾಯಣನ ನಾಭಿಕಮಲದಿಂದ ಚತುರ್ಮುಖಬ್ರಹ್ಮನು 
ಆವಿರ್ಭವಿಸಿದನು. ಬ್ರಹ್ಮನಿಗೆ ಅತ್ರಿಯು ಮಗನಾದನು. ಅವನು 
ತನ್ನ ಸದ್ಗುಣಗಳಿಂದ ಬ್ರಹ್ಮನಿಗೆ ಸಮಾನನೇ ಆಗಿದ್ದನು. ॥ ೨ ॥ 
ಆ. ಅತ್ರಿಮಹರ್ಷಿಯ ಕಣ್ಣುಗಳಿಂದ ಅಮೃತಮಯ ಚಂದ್ರನ 
ಜನ್ಮವಾಯಿತು. ಬ್ರಹ್ಮದೇವರು ಚಂದ್ರನನ್ನು ಬ್ರಾಹ್ಮಣರಿಗೂ, 
ಔಷಧಿಗಳಿಗೂ, ನಕ್ಷತ್ರಗಳಿಗೂ ಅಧಿಪತಿಯನ್ನಾಗಿಸಿದನು. ॥ 8. ॥ 
ಚೆಂದ್ರನು ಮೂರು ಲೋಕಗಳನ್ನೂ ಜಯಿಸಿ ರಾಜಸೂಯ ಯ! 
ವನ್ನು ಮಾಡಿದನು. ಇದರಿಂದ ಕೊಬ್ಬಿದ ಚಂದ್ರನು ಬೃಹಸ್ಥತಿಯ 
ಪತ್ನಿಯಾದ ತಾರಾದೇವಿಯನ್ನು .. ಬಲಾತ್ಕಾರಪೂರ್ವಕವಾಗಿ. 
ಅವಹರಿಸಿದನು. ॥ ೪॥ ದೇವಗುರು ಬೃಹಸ್ತಿಯು ತನ್ನ ಪತ್ನಿ 
ಯನ್ನು ಕಳುಹಿಸಿಕೊಡಲು ಹಲವುಬಾರಿ ಚಂದ್ರನಿಗೆ ಹೇಳಿದನು. 
ಆದರೆ" ಮದದಿಂದ ಕೊಬ್ಬಿಹೋಗಿದ್ದ ಚಂದ್ರನು ಆಕೆಯನ್ನು 
ಹಿಂದಕ್ಕೆ ಕಳಿಸಲೇ ಇಲ್ಲ ಇಂತಹ ಸನ್ನಿವೇಶದಲ್ಲಿ ಇದೇ ಕಾರಣ. 
ದಿಂದ. ದೇವತೆಗಳಿಗೂ, ದಾನವರಿಗೂ ಘೋರಸಂಗ್ರಾಮ 
ಏರ್ಪಟ್ಟಿತು. ॥ ೫ ॥ ಶುಕ್ರಾಚಾರ್ಯರು ಬೃಹಸ್ವತ್ಯಾಚಾರ್ಯರ 
ಮೇಲಿನ ದ್ವೇಷದಿಂದ ಆಸುರರೊಡನೆ ಚಂದ್ರನ ಪಕ್ಷವನ್ನು ವಹಿಸಿ 
ದರು. ಮಹಾದೇವನು ಸ್ನೇಹವಶನಾಗಿ ಸಮಸ್ತ ಭೂತಗಣ 
ಗಳೊಂದಿಗೆ ತನ್ನ ವಿದ್ಯಾಗುರು ಅಂಗಿರಸ್ಸುವಿನ ಪುತ್ರ ಬೃಹಸ್ಪತಿಯ 
ಪಕ್ಷವನ್ನು ಸೇರಿದನು. ॥ ೬ ॥ 


56 


ಶ್ರೀಮದ್ಭಾಗವತ 


[ಅಧ್ಯಾಯ 14 





ಸರ್ವದೇನಗಣೋಪೇಶೋಮಹೇಂತ್ರೋಗುರುವುನ್ನಯಾತ್‌। | 
ಸುರಾಸುರವಿನಾಶೋ5 ಭೂತ್‌ ಸಮರಸ್ತಾರಕಾಮಯಃ 
dun 


ನಿವೇದಿತೋರಥಾಂಗಿರಸಾ ಸೋಮಂ ನಿರ್ಭತ್ವ ವಿಶ್ವತ್‌ । 
ತಾರಾಂ ಸ್ವಭರ್ತ್ರೇ ಪ್ರಾಯಚ್ಛದಂತರ್ಪತ್ನೀಮನೈೆತ್ನತಿ: 
॥೮॥ 


ತ್ಯಜ ತ್ಯಜಾಶು ದುಷ್ಟಚ್ಚೇ ಮತ್ಸೇತ್ರಾದಾಹಿತಂ ಪರೈಃ 
ನಾಹೂ ತ್ಯಾ ಭಸ್ಮಸಾತ್ಕುರ್ಯಾಂ ಸ್ತ್ರಿಯಂ ಸಾಂತಾನಿಕಃ ಸತಿ 
nen 


ಶತ್ಯಾದ ವ್ರೀಡಿಹಾ ತಾರಾ ಕುಮಾರಂ ಕನಕಪ್ರಭಮ್‌ । 
ಸ್ಪೃಹಾಮಾಂಗಿರಸಶ್ಚಕ್ರೇ ಕುಮಾರೇ ಸೋಮ ಏವ ಚ 
॥೧೦॥ 


ಮದಾಯಂ ನ ತವೇತ್ಯುಚ್ಛಿಸ್ಸಿನ್ನಿವದಮಾನಯೋ। | 
ಪಪ್ರಚ್ಛುರ್ಷುಷಯೋ ದೇವಾ ಸೈದೋಚೇ ವ್ರೀಡಿತಾತು ಸಾ 
noon 


ಮಾರೋ ಮಾತರು ಪ್ರಾಹ ಕುಪಿತೋರಲೀಕಲಜ್ಜಯಾ 1 
ಕೆಂ ನ ಮೋಚಸ್ಯಸದ್ದೃತ್ತೇ ಆತ್ಮಾವದ್ಯಂ ವದಾಶು ಮೇ 


॥೧೨॥ 


ಬ್ರಹ್ಮಾ ಸಾಂ ರಹ ಆಹೂಯ ಸನಸ್ರಾಕ್ಟೀಚ್ಚ ಸಾಂತ್ವಯನ್‌ । 
ಸೋಮಸ್ಕೇಶ್ಯಾ ಶನಕ್ಕಃ ಸೋಮಸ್ತಂ ತಾವದಗ್ರಹೀತ್‌ 
WOAH 


ತಸ್ಯಾಕ್ಕಯೋಗಿರಕೃತ ಬುಧ ಇತ್ಯಭಿಧಾಂ ನೃಪ 
ಬರ್ಯಾ ಗಂಭೀರಯಾ ಯೇನ ಪುತ್ರೇಣಾಪೋಡುರಾಣ್ಗುದಮ್‌ 
nov 


ತತಃ ಪುರೂರವಾ ಜಜ್ಞೇ ಇಲಾಯಾಂ ಯ ಉದಾಹೃತಃ | 
ತಸ್ಯ ರೂಪಗುಣೌದಾರ್ಯಶೀಲದ್ರವಿಣವಿಕ್ರಮಾನ್‌ 





nos 


(1740130 


ಜೇವೇಂದ್ರನೂ ಕೂಡ ಸಮಸ್ತ ದೇವತೆಗಳೊಂದಿಗೆ ತನ್ನ ಗುರು 
ವಾದ ಬೃಹಸ್ಟಯ ಪಕ್ಷವನ್ನೇ ವಹಿಸಿದನು. ಈ ಪ್ರಕಾರ ತಾರೆಯ 
ನಿಮಿತ್ತದಿಂದ ದೇವಾಸುರರಲ್ಲಿ ಸಂಹಾರಕ್ಕೆ ಕಾರಣವಾದ ಘೋರ 
ಸಂಗ್ರಾಮವು ಪ್ರಾರಂಭವಾಯಿತು. ॥ ೭ ॥ 

ಬಳಕ ಅಂಗೀರಸ ಮಹರ್ಷಿಯು ಬ್ರಹ್ಮದೇವರ ಬಳಿಗೆ ಬಂದು 
ಸರ್ವವಿನಾಶಕರವಾದ ಈ ಯುದ್ಧವನ್ನು ನಿಲ್ಲಿಸುವಂತೆ ಪ್ರಾರ್ಥಿಸಿ 
ಕೊಂಡನು. ವಿಶ್ವಕರ್ತ್ವವಾದ ಬ್ರಹ್ಮನು ಚಂದ್ರನನ್ನು ಗದರಿಸಿ 
ತಾರಾದೇವಿಯನ್ನು ಆಕೆಯ ಪತಿಯಾದ ಬೃಹಸ್ತತಿಗೆ ಒಪ್ಪಿಸುವಂತೆ 
ಮಾಡಿದನು. ತಾರೆಯು ಗರ್ಭವತಿಯಾಗಿರುವಳೆಬುದನ್ನು 
ಅರಿತಾಗ ಬೃಹಸ್ಪತಿಯು ತನ್ನ ಪತಿಗೆ ಹೇಳಿದನು -॥ ೮ ॥ "ಎಲೈ 
ದುಷೇ | ನ್ನ ಕ್ಷೇತ್ರದಲ್ಲಿ ಬೇರೆಯವರ ಗರ್ಭವಿದೆ. ಅದನ್ನು 
ನೀನೀಗಲೇ ವರಿಷ್ಯಬಸು. ನಿನ್ನಿ ಕ್ಷಣಮಾತ್ರವೂ ಅದು ಇರ 
ಬಾರದು. ಭಯಪಡಬೇಡ, ನಾನು ನಿನ್ನನ್ನು ದಹಿಸಹೋಗು 
ಪುದಿಲ್ಲ ಏಕೆಂದರೆ, ನೀನು ಸ್ಟೀಯಾಗಿರುವೆ. ಮೇಲಾಗಿ ನಿನ್ನಲ್ಲಿ 
ಸಂತಾನ ಪಡೆಯುವ ಆಶಯವೂ ನನಗಿದೆ. ದೇವಿಯಾದ್ದರಿಂದ 
ನೀನು ನಿರ್ದೋಷಳೂ ಆಗಿರುವೆ. ॥ ೯ ॥ ಪತಿಯ ಮಾತನ್ನು ಕೇಳ 
ತಾರೆಯು ಅಕ್ಕಂತ ನಾಚಿಕೊಂಡಳು. ಆಕೆಯು ಚಿನ್ನದ ಕಾಂತಿ 
ಯಿಂದ ಕೂಡಿದ ಶಿಶುವನ್ನು ಒಡನೆಯೇ ವಿಸರ್ಜಿಸಿದಳು. ಶಿಶು 
ಏನ ದಿವ್ಯಕಾಂತಿಯನ್ನು ನೋಡಿ ಬೃಹಸ್ಪತಿ ಮತ್ತು ಚಂದ್ರ ಇಬ್ಬರೂ 
ಮೋಹಿತರಾಗಿ ಈ ಶಿಶುವು ತನಗೆ ಸೇರಬೇಕೆಂದು ಆಶಿಸಿದರು. 
॥ ೧೦ ॥ ಆಶಿಸದ್ದು ಮಾತ್ರವಲ್ಲ 'ಇದು ನನ್ನ ಮಗು, ನಿನ್ನದಲ್ಲ 
ಎಂದು ಗಟ್ಟಿಯಾಗಿ ಜಗಳಾಡಿದರು. ಈ ವಿವಾದವನ್ನು ಬಗೆ 
ಹರಿಸಲು ದೇವತೆಗಳು, ಯಸಿಗಳು ತಾರೆಯ ಬಳಿಯಲ್ಲಿ 
ಕೇಳಿದರು - 'ಈ ಮಗು ಯಾರಿಗೆ ಸೇರಿದುದು' ಆದರೆ ತಾರೆಯು. 
ನಾಚಿಕೆಯಿಂದಾಗಿ ಏನೂ ಹೇಳಲಿಲ್ಲ ॥ ೧೧॥ ತನ್ನ ತಾಯಿಯ 
ತೋರಿಕೆಯ ಲಜ್ಜೆಯಿಂದ ಕುಪಿತನಾದ ಆ ಬಾಲಕನು ತಾಯಿಗೆ 
ಹೇಳಿದನು - 'ಎಲ್ಫೆ ದುಷ್ಟಳೇ। ನೀನೇಕೆ ಮಾತಾಡುತ್ತಿಲ್ಲ? ಕುತ್ತಿ 
ವಾದ ನಿನ್ನನಡವಳಿಕೆಯನ್ನು ಬೇಗನೇ ನನಗೆ ಹೇಳು. ಯಾರ ಮಗ 
ನೆಂದು ನಾನಾದರೂ ತಿಳಿಯಬೇಡವೇ ? ॥ ೧೨ ॥ ಅದೇ ಸಮಯ 
ದಲ್ಲಿ ಬ್ರಹ್ಮದೇವರು ತಾರೆಯನ್ನು ಏಕಾಂತಸ್ನಳಕ್ಕೆ ಕೊಂಡೊಯ್ದು 
ಆಕೆಯನ್ನು ಸಾಂತ್ವನಗೊಳಿಸಿ ಕೇಳಿದರು. ಆಗ ತಾರೆಯು ಮೆಲ್ಲನೆ. 
'ಇದು ಚಂದ್ರನಿಗೆ ಸೇರಿದುದು' ಎಂದು ಹೇಳಿದಳು. ಇದ 
ರಿಂದಾಗಿ ಚಂದ್ರನು ಆ ಬಾಲಕನನ್ನು ಕರೆದುಕೊಂಡು ಹೊರಟನು. 
॥ ೧೩ ॥ ಪರೀಕ್ಷಿತನೇ | ಬ್ರಹ್ಮದೇವರು ಆ ಬಾಲಕನಿಗೆ ಬುಧನೆಂದು 
ಹೆಸರಿಟ್ಟರು. ಏಕೆಂದರೆ, ಅವನೆ ಬುದ್ಧಿಯು ಬಹಳೆ ಗಂಭೀರ 
ವಾಗಿದ್ದಿತು. ಇಂತಶ ಪುತ್ರನನ್ನು ಪಡೆದು ಚಂದ್ರನಿಗೆ ಬಹಳ 
ಆನಂದವಾಯಿತು. ॥ ೧೪ ॥ 

ಪರೀಕ್ಷಿದ್ರಾಜನೇ | ಬುಧನಿಗೆ ಇಲೆಯ ಗರ್ಭದಿಂದ ಪುರೂರ 
ವನು ಎಂಬುದನ್ನೂ ನಾನು ಹಿಂದೆಯೇ ಹೆಳಿಬಿಟ್ಟರು 
ವನು. ಒಂದು ದನ ದೇವೇಂದ್ರನ ಸಥೆಯಲ್ಲಿ ದೇವಯಷಿಗಳಾದ 
ನಾರದರು ಬುಧನ ಪುತ್ರನಾದ ಪುರೂರವನ ರೂಪ, ಗುಣ, 
ಉದಾರರೆ,ಶೀಲ-ಸ್ವಭಾವ, ಧನ-ಸಂಪತ್ರು, ಪರಾಕ್ರಮ ಇವುಗಳನ್ನು 


14 ಅಧ್ಯಾಯ] 


ನವಮ ಸೃಂಧ 


57 





ಶ್ರುತ್ಟೋರ್ವಶೀಂದ್ರಭವನೇ ಗೀಯಮಾನಾನ್ನುರರ್ಷಿಣಾ | 
ತದಂತಿಕಮುಹೇಯಾಯ ದೇವೀ ಸ್ಫರತರಾರ್ದಿತಾ 
॥೧೬॥ 


ಮಿತ್ರಾವರುಣಯೋಃಶಾಪಾದಾಪನ್ನಾನರಲೋಕತಾಮ್‌ । 
ನಿಶಮೃಪುರುಪಶ್ರೇಷ್ಠಂ ಕಂದರ್ಪಮಿವ ರೂಪಿಣಮ್‌ । 
ಧೃತಿಂ. ವಿಷ್ಣಭ್ಯ.ಲಲನಾ ಉಪತಸ್ಥೇ ತದಂತಿಕೇ 

nou 


ಸತಾಂವಿಲೋಕ್ಕ ನೃಪತಿರ್ಹರ್ಹೇಣೋತ್ಸುಲ್ಲಲೋಚನಃ । 
ಉವಾಚ ಶಕ್ಷ್ಯಯಾ ವಾಚಾ ದೇವೀಂ ಹೃಷ್ಟತನೂರುಹಃ 
॥೧೮॥ 


ರಾಜೋವಾಚ 


ಸ್ವಾಗತಂ ತೇ ವರಾರೋಹೇ ಆಸ್ಕತಾಂ ಕರವಾಮ ಕಿಮ್‌ | 
ಸಂರಮಸ್ವ ಮಯಾ ಸಾಕಂ ರತಿರ್ನೌ ಶಾಶ್ವತೀಃ ಸಮಾಃ 
॥೧೯॥ 


ಉರ್ವಶ್ಯುವಾಚ 
ಕಸ್ಯಾಸ್ತ್ರಯಿ ನ ಸಜ್ಜೇತ ಮನೋ ದೃಷ್ಟಿಶ್ಟ ಸುಂದರ। 
ಯದಂಗಾಂಶರಮಾಸಾದ್ಯ ಚೃವತೇ ಹ ರಿರಂಸಯಾ 
॥೨೦॥ 


ಏತಾವುರಣಕೌ ರಾಜನ್‌ ನ್ಯಾಸೌ ರಕ್ಸಪ್ವ ಮಾನದ | 
ಸಂರಂಸ್ಯೇ ಭವತಾ ಸಾಕಂ ಶ್ಲಾಘ್ಯಃ ಸ್ತ್ರೀಣಾಂ ವರ: ಸ್ಮೃತಃ 
॥೨೧॥ 


ಫೃತಂ ಮೇ ವೀರ ಭಕ್ತಂ ಸ್ಯಾನ್ನ ತ್ವಾನ್ಯತ್ರ ಮೈಥುನಾತ್‌ | 
ವಿವಾಸಸಂ ತತ್ತಥೇತಿ ಪ್ರತಿಪೇದೇ ಮಹಾಮನಾಃ 
॥೨೨॥ 


ಅಹೋ ರೂಪಮಹೋ ಭಾವೋ ನರಲೋಕ ವಿಮೋಹನಮ್‌ | 
ಕೋನಸೇವೇತಮನುಜೋದೇವೀಂತ್ವಾಂಸ್ವಯಮಾಗತಾಮ್‌ 
॥ ೨೩ ॥ 


ತಯಾ ಸ ಪುರುಷಶ್ರೇಷ್ಠೋ ರಮಯಂತ್ಯಾ ಯಥಾರ್ಹತಃ । 
ರೇಮೇ ಸುರವಿಹಾರೇಷು ಕಾಮಂ ಚೈತ್ರರಥಾದಿಷು 
1 ೨೪॥ 





ಕೊಂಡಾಡಿದರು. ಇದನ್ನು ಕೇಳಿದ ಊರ್ವಶಿಯ ಮನಸಿನಲ್ಲಿ 
ಕಾಮಭಾವವು ಉದಯಿಸಿತು. ಅದರಿಂದ ಪೀಡಿತಳಾಗಿ ಆ 
ದೇವಾಂಗನೆಯು ಪುರೂರವನ ಬಳಿಗೆ ಬಂದುಬಿಟ್ಟಳು. ॥ ೧೫- 
೧೬ ॥ ಮಿತ್ರಾವರುಣರು ಊರ್ವಶಿಗೆ ಕಟ್ಟಿದ್ದ ಶಾಪವೂ ಕೂಡ 
ಅವಳು ಭೂಲೋಕಕ್ಕೆ ಬರಲು ಒಂದು ಕಾರಣವಾಗಿದ್ದರೂ, 
ಪುರುಷಶಿರೋಮಣಿ ಪುರೂರವನು ಮೂರ್ತಿಮಂತ ಮನ್ನಥನೇ 
ಆಗಿರುವನೆಂದು ಕೇಳಿ ಸುರಸಂದರಿಯಾದ ಊರ್ವಶಿಯುಧೈರ್ಯ 
ವಹಿಸಿ ತಾನಾಗಿಯೇ ಪುರೂರವನ ಬಳಿಗೆ ಆಗಮಿಸಿದಳು. ॥ ೧೭ ॥ 
ದೇವಾಂಗನೆಯಾದ ಊರ್ವಶಿಯನ್ನು ಕಂಡು ಪುರೂರವರಾಜನ 
ಕಣ್ಣುಗಳು ಅರಳಿದವು. ಶರೀರವು ರೋಮಾಂಚನವಾಯಿತು. ಅವನು 
ಸವಿಮಾತುಗಳಿಂದ ಇಂತೆಂದನು -॥ ೧೮ ॥ 

ರಾಜಾ ಪುರೂರವನು ಕೇಳಿದನು - ಸುಂದರಿಯೇ | 
ನಿನ್ನನ್ನು ನಾನು ಸ್ವಾಗತಿಸುತ್ತೇನೆ. ಇಲ್ಲಿಯೇ ನನ್ನ ಬಳಿಯಲ್ಲಿ 
ಕುಳಿತುಕೋ. ನಾನು ನಿನಗೇನು ಸೇವೆ ಮಾಡಲಿ? ಒಲಿದು 
ಬಂದಿರುವ ಅರಗಿಣಿಯೇ! ನನ್ನೊಡನೆ ವಿಹರಿಸು. ನಮ್ಮಿಬ್ಬರ ಈ 
ವಿಹಾರವು ಅನಂತಕಾಲದವರೆಗೂ ನಡೆಯುತ್ತಲೇ ಇರಲಿ. ॥ ೧೯ ॥ 

ಊರ್ವಶಿಯು ಹೇಳಿದಳು - ಸುಂದರಾಂಗನೇ | ನೀನು 
ಸೌಂದರ್ಯದ ಮೂರ್ತಸ್ವರೂಪನಾಗಿರುವೆ. ದೃಷ್ಟಿ ಮತ್ತು 
ಮನಸ್ಸುಗಳನ್ನು ನಿನ್ನಂತಹ ' ಕಡುಚೆಲುವನಲ್ಲಿ ಲೀನಗೊಳಿಸದೆ 
ಇರುವ ಕಾಮಿನಿಯರು ಯಾರಿದ್ದಾರೆ? ನಿನ್ನ ಸಮೀಪಕ್ಕೆ 
ಬಂದಿರುವ ನನ್ನ ಮನಸ್ಸು ನಿನ್ನೊಡನೆ ಕ್ರೀಡಿಸಲು ತವಕಪಡುತ್ತಿದೆ. 
॥ ೨೦ ॥ ರಾಜನೇ! ಯಾವ ಪುರುಷನು ರೂಪದಿಂದಲೂ, ಗುಣ 
ದಿಂದಲೂ, ಪ್ರಶಂಸನೀಯನಾಗಿರುವನೋ ಅಂತಹವನೇ ಸ್ಟ್ರೀಯರಿಗೆ. 
ಅಭೀಷ್ಟಾಾಗಿರುತ್ತಾನೆ. ಆದುದರಿಂದ ನಾನು ಅವಶ್ಯವಾಗಿ ನಿನ್ನ 
ಅಭೀಷ್ಟವನ್ನು ಈಡೇರಿಸಿಕೊಡುತ್ತೇನೆ. ಆದರೆ ಪ್ರಿಯತಮನೇ! 
ನನ್ನದೊಂದು ಸಣ್ಣ ನಿಬಂಧನೆಯಿದೆ. ನಾನು ನಿನ್ನಲ್ಲಿ ಅಡವಾಗಿ 
ಎರಡು ಮೇಕೆಗಳನ್ನು ಒಪ್ಪಿಸುತ್ತೇನೆ. ನೀನು ಅವನ್ನು ರಕ್ಷ 
ಬೇಕು. ॥ ೨೧ ॥ ವೀರಶಿರೋಮಣಿಯೇ | ನಾನು ಕೇವಲ 
ತುಪ್ಪನನ್ನು ಮಾತ್ರ ತಿನ್ನುವೆನು. ಮೈಥುನದ ಸಮಯವಲ್ಲದೆ ಬೇರೆ 
ಯಾವ ಸಮಯದಲ್ಲೂ ನಿನ್ನನ್ನು ವಿವಸ್ಮನಾಗಿ ನೋಡಲು 
ಅವಕಾಶವಿರಬಾರದು. ಪುರೂರವನು "ಹಾಗೆಯೇ ಆಗಲಿ' 
ಎಂದು ಹೇಳಿ ಅವಳ ನಿಬಂಧನೆಯನ್ನು ಸ್ವೀಕರಿಸಿದನು. ॥ ೨೨ ॥ 
ಮತ್ತೆ ಊರ್ವಶಿಯ ಬಳಿ ಹೇಳಿದನು - ಆಹಾ | ಎಂತಹ ರೂಪ! 
ಎಂತಹ ಭಾವ! ಎಂತಹ ಪ್ರೀತಿ! ಎಂತಹ ವಿಶ್ವಾಸ! ಇವೆಲ್ಲವು. 
ಮನುಷ್ಯಲೋಕವನ್ನೇ ಮೋಹಿತಗೊಳಿಸುವಂತಹುದು. ದೇವೀ! 
ಶೃಪೆಮಾಡಿ ನೀನಾಗಿ ಇಲ್ಲಿಗೆ ಬಂದಿರುವೆ. ಹಾಗಿರುವಾಗ ನಿನ್ನನ್ನು 
ಸೇವಿಸದ ಮನುಷ್ಯನು ಯಾರು ತಾನೇ ಇರಬಲ್ಲನು 9 ॥ ೨೩ ॥ 

ಪರೀಶ್ಚಿತನೇ! ಆಗ ಊರ್ವಶಿಯು ಕಾಮಶಾಸ್ತ್ರಾಮಸಾರವಾಗಿ 
ಪುರುಪ್ರಷ್ಠ ಪುರೂರವನೊಂದಿಗೆ ವಿಹರಿಸತೊಡಗಿದಳು. 
ಅವನೂ ಕೂಡ ದೇವತೆಗಳ ಏಹಾರಸ್ಥಳವಾದ ಚೈತ್ರರಥ, ನಂದನ 
ವನ ಮೊದಲಾದ ಉಪವನಗಳಲ್ಲಿ ಅವಳೊಂದಿಗೆ ಸ್ವಚ್ಛಂದವಾಗಿ 
ವಿಹರಿಸಿದನು. ॥ ೨೪ ॥ 





58 


ಶ್ರೀಮದ್ಭಾಗವತ 


[ಅಧ್ಯಾಯ 14. 





ರಮಮಾಣಸ್ತಯಾ ದೇವ್ಯಾ ಪದ್ಧಕಿಂಜಲ್ಯಗಂಧಯಾ | 
ತನ್ನುಖಾಮೋದಮುಷಿತೋ ಮುಮುದೇಂಹರ್ಗಣಾನ್ದಹೂನ್‌ 


॥ ೨೫ ॥ 


ಅಪತ್ಯನ್ನುರ್ವಶೀಮಿಂದ್ರೋ ಗಂಧರ್ವಾನ್ಷಮಚೋದಯತ್‌ । 
ಉರ್ವಶೀರಹಿತಂ ಮಹ್ಮಮಾಸ್ಥಾನಂ ' ನಾತಿಶೋಭತೇ 
॥ ೨೬॥ 


ತೇ ಉಪೇತ್ಯ ಮಹಾರಾತ್ರೇ ತಮಸಿ ಪ್ರತ್ಯುಪಸ್ಥಿತೇ | 
ಉರ್ವಶ್ಯಾ ಉರಣೌ ಜಹ್ರುರ್ನ್ಯಸ್ಟೌ ರಾಜನಿ ಜಾಯಯಾ 
॥೨೭॥ 


ನಿಶಮ್ಯಾಕ್ರಂದಿತಂ ದೇವೀ ಪುತ್ರಯೋರ್ನೀಯಮಾನಯೋಃ 1 
ಹತಾಸ್ಕ್ಯಹಂ ಕುನಾಥೇನ ನಪುಂಸಾ ವೀರಮಾನಿನಾ 
॥ ೨೮ ॥ 


ಯದ್ದಿಶ್ರಂಭಾದಹಂ ನಷ್ಬಾ ಹೃತಾಪತ್ಯಾ ಚ ದ್ಯುಭಿಃ । 
ಯ ಶೇತೇ ನಿಶಿ ಸಂತ್ರಸ್ತೋ ಯಥಾ ನಾರೀ ದಿವಾ ಪುಮಾನ್‌ 
॥೨೯॥ 


ಇತಿ ದಾಕ್ಷಾಯಕ್ಕೆರ್ನಿದ್ದಃ ಪ್ರತೋತ್ಸೈರಿದ ಕುಂಜರ 


ನಿಶಿ ನಿಸ್ಟ್ರಿಶಮಾದಾಯ ವಿಮಸ್ಟೋಂಭ್ಯದ್ರವದ್ರುಷಾ 
॥೩೦॥ 


ತೇ ವಿಸೃಜ್ಯೋರಣೌ ತತ್ರ ವೃದ್ಯೋತಂತ ಸ್ಥ ವಿದ್ಯುತ: | 
ಆದಾಯ ಮೇಷಾಪಾಯಾಂತಂ ನಗ್ಗಮೈಕ್ಷ ಸಾ ಪತಿಮ್‌ 
॥೩೧॥ 


ಐಲೋನಪಿ ಶಯನೇ ಜಾಯಾಮಸತ್ಯನ್ನಿಮನಾ ಇವ ॥ 
ತಚ್ಛಿತ್ತೋ ವಿಹ್ವ: ಶೋಚನ್ನಭ್ರಾಮೋನ್ಯತ್ತವನ್ನಹೀಮ್‌ 
॥೩೨॥ 


ಸ ತಾಂ ವೀಕ್ಷ್ಯ ಕುದುಕ್ಸೇತ್ರೇ ಸರಸ್ವತ್ಯಾಂ ಚ ತತ್ಪಬೀಃ। 


ಪಂಚ ಪ್ರಹೃಷ್ಥದದನಾ: ಪ್ರಾಹ ಸೂಕ್ತಂ ಸಾ 
W (| 


ಅಹೋ ಜಾಯೇ ತಿಷ್ಠ ತಿಷ್ಠ ಘೋರೇ ನ ತೃಕ್ತುಮರ್ಹಸಿ | 
ಮಾಂ ತ್ವಮದ್ಯಾಸ್ಯನಿರ್ಹ್ಯತ್ವ ನ.07 ಕೃಚವಾವಣ್ಟ. 


॥೩೪॥ 





ದೇವಿ ಊರ್ವಶಿಯ ಶರೀರದಿಂದ ಕಮಲಕೇಸರದಂತಹ 
ಸುಗಂಧವು ಸೂಸುತ್ತಿತ್ತು. ಅವಳೊಡನೆ ಪುರೂರವನು ಅನೇಕ 
ವರ್ಷಗಳ ಕಾಲ ಆನಂದವಾಗಿ ವಿಹರಿಸಿದನು. ಅವನು ಆಕೆಯ 
ಮುಖಸುರಭಿಯಿಂದ ಮರುಳಾಗಿ ಬಿಟ್ಟಿದ್ದನು. ॥ ೨೫ ॥ ಇತ್ತ 
ಸ್ವರ್ಗದಲ್ಲಿ ಊರ್ವಶಿಯು ಇಲ್ಲದಿರುವುದನ್ನು ನೋಡಿದ ಇಂದ್ರನು 
ಗಂಧರ್ವರಿಗೆ - "ಊರ್ವಶಿಯು ಎಲ್ಲಿಯೇ ಇರಲಿ ಅವಳನ್ನು 
ಕರೆತನ್ನಿ, ಅವಳಿಲ್ಲದೆ ಈ ಸ್ವರ್ಗವು ಶೋಭಿಸುವುದಿಲ್ಲ ಎಂದು. 
ಹೇಳಿ ಅವರನ್ನೂ ಕಳಿಸಿದನು. ॥ ೨೬ ॥ ಆ ಗಂಧರ್ವರು ಅರ್ಧ 
ರಾತ್ರಿಯ ಅಂಧಕಾರದಲ್ಲಿ- ಊರ್ವಶಿಯು ರಾಜನಲ್ಲಿ ಅಡವಾಗಿ 
ಇಟ್ಟಿದ್ದ ಎರಡೂ ಮೇಕೆಗಳನ್ನು ಕದ್ದುಕೊಂಡುಹೋದರು. ॥ ೨೭ ॥ 
ತನ್ನ ಪುತ್ರರಂತೆ ಇದ್ದ ಪ್ರಿಯ ಮೇಕೆಗಳ ಬೇ"-ಬೇ ಧ್ವನಿಯನ್ನು 
ಕೇಳಿ, ಗಂಧರ್ವರು ಅವನ್ನುಕದ್ದುಕೊಂಡು ಹೋಗುವುದನ್ನುನೋಡಿ, 
ಎದ್ದು ಅಯ್ಯೋ | ಈ ಹೇಡಿಯನ್ನುನಾನು ಪತಿಯನ 
ಸತ್ತೆ] ನಾನು ಕೆಟ್ಟೆ! ಇವನಿಂದ ನನ್ನ ಮೇಕೆಗಳನ್ನೂ ರಕ್ಷಿಸ 
ಲಾಗಲಿಲ್ಲವಲ್ಲ! ಎಂದು ಮರುಗಿದಳು.॥ ೨೮ ॥ ಇವನ ಮೇಲೆ 
ವಿಕ್ಯಾಸವಿಟ್ಟದ್ದಿಂದೆ ಕಳ್ಳರು ಸನ್ನ, ಮರಿಗಳನ್ನು -ಕದ್ದಕೊಂಡು. 

ನಾನಾದರೋ ಹಾಳಾದೆ. ನೋಡಿರಲ್ಲ! ಇವನು 

ಹಗಲಲ್ಲಿ ಗಂಡಸಾಗಿದ್ದು ರಾತ್ರಿಯಲ್ಲಿ ಸ್ರೀಯರಂತೆ ಹೆದರಿ 
ಮಲಗಿರುತ್ತಾನೆ. ॥ ೨೯ ॥ ಪರೀಕ್ಷಿತನೇ | ಆನೆಯನ್ನು ಅಂಕುಶದಿಂದ 
ತಿವಿಯುವಂತೆ ಊರ್ವಶಿಯು ತನ್ನ ವಾಗ್ದಾಣಗಳಿಂದ ರಾಜನನ್ನು 
ಘಾಸಿಗೊಳಿಸಿದಳು. ರಾಜಾ ಪುರೂರವನಿಗೆ ಭಾರೀ ಕೋಪ ಬಂತು. 
ಹಾಗೂ ಕೈಯಲ್ಲಿ ಖಡ್ಕವನ್ನೆತ್ರಿಕೊಂಡು ವಿವಸ್ಥನಾಗಿಯೇ 
ಗಂಧರ್ವರತ್ತ ಓಡಿದನು. ॥ ೩೦ ॥ ಪುರೂರವನು ಅಟ್ಟಿಸಿಕೊಂಡು 
ಬರುವುದನ್ನು ನೋಡಿ ಮೆಣೆಗಳನ್ನು ಅಲ್ಲೇ ಬಿಟ್ಟು ಗಂಧರ್ವರು 
ಮಿಂಚಿನಂತೆ ಪ್ರಕಾಶಿಸಿದರು. ರಾಜನು ಮೇಕೆಗಳನ್ನು ತಂದು 
ಮರಳಿಸಿದಾಗ. ಊರ್ವಶಿಯು ಆ ಪ್ರಕಾಶದಲ್ಲಿ ಅವನನ್ನು 
ವಿವಸ್ಯನಾಗಿರುವುದನ್ನುನೋಡಿದಳು. ಸರಿ | ಆ ಕ್ಷಣದಲ್ಲೇ ಆಕೆಯು 
ಪುರೂರವನನ್ನು ಬಿಟ್ಟು ಹೊರಟುಹೋದಳು. ॥ ೩೧ ॥ 

ಪರೀಕ್ಷಿತನೇ! ಪುರೂರವನು ಶಯನಾಗಾರದಲ್ಲಿ ತನ್ನ ಪ್ರಿಯ 
ತಮೆಯಾದ ಊರ್ವಶಿಯನ್ನು ಕಾಣದಿದ್ದಾಗ ಅವನಿಗೆ ದುಃಖ 
ುಂಟಾಯಿತು. ಅವನ ಮನಸ್ಸು ಊರ್ವಶಿಯಲ್ಲೇ ನೆಟ್ಟಿತ್ತು. 
ಅವನು. ಅವಳಿಗಾಗಿ ಶೋಕದಿಂದ ವಿಹ್ವಲನಾಗಿ ಹುಚ್ಚನಂತೆ. 
ಭೂಮಂಡಲದಲ್ಲೆಲ್ಲ ಅಲೆದಾಡತೊಡಗಿದನು. ॥ ೩೨ ॥ 

ಹೀಗೆ ಅಲೆಯುತ್ತಿರುವಾಗ ಒಂದು ದಿನ ಕುರುಕ್ಷೇತ್ರದಲ್ಲಿ 
ಸರಸ್ವತೀ ನದೀತೀರದಲ್ಲಿ ಅವನು ಊರ್ವಶಿಯನ್ನೂ ಮತ್ತು ಪ್ರಸನ್ನ 
ಮುಖಿಯರಾದ ಆಕೆಯ ಐವರು ಸಖಯರನ್ನೂ ನೋಡಿದನು. 
'ಆಗ ಆನಂದತುಂದಿಲನಾಗಿ ಅವನು ಸವಿಮಾತುಗಳಿಂದ ನುಡಿ 
ದನು. ॥ ೩೩ ॥ ಪ್ರಿಯೇ! ಸ್ವಲ್ಪಹೊತ್ತು ನಿಲ್ಲು! ಒಮ್ಮೆ ನನ್ನ 
ಮಾತನ್ನೂಆಲಿಸು. ಕಠೋರವಾದ ಮನಸ್ಸನ್ನು ಹೊಂದಿರುವವಳೇ | 
ಇಂದು ನೀನು ನನ್ನನ್ನು ಸುಖಿಯನ್ನಾಗಿ ಮಾಡದೆ ಖಂಡಿತವಾಗಿ 
ಹೋಗಬಾರದು. ಕ್ಷಣಕಾಲವಾದರೂ ನಿಲ್ಲು ನಾವಿಬ್ಬರು ಕಲೆತು 
ಸ್ವಲ್ಪ ಹೊತ್ತಾದರೂ ಮಾತಾಡೋಣ ॥ ೩೪ ॥ 


14 ಅಧ್ಯಾಯ] 


ನವಮ ಸ್ಫಂಧ 59 





ಸುದೇಹೋ5ಯಂ ಪತ್ರ ದೇವಿ ದೂರಂ ಹೃತಕ್ಷಯಾ | 
ಖಾದಂತ್ಯೇನಂ ವೃಕಾ ಸೃಧಾಸ್ತ ತ್ಮನಾದಸ್ಯ ನಾಸ್ಪದಮ್‌ 
Wann 


ಉರ್ವಶ್ಯುವಾಚ 
ಮಾಮೃಥಾಃಪುರುಸೋರಸಿತ್ತಂ ಮಾಸ್ಕತ್ವಾಮರ್ವಕಾಇಮೇ 1 

ಕ್ವಾಪಿ ಸಖ್ಯಂ ನವೈಸ್ತ್ರೀಣಾಂ ವೃಕಾಣಾಂಹೃದಯಂ ಯಥಾ 
॥೩೬॥ 


ಸ್ತ್ರಿಯೋ ಹ್ಯಕರುಣಾಃ ಕ್ರೂರಾ ದುರ್ಮರ್ಷಾಃ ಪ್ರಿಯನಾಹರಾಃ। 
ಫ್ಲಂತ್ಯಲ್ಬಾರ್ಥೇರ ಪಿ ವಿಶ್ರಬ್ದಂ ಪತಿಂ ಭ್ರಾತರಮಪ್ಪುತ 


॥೩೭॥ 
ವಿಧಾಯಾಲೀಕವಿಶ್ರಂಭಮಚ್ಛೇಷು ತೃಕ್ರಸೌಹೃದಾಃ 
ನವಂ ನವಮಭೀಪ್ಪಂತ್ಯಃ ಪುಂಶ್ಚಲ್ಯಃ ಸ್ಟೈರವೃತ್ತೆಯ: 

॥೩೮॥ 


ಸಂವತರಾಂತೇ ಹಿ ಭವಾನೇಕರಾತ್ರಂ ಮಯೇಶ್ಚರ | 
ವತ್ಚೃತೃಪತ್ಯಾನಿ ಚ ತೇ ಭವಿಷ್ಯಂತ್ಯಪರಾಣಿ ಭೋಃ 


॥೩೯॥ 


ಅಂತರ್ವತ್ಲೀಮುಪಾಲಕ್ಷ್ಯ ದೇವೀಂ ಸ ಪ್ರಯಯೌ ಪುರಮ್‌ । 
ಪುನಸ್ತತ ಗತೋತಬ್ದಾಂತೇ ಉರ್ವಶೀಂ ವೀರಮಾತರಮ್‌ 
॥೪೦॥ 


ಉಪಲಭ್ಯ ಮುದಾ ಯುಕ್ತಃಸಮುವಾಸತಯಾ ನಿಶಾಮ್‌ । 
ಅಥೈನಮುರ್ವಶೀ ಪ್ರಾಹ ಕೃಪಣಂ ವಿರಹಾತುರಮ್‌ 
॥೪೧॥ 


ಧರ್ವಾನುಪಧಾವೇಮಾಯ್ತುಭ್ಛಂ ದಾಸ್ಯಂತಿ ಮಾಮಿ । 


ತಸ್ಯ ಸಂಸ್ರುವತಸ್ತುಷ್ಟಾ ಅಗ್ನಿಸ್ಥಾಲೀಂ ದದುರ್ನೃಪ। 
ಉರ್ಪಶೀಂ ಮನ್ಯಮಾನಸ್ತಾಂ ಸೋತಬುಧ್ಯತ ಚರನ್ನನೇ 


VSN 


ಸ್ಟಾಲೀಂ ನೃಸ್ಯ ವನೇ ಗತ್ವಾ ಗೃಹಾನಾಧ್ಯಾಯತೋ ನಿಶಿ 
ತ್ರೇತಾಯಾಂ ಸಂಪ್ರವೃತ್ತಾಯಾಂ ಮನಸಿ ತ್ರಯ್ಕವರ್ತತ 
van 





ದೇವೀ! ಈಗ ಈ ಶರೀರದ ಮೇಲೆ ನಿನ್ನ ಕೃಪಾಪ್ರಸಾದವು 
ಉಳಿಯಲಿಲ್ಲ ಇದರಿಂದ ನೀನು ಇದನ್ನು ದೂರಕ್ಕಸೆದು ಬಿಟ್ಟೆ 
ಆದ್ದರಿಂದ ನನ್ನ ಈ ಸುಂದರ ಶರೀರವು ಈಗಲೇ ಬಿದ್ದು 
ಹೋಗುವುದು. ನೀನು ನೋಡು- ನೋಡುತ್ತಿರುವಾಗಲೇ ಇದನ್ನು 
ತೋಳಗಳು, ಹದ್ದುಗಳು ತಿಂದುಬಿಡುವುವು. ॥ ೩೫ ॥ 

ಊರ್ವಶಿಯು ಹೇಳಿದಳು - ರಾಜನೇ! ನೀನು ಪುರುಷ 
ನಾಗಿರುವೆ. ಈ ಪ್ರಕಾರವಾಗಿ ಸಾಯಬೇಡ. ಸತ್ತನಂತರ ತೋಳ. 
ಗಳು ನಿನ್ನನ್ನು ತಿನ್ನುವುದು ಬೇಡ. ಸ್ತ್ರೀಯರಲ್ಲಿ ಯಾರೊಂದಿಗೂ 
ನಿಜವಾದ "ಮೈತ್ರಿ "ಇರುವುದಿಲ್ಲ ಸ್ತ್ರೀಯರ ಹೃದಯ ಮತ್ತು 
ತೋಳಗಳ ಹೃದಯ ಒಂದೇ ರೀತಿಯದಾಗಿರುತ್ತದೆ. ॥ ೩೬ ॥ 
ಸ್ತ್ರೀಯರು. ರೆ. ಕ್ರೌರ್ಯವು ಅವರ 
ಸ್ವಾಭಾವಿಕ ಗುಣವೇ ಆಗಿದ. ಶಾಕ್ಟಿಯಿಲ್ಲದವರು ಪ್ರಿಯವಾದು 
ದನ್ನು ಪಡೆಯಲಿಕ್ಕಾಗಿ ಅಸಾಧ್ಯವಾದ ಕಾರ್ಯವನ್ನು ಮಾಡಿ 
ಬಿಡುತ್ತಾರೆ. ವಿಶ್ವಾಸವನ್ನಿಟ್ಟಿರುವ ಪಶಿಯನ್ನಾಗಲೀ, ಸಹೋದರನ 
ನ್ನಾಗಲೀ ಅತ್ಯಲ್ಪ ಪ್ರಯೋಜನಕ್ಕಾಗಿ ಕೊಂದೇ ಹಾಕುತ್ತಾರೆ. ॥ ೩೭॥ 
ಇವರ ಹೃದಯದಲ್ಲಿ ಸೌಹಾರ್ದ್ರವೆಂಬುದು ಎಳ್ಳಷ್ಠಾದರೂ ಇರು. 
ವುದಿಲ್ಲ ಕುಲಟೆಯರಾದ ಈ ಸ್ಟ್ರೀಯರು ಅರಿಯದವರಿಗೆ 
ತೋರಿಕೆಯ ವಿಶ್ವಾಸವನ್ನು ತೋರಿಸುತ್ತಾ ಸ್ವಲ್ಪವಾದರೂ ಮರುಕ 
ವಿಲ್ಲದೆ ಹೊಸ-ಹೊಸ ಗಂಡಸರನ್ನು ಹುಡುಕುತ್ತಾ ಸ್ಪೇಚ್ಛಾಶಾರಿಣಿ 
ಯರಾಗಿರುತ್ತಾರೆ. ॥ ೩೮ ॥ ಮಹರಾಜಾ | ಧೈರ್ಯತಾಳು. ನೀನು 
ರಾಜರಾಜೇಶ್ವರನಾಗಿರುವೆ. ಒಂದು ರಾತ್ರಿ ನೀನು 
ನನ್ನೊಡನೆ ಇರಬಹುದಾಗಿದೆ. ಆಗ ನಿನಗೆ ಇನ್ನೂ ಸಂತಾನಗಳು 
ಆಗಬಹುದು. ॥ ೩೯ ॥ 

ಊರ್ವಶಿಯು ಗರ್ಭವತಿಯಾಗಿರುವುದನ್ನು ಅರಿತು ಪುರೂರ 
ವನು ಸಂತುಷ್ಟನಾಗಿ ತನ್ನ ರಾಜಧಾನಿಗೆ ಮರಳಿದನು. ಒಂದು 
ವರ್ಷ ಕಳೆದಾಗ ಪುನಃ ಅವಳು ಹೇಳಿದ್ದ ಸ್ಥಳಕ್ಕೆ ಹೋದನು. ಆಗ. 
ಊರ್ವಶಿಯು ಓರ್ವ ವೀರಪುತ್ತನ ತಾಂಯಿಯಾಗಿದ್ದಳು. ॥೪೦॥ 
ಊರ್ವಶಿಯ ಸಮಾಗಮದಿಂದ ರಾಜನಿಗೆ ಮಹದಾನಂದವಾಯಿತು. 
ಒಂದು ರಾತ್ರಿಯನ್ನು ಅವನು ಅವಳೊಂದಿಗೆ ಕಳೆದನು. ಬೆಳಗ್ಗೆ 
ಆಗುತ್ತಲೇ ಅಗಲಬೇಕಾದ ಸಮಯಬಂದಾಗ ವಿರಹ ದುಃಖ 
ದಿಂದ ಅವನು ದೀನನಾದನು. ಆಗ ಊರ್ವಶಿಯು ಹೆಳಿದಳು ॥೪೧॥ 
"ಮಹರಾಜ! ನೀನು ಈ ಗಂಧರ್ವರನ್ನುಸ್ತೋತ್ರ ಮಾಡು. ಅವರು 
ಬಯಸಿದರೆ ನಿನಗೆ ನನ್ನನ್ನು ಕೊಡಬಹುದು.' ಆಗ ಪುರೂರವನು. 
ಸಂಧರ್ವರನ್ನು ಸ್ತುತಿಸಿದನು. ಪರೀಕ್ಷಿತನೇ। ಪುರೂರವನ 
ಸ್ತೋತ್ರದಿಂದ ಸಂತುಷ್ಠರಾದ ಗಂಧರ್ವರು ಅವನಿಗೆ ಒಂದು 
ಅಗ್ಯಾರಯನ್ನು ಕೊಟ್ಟರು. ರಾಜನು ಆ ಆಗಳ್ಯಾರಿಯನ್ನೇ 
ಊರ್ವಶಿಯೆಂದು ಭಾವಿಸಿ ಅದನ್ನು ತಬ್ಛಿಕೊಂಡು ವನಗಳಲ್ಲಿ 
ಅಲೆಯುತ್ತಿದ್ದನು. ॥ ೪೨॥ ಅವನಿಗೆ ಅರಿವು ಮೂಡಿದಾಗ 
ಅವನು ಆ. ಗ್ನ್ದರಿಯನ್ನು ಅಲ್ಲೇ ಕಾಡಿನಲ್ಲಿ ಬಟ್ಟ ತನ್ನ 
ಅರಮನೆಗೆ ಮರಳಿದನು. ರಾತ್ರಿಯಲ್ಲಿ ರಾಜನು ಸದಾ ಊರ್ವಶಿ 
ಯನ್ನೇ ಧ್ಯಾನಿಸುತ್ತಿದ್ದನು. ಹೀಗಿರಲು ಕೃತಯುಗವು ಕಳೆದು 
ತ್ರೇತಾಯುಗವು ಪ್ರಾರಂಭವಾಯಿತು. ಆಗ ಅವನ ಹೃದಯದಲ್ಲಿ 
ಖುಗ್ಗಜುಸ್ಸಾಮ ವೇದಗಳು ಪ್ರಕಟಗೊಂಡವು. ॥ ೪೩ ॥ 





60 


ಶ್ರೀಮದ್ಭಾಗವತ. 


[ಅಧ್ಯಾಯ 15 





ಸ್ಥಾಲೀಸ್ಥಾನಂ ಗತೋಶಶ್ಪತ್ಛಂ ಶಮೀಗರ್ಭಂ ವಲಕ್ಷ್ಯ ಸಃ। 
ತೇನ ದ್ವೇ ಅರಣೀ ಕೃತ್ವಾ ಉರ್ವಶೀಲೋಕಕಾಮೃಯಾ 
॥೪೪॥ 


ಉರ್ವಶೀಂ ಮಂತ್ರತೋ ಧ್ಯಾಯನ್ನಧರಾರಣಿಮುತ್ತರಾಮ್‌ । 
ಆತ್ಮಾನಮುಭಯೋರ್ಮಧ್ಯೇ ಯತ್ತತ್ವಜನನಂ ಪ್ರಭುಃ 
11೪೫ 


ತಸ್ಯ ನಿರ್ಮಂಥನಾಜ್ಜಾತೋ ಜಾತವೇದಾ ವಿಭಾವಸುಃ | 
ಯ್ಯಾ ಸ ವಿದ್ಯಯಾ ರಾಜ್ಞಾ ಪುತ್ರ ಕಲತತ್‌ 


॥೪೬॥ 


ತೇನಾಯಜತ ಯಚ್ಛೇಶಂ ಭಗವಂತಮಧೋಕ್ಸಬಮ್‌ । 
ಉರ್ಪಶೀಲೋಕಮನ್ವಿಚ್ಛನ್ಪರ್ವದೇವಮಯಂ ಹರಿಮ್‌ 
॥೪೭॥ 


ಏಕ ಏವ ಪುರಾ ವೇದಃ ಪ್ರಣವಃ ಸರ್ವವಾಜ್ಯಯಃ । 
ದೇವೋ ನಾರಾಯಣೋ ನಾನ್ಯ ಏಕೋಂಗ್ಳಿರ್ವರ್ಣ ಏವ ಚ 
॥೪೮॥ 


ಪುರೂರವಸ ಏವಾಸೀತ್ವಯೀ ತ್ರೇತಾಮುಖೇ ನೃಪ॥ 
ಆಗ್ಗಿನಾ ಪ್ರಜಯಾ ರಾಜಾ ಲೋಕಂ ಗಾಂಧರ್ವಮೇಯಿವಾನ್‌ 
[a 





ಮೂರು ವೇದಗಳನ್ನು ಹೃದಯದಲ್ಲಿ ಕಂಡುಕೊಂಡ ರಾಜನು 
ಅಗ್ನಿಸ್ಟಾಲಿಯನ್ನು ಬಿಟ್ಟು ಅರಣ್ಯಕ್ಕೆ ಧಾವಿಸಿದನು. ಅಲ್ಲಿ ಬನ್ನಿಮರದ 
ಗರ್ಭದಲ್ಲಿ ಒಂದು ಆರಳೀಮರವು ಹು! 'ಅದನ್ನು 
ಕಂಡು ರಾಜನು ಅವುಗಳಿಂದ ಅಗ್ನಿಯನ್ನು ಕಡೆಯುವ ಎರಡು. 
ಅರಣಿ (ಅಗ್ನಿಮಂಥನದ ಮರ)ಗಳನ್ನು ಸಿದಪಡಿಸಿದನು. ಮತ್ತೆ 
ಊರ್ವಶಿಯ ಲೋಕದ ಕಾಮನೆಯಿಂದ ಪುರೂರವನು ಕಳಗಿನ 
ಅರಣಿಯನ್ನು ಊರ್ವಶಿಯನ್ನಾಗಿಯೂ, ಮೇಲಿನ ಅರಣಿಯನ್ನು 
ಪುರೂರವನನ್ನಾಗಿ, ಮಧ್ಯದ ಮರವನ್ನು ಪುತ್ರರೂಪದಿಂದ ಭಾವಿಸಿ 
ಕೊಂಡು ಆಗ್ನಿಯನ್ನು ಪ್ರಜ್ವಲಿಸುವ ಮಂತ್ರಗಳಿಂದ ಅವುಗಳನ್ನು 
ಕಡೆದನು. ॥ ೪೪-೪೫ ॥ ಹೀಗೆ ಮಂಥನ ಮಾಡುವಾಗ, 
ಜಾತವೇದಸನೆಂಬ ಅಗ್ನಿಯು ಪ್ರಾದುರ್ಭವಿಸಿದನು. ರಾಜಾ 
ಪುರೂರವನು ಆ ಅಗ್ನಿಯನ್ನು ತ್ರಯೀವದ್ಯೆಯ ಮೂಲಕ 
ಆಹವನೀಯ, ಗಾರ್ಹವತ್ಯೆ, ದಕ್ಷಿಣಾಗ್ನಿಗಳಿಂಬ ಮೂರು ಎಭಾಗ 
ಗಳನ್ನು ಮಾಡಿ ಅವನ್ನು ರಾಜನು ಪುತ್ರರೂಪದಿಂದ ಸ್ವೀಕರಿಸಿದನು. 
॥೪೬॥ ಮತ್ತೆ ಊರ್ವಶಿಯ ಲೋಕದ ಬಯಕೆಯಿಂದ 
ಪುರೂರವನು ಆ ಮೂರು ಆಗ್ನಿಗಳ ಮೂಲಕ ಸರ್ವದೇವ 
ಸ್ವರೂಪನೂ, ಇಂದ್ರಿಯಾತೀತನೂ ಆದ ಯಜ್ಞಪತಿ ಭಗವಾನ್‌ 
ಶ್ರೀಹರಿಯನ್ನು ಆರಾಧಿಸಿದನು. ॥ ೪೭ ॥ 

ಪರೀಕ್ಷಿತನೇ! ತ್ರೇತಾಯುಗಕ್ಕೆ ಮೊದಲು ಕೃತಯುಗದಲ್ಲಿ 
ಏಕಮಾತ್ರ ಪ್ರಣವ (ಓಂಕಾರ) ಮಾತ್ರ ವೇದವಾಗಿತ್ತು. ಎಲ್ಲ 
ವೇದ-ಶಾಸ್ತ್ರಗಳು ಅದರ ಅಂತರ್ಭೂತವಾಗಿದ್ದವು. ನಾರಾಯಣ 
ನೊಬ್ಬನಲ್ಲದೆ ಇತರ ಯಾವ ದೇವತೆಗಳೂ ಇರಲಿಲ್ಲ ಅಗ್ನಿಗೂ 
ಮೂರಾಗಿರದೆ ಒಂದೇ ಆಗಿದ್ದಿತು. ಹಂಸವೆಂಬ ಒಂದೇ ವರ್ಣ 
ವಿದ್ಧಿತು.॥ ೪೮ ॥ ರಾಜೇಂದ್ರಾ | ತ್ರೇತಾಯುಗದ ಪ್ರಾರಂಭದಲ್ಲಿ 
ಪುರೂರವನಿಂದಲೇ ವೇದತ್ತಯೀ ಮತ್ತು ಅಗ್ಗಿತ್ರಯೀ ಇವುಗಳ 
'ಆವಿರ್ಭಾವವಾಯಿತು. ಪುರೂರವರಾಜನು ಅಗ್ನಿಯನ್ನು ಸಂತಾನ 
ರೂಪದಿಂದ ಸ್ವೀಕರಿಸಿ ಗಂಧರ್ವಲೋಕವನ್ನು ಹೊಂದಿದನು. ॥ ೪೯ ॥ 


ಹದಿನಾಲ್ಕನೆಯ ಅಧ್ಯಾಯವು ಮುಗಿಯಿತು ॥ ೧೪1 


ಇತಿಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ನವಮಸ್ಯಂಧೇ 
ಐಲೋಪಾಖ್ಯಾನೇ ಚತುರ್ದಶೋರಧ್ಯಾಯಃ ॥ ೧೪ ॥ 


ಪಾ ಜಾ 
ಹದಿನೈದನೆಯ ಅಧ್ಯಾಯ 
ಯಚೇಕ - ಜಮದಗ್ನಿ ಮತ್ತು ಪರಶುರಾಮರ ಚರಿತ್ರೆ 

ತ್ರೀಶುಕ ಉವಾಚ ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ - ಎಲ್ಫೆ ಪರೀಕಿಕನೇ 1 

ಏಲಸ್ಯ ಚೋರ್ವಶೀಗರ್ಭಾತ್‌ ಷಡಾ: ನೃಪ । | ಊರ್ವಶಿಯ ಗರ್ಭದಿಂದ ಪುರೂರವನಿಗೆ ಆಯು, ಶ್ರುತಾಯು, 
'ಆಯು:ಶ್ರಕಾಯು:ಸಕ್ಕಾಯೊರಯೋಂಫವಿರ ps ಸತ್ಯಾಯು, ರಯ, ವಿಜಯ ಮತ್ತು ಜಯ ಎಂಬ ಆರು ಪುತ್ರರು 
ಸ ಸ ಸತ್ಯಾ | | ಹುಟ್ಟಿದರು. ॥ ೧॥ ಶ್ರುತಾಯುವಿಗೆ ವಸುಮಂತನಂಬ ಪುತ್ರನು 

Fa Fee ತನಯೋಂಮಿತಃ | ಹುಟ್ಟಿದನು. ಸತ್ಯಾಯುವಿಗೆ ಶ್ರುತಂಜಯನು, ರಯನಿಗೆ ಏಕನೂ, 


॥೨॥ 


ಜಯನಿಗೆ ಅಮಿತರೆಂಬ ಪುತ್ರರಾದರು. ॥ ೨ ॥ 


15 ಅಧ್ಯಾಯ] 


ನವಮ ಸೃಂಧ 


61 





ಭೀಮಸ್ತು ವಿಜಯಸ್ಯಾಥ ಕಾಂಚನೋ ಹೋತ್ರಕಸ್ತತಃ 

ತಸ್ಯ ಜಹ್ನು ಸುತೋ ಗಂಗಾಂ ಗಂಡೂಷೀಕೃತ್ಯ ಯೋತಪಿಬತ್‌ | 

ಜಹ್ನೋಸ್ತು ಪೂರುಸ್ತತ್ಪುತ್ರೋ ಬಲಾಕಶ್ಚಾತ್ಮಚೋರಜಕಃ 
[Ne 


ತತಃ ಕುಶಃ ಕುಶಸ್ಯಾಪಿ ಕುಶಾಂಬುಸ್ತನಯೋ ವಸುಃ। 
ಕುಶನಾಭಶ್ಚ ಚತ್ವಾರೋ ಗಾಧಿರಾಸೀತ್ಯುಶಾಂಬುಜಃ 
॥೪॥ 


ತಸ್ಯ ಸತ್ಯವತೀಂ ಕನ್ಯಾಮೃಚೀಕೋತಯಾಚತ ದ್ವಿಜಃ | 
ನರಂ ವಿಸದೃಶಂ ಮತ್ತಾ ಗಾಧಿರ್ಭಾರ್ಗವಮಬ್ರವೀತ್‌ 
॥೫॥ 


ಏಕತಃ ಶ್ಯಾಮಕರ್ಣಾನಾಂ ಹಯಾನಾಂ ಚಂದ್ರವರ್ಚಸಾಮ್‌ । 
ಸಹಸ್ರಂ ದೀಯತಾಂ ಶುಲ್ಕಂ ಕನ್ಯಾಯಾ: ಕುಶಿಕಾ ವಯಮ್‌ 
॥೬॥ 


ಇತ್ಯುಕ್ತಸ್ತನ್ಠತಂ ಜ್ಞಾತ್ಸಾ ಗತಃ ಸ ವರುಣಾಂತಿಕಮ್‌ । 
ಆನೀಯ ದತ್ತ್ವಾತಾನಶ್ಚಾನುಪಯೇಮೇ ವರಾನನಾಮ್‌ 


udu 


ಸ ಯಷಿಃ ಪ್ರಾರ್ಥಿತಃ ಪತ್ಚ್ಯಾ ಶಶ್ರ್ಯಾಚಾಪತ್ಯಕಾಮ್ಯಯಾ | 
ಶ್ರಪಯಿತ್ಯೋಭಯ್ಸರ್ಮಂತೈಶ್ನರುಂ ಸಾತುಂ ಗತೋ ಮುನಿಃ 
॥೮॥ 


ತಾವತ್ನತ್ಯವತೀ ಮಾತ್ರಾ ಸ್ಟೆತರುಂ ಯಾಚಿತಾ ಸತೀ। 

ಶ್ರೇಷ್ಠಂ ಮತ್ಚಾತಯಾಯಚ್ಛನ್ನಾತ್ರೇ ಮಾತುರದತ್ತ್ಯಯಮ್‌ 
nen 

ತದ್ದಿಚ್ಞಾಯ ಮುನಿ: ಪ್ರಾಹ ಪತ್ನೀಂ ಕಷ್ಟಮಕಾರಪೀಃ। 


ಘೋರೋ ದಂಡಧರಃ ಪುತ್ರೋ ಭ್ರಾತಾ ತೇ ಬ್ರಹ್ಮವಿತ್ತ 
noon 





ಪ್ರಸಾದಿತ: ಸತ್ಯವತ್ಯಾ ಮೈವಂ ಭೂದಿತಿ ಭಾರ್ಗವಃ | 
ಅಥ ತರ್ಹಿ ಭವೇತೌತ್ರೋ ಜಮದಗ್ಗಿಸತೋರಭವತ್‌ 
noon 


ಸಾ ಚಾಭೂತ್ತುಮಹಾಪುಣ್ಯಾ ಕೌಶಿಕೀ ಲೋಕಪಾವನೀ | 
ತೇಣೋಃಸುತಾಂ ೇಣುಕಾಂವೈ ಜಮದಗ್ಗ್ನಿರುವಾಹ ಯಾಮ್‌ 
॥೧೨॥ 





ವಿಜಯನಿಗೆ ಭೀಮ, ಭೀಮನಿಗೆ ಕಾಂಚನ, ಕಾಂಚನನಿಗೆ 
ಹೋತ, ಹೋತ್ಸವಿಗೆ ಜಹ್ಚು ಹುಟ್ಟಿದನು. ಗಂಗೆಯನ್ನು ಬೊಗಸೆ. 
ಯಿಂದ ಕುಡಿದ ಮಹಾ ಮಹಿಮನಾದ ಇವನೇ 
ಆಗಿದ್ದನು. ಜಹ್ಹುವಿಗೆ ಪುರೂ, ಪುರೂವಿಗೆ ಬಲಾಕ, ಬಲಾಕನಿಗೆ 
ಅಜಕನೆಂಬುವನು ಹುಟ್ಟಿದನು. ॥ 8 ॥ ಅಜನ, ಪ್ರತ್ರ ಕುಶನಾಗಿ 
ಇದ್ದನು. ಕುಶನಿಗೆ - ಕುಶಾಂಬು, ತನಯ, ವಸು, ಕುಶನಾಭ ಎಂಬ 
ನಾಲ್ಕು ಪುತ್ರರಾದರು. ಇವರಲ್ಲಿ ಕುಶಾಂಬುವಿನ ಪುತ್ರ ಗಾಧಿ 
ಯಾದನು. ॥ ೪ ॥ 
ಪರೀಕ್ಛತನೇ | ಗಾಧಿಗೆ ಸತ್ಯವತಿಯೆಂಬ ಕನೆಯಿದ್ದಳು. ಯಚೇಕ 
ಬುಷಿಯು ಗಾಧಿಯ ಬಳಿ ಸತ್ಯವತಿಯನ್ನು ಯಾಚಿಸಿದನು. 
ಇವನು ತನ್ನಕನೈೆಗೆಯೋಗ್ಯವರನಲ್ಲವೆಂದು ಯೋಚಿಸಿ ಯಚೇಕನಲ್ಲಿ 
ಹೇಳಿದನು -॥ ೫ ॥ ಮುನಿವರ್ಯರೇ | ಕುಶಿಕ ವಂಶದವರು 
ನಾವು. ನಮ್ಮ ಕನ್ಯೆ ಸಿಗುವುದು ಕಷ್ಟವೇ. ಅದಕ್ಕಾಗಿ ನೀವು - 
ಶರೀರವು ಬೆಳ್ಳಗಿದ್ದು ಒಂದು ಕಿವಿಯು ಕಪ್ಪಾಗಿರುವ ಒಂದುಸಾವಿರ 
ಕುದುರೆಗಳನ್ನು ಕನ್ಯಾಶುಲ್ಕವಾಗಿ ತಂದು ನನಗೆ ಕೊಡಬೇಕು. 
ಆಗ ಮದುವೆಯಾಗಬಹುದು. ॥ ೬ ॥ ಗಾಧಿಯು ಈ ಮಾತನ್ನು 
ಹೇಳಿದಾಗ ಅವನ ಮನದಾಶಯವನ್ನುತಿಳಿದ ಯಚೀಕ ಮುನಿಯು 
ವರುಣನಲ್ಲಿಗೆ ಹೋಗಿ ಅಂತಹ ಕುದುರೆಗಳನ್ನು ತಂದನು ಹಾಗೂ 
ಅನನ್ನು ನೋಡಿದ ಗಾಧಿಯು ಸತ್ಯವತಿಯನ್ನು ಮದುವೆ ಮಾಡಿ 
ಕೊಟ್ಟನು. ॥ ೭॥ 
ಒಮ್ಮೆ ಸತ್ಯವತಿ ಮತ್ತು ಅವಳ ತಾಯಿ ಇಬ್ಬರೂ ಸಂತಾನಾರ್ಥ, 
ವಾಗಿ ಯಚೀಕನಲ್ಲಿ ಪ್ರಾರ್ಥಿಸಿದರು. ಯಚೀಕ ಮಹರ್ಷಿಗಳು 
ಪತ್ನಿಯ ಹಾಗೂ ಅತ್ತೆಯ ಪ್ರಾರ್ಥನೆಯನ್ನು ಅಂಗೀಕರಿಸಿ 
ಬೇರೆ-ಬೇರೆಯಾಗಿ ಎರಡು ಮಂತ್ರಗಳಿಂದ ಚರುವನ್ನು 
ಬೇಯಿಸಿಟ್ಟುಸ್ನಾನಕ್ಕಾಗಿ ಹೊರಟುಹೋದರು. ॥ ೮ ॥ ಯಷಿಯು 
ತನ್ನ ಪತ್ನಿಗಾಗಿ ಶ್ರೇಷ್ಠಚರುವನ್ನು ಸಿದ್ಧಗೊಳಿಸಿರಬಹುದು ಎಂದು 
ಸತ್ಯವತಿಯ ತಾಯಿಯು ತಿಳಿದು, ಸತ್ಯವತಿಗಾಗಿ ಅಭಿಮಂತ್ರಿಸಿದ 
ಚರುವನ್ನು ಮಗಳಲ್ಲಿ ಬೇಡಿಕೊಂಡು ತಾನು ತಿಂದಳು. ಸತ್ಯ 
ಮತಿಯು ತಾಯಿಗಾಗಿ ಸಿದ್ಧಗೊಳಿಸಿದ ಚರುವನ್ನು ತಿಂದುಬಿಟ್ಟಳು. 
॥ ೯ ॥ ಯಚೀಕ ಮುನಿಗಳಿಗೆ ಈ ವಿಷಯ ತಿಳಿದಾಗ ಅವರು ತನ್ನ 
ಪತ್ನಿಯಾದ ಸತ್ಯವತಿಯಲ್ಲಿ ಹೇಳಿದರು - 'ನೀನು ದೊಡ್ಡ ಅನರ್ಥ 
ವಸ್ತಗದೆ. ಚರುವಿನ ವಿನಿಮಯದಿಂದಾಗಿ ನಿನ್ನ ಗರ್ಭದಲ್ಲಿ 
ಘೋರ ಪ್ರಕೃತಿಯುಳ್ಳಿ ದಂಡಧರನಾದ ಕಾತ್ರಸ್ವಛಾವವು್ಳ. 
ಮಗನು ಹುಟ್ಟುವನು. ನಿನ್ನ ತಮ್ಮನು ಶ್ರೇಷ್ಠ ಬ್ರಹ್ಮವಿತ್ತಮ 
ನಾಗುವನು. ॥ ೧೦ ॥ ಸತ್ಯವತಿಯು ಬುಚೀಕನನ್ನು ಬಹಳವಾಗಿ 
ಪ್ರಸನ್ನಗೊಳಿಸಿ - ಸ್ವಾಮಿ! ಹೀಗಾಗಬಾರದು' ಎಂದು ಪ್ರಾರ್ಥಿಸಿ 
ದಳು. ಆಗ ಯಚೀಕನೆಂದೆ- ಸರಿ. ಒಳ್ಳೆಯದು. ಮಗನ ಬದಲಿಗೆ 
ಮೊಮ್ಮಗನು ಆಂತಹ ಘೋರ ಪ್ರಕೃತಿಯವನಾಗುವನು. ಸಕಾಲ 
ದಲ್ಲಿ ಸತ್ಯವತಿಯ ಗರ್ಭದಿಂದ ಜಮದಗ್ನಿಯ ಜನ್ಮವಾಯಿತು. 
॥ ೧೧॥ ಸತ್ಯವತಿಯು ಸಮಸ್ತ ಲೋಕಗಳನ್ನು ಪವಿತ್ರಗೊಳಿಸು 
ವಂತಹ ಪುಣ್ಯವತಿಯಾದ 'ಕೌಶಿಕೀ" ನದಿಯಾದಳು. ರೇಣು 
ಎಂಬ ಯಪಿಯ ಕನೆಯಾದ ರೇಣುಕೆಯನ್ನು ಜಮದಗ್ನಿಯು 
ವಿವಾಹವಾದನು. ॥ ೧೨ ॥ 


62 


ಶ್ರೀಮದ್ಭಾಗವತ 


[ಅಧ್ಯಾಯ 15 





ತಸ್ಯಾಂ ವೈ ಭಾರ್ಗವಯಷೇಃ ಸುತಾ ವಸುಮದಾದಯಃ | 
ಯವೀಯಾಂಜಜ್ಞ ಏತೇಷಾಂ ರಾಮ ಇತ್ಯಭನಿಶ್ರತ: 
103 


ಯಮಾುರ್ವಾಸುದೇವಾಂತಂಹೈಹಯಾನಾಂಕುಲಾಂತಕಮ್‌। 
ತ್ರಿ: ಸಪಕೃತ್ಟೋ ಯ ಇಮಾಂ ಚಕ್ರೇ ನಿಸ್ಛತ್ರಿಯಾಂ ಮಹೀಮ್‌ 
॥೧೪॥ 


ದುಪ್ಪಂ ಕ್ಷತ್ರಂ ಭುವೋ ಭಾರಮಬ್ರಹ್ಮಣ್ಯಮನೀನಶ್‌್‌ | 
ರಜಸ್ತಮೋವೃತಮಹನ್ನ್ಳುಕೃಪಿ ಕೃತೇಂತಹಸಿ 
॥ ೧೫॥ 


ರಾಜೋವಾಚ 
ಕಿಂ ತದಂಹೋ ಭಗವತೋ ರಾಜನ್ಯೈರಚಿತಾತೃಭಿಃ । 
ಕೃತಂ ಯೇನ ಕುಲಂ ನಷ್ಟಂ ಕೃತ್ರಿಯಾಣಾಮಭೀಕ್ಷ್ಣಶಃ 
॥೧೬॥ 


ಶ್ರೀಶುಕ ಉವಾಚ 
ಹೈಹಯಾನಾಮಧಿಪತಿದರ್ಜನಃ ಕೃತ್ರಿಯರ್ಸಭಃ । 
ದತ್ತಂ ನಾರಾಯಣಸ್ಯಾಂಶಮಾರಾಧ್ಯ ಹರಿಕರ್ಮಭಿ: 
॥೧೭॥ 


ಬಾಹೂನ್‌ದಶಶತು ಲೇಭೇ ದುರ್ಧರ್ಷಶ್ವಮರಾತಿಷು । 
ಅವ್ಯಾಹತೇಂದ್ರಿಯೌಜಪ್ರೀತೇಜೋವೀರ್ಯಯಶೋಬಲಮ್‌ 
॥೧೮॥ 


ಯೋಗೇಶ್ಚರತ್ಫಮೈತ್ಳರ್ಯಂಗುಣಾ ಯತ್ರಾಣಿಮಾವಯಃ। 
ಚಚಾರಾವ್ಯಾಹತಗತಿರ್ಲೋಕೇಷು ಪದನೋ ಯಥಾ 


nor un 


ಸ್ರರತ್ಸೈರಾಷ್ಯತ: ಕ್ರೀಡನ್‌ ರೇವಾಂಭಸಿ ಮದೋತ್ಯಟಃ | 
ವೈಜಯಂತೀಂ ಸ್ರಜಂ ಬಿಭ್ರದ್ರುರೋಧ ಸರಿತಂ ಭುಚ್ಛಿಃ 


॥೨೦॥ 
ವಿಷ್ಣಾನಿತಂ. ಸ್ವತ್ರಿಬಿರು ಪ್ರತಿಸ್ರೋತನರಿಜ್ಜಲೈ। 
ನಾಮೃಷ್ಠತ್ತಸ್ಥ ತದ್ವೀರ್ಯಂ ವೀರಮಾನೀ ಜಶಾನನಃ 

॥೨೧॥ 





ರೇಣುಕೆಯ ಗರ್ಭದಿಂದ ಜಮವಗ್ಗಿಗಳು ವಸುಮಂತ 
ಮೊದಲಾದ ಅನೇಕ ಪುತ್ರರನ್ನು ಪಡೆದರು. ಅವರಲ್ಲಿ ಕಿರಿಯವನು 
ಸುಪ್ರಸಿದ್ದನಾದ ಪರಶುರಾಮನಾಗಿದ್ದನು. ॥ ೧೩ ॥ 

'ಹೈಹಯವಂಶವನ್ನು ಅಂತ್ಯಗೊಳಿಸಲೆಂದೇ ಸ್ವಯಂ ಭಗವಂತನೇ 
ಪರಶುರಾಮ ರೂಪದಲ್ಲಿ ಅಂಶಾವತಾರ ಮಾಡಿದ್ದನು ಎಂದು 
ಹೇಳುತ್ತಾರೆ. ಪರಶುರಾಮನು ಈ ಭೂಮಂಡಲವನ್ನು ಇಪ್ಪತ್ತೊಂದು 
'ಬಾರಿ ನಿಣ್ಣತ್ತಿಯಬಾಗಿ ಮಾಡಿಬಿಟ್ಟು. ॥ ೧೪ ॥ ಕ್ರಿಯರು 
ಪರಶುರಾಮನ ಕುರಿತು ಮಾಡಿದ ಅಪರಾಧವು ಅಲ್ಲವಾಗಿದ್ದರೂ 
ಅವರು ಭಾರೀ ದುಷ್ಟರೂ, ಬ್ರಾಹ್ಮಣ ದ್ವೇಷಿಗಳೂ, ರಜೋ. 
ಸುಣಿಗಳೂ ಆಗಿದ್ದು ವಿಶೇಷವಾಗಿ ತಮೋ ಗುಣಿಗಳೇ ಆಗಿದ್ದರು. 
ಇದೇ ಕಾರಣದಿಂದ ಅವರು ಭೂಭಾರಕರಾಗಿದ್ದರು. ಇದರ 
ಫಲವಾಗಿ ಭಗವಾನ್‌ ಪರಶುರಾಮನು ದುಷ್ಟ ಕ್ಷತ್ರಿಯರನ್ನು 
ಇಪ್ಪತ್ತೊಂದು ಬಾರಿ ತರಿದು ಭೂಭಾರವಾಳಿಸಿದನು. ॥ ೧೫ ॥ 

ಪರೀಕ್ಸಿದ್ರಾಜನು ಕೇಳಿದನು - ಪೂಜ್ಯರೇ | ನೀವು ಹೇಳಿದಂತೆ 
ಆ ಸಮಯದಲ್ಲಿ ಕೃತ್ರಿಯರು ವಿಷಯಲೋಲುಪರೂ ದುಷ್ಟರೂ 
ಅವಶ್ಯರಾಗಿದ್ದರು. ಆದರೆ ಅವರು ಪರಶುರಾಮನಿಗೆ ಅಂತಹ 
ಯಾವ ಅಪರಾಧವನ್ನು ಮಾಡಿದ್ದಕ್ಕಾಗಿ ಅವನು ಪದೇ-ಪದೇ 
ಕತ್ರಿಯರ ವಂಶವನ್ನೇ ಸಂಶಾರಮಾಡಿದನು 9 ॥ ೧೬ ॥ 

ಶ್ರೀತುಕಮಹಾಮುನಿಗಳು ಹೇಳಿದರು - ಪರೀಕ್ಷಿತನೇ। ಆ 
ಸಮಯದಲ್ಲಿ ಕ್ಷತ್ರಿಯಶ್ರೇಷ್ಠನಾದ ಅರ್ಜುನನು ಶೃಹಯರಿಗೆ 
ಅಧಿಪತಿಯಾಗಿದ್ದನು. ಅವನು ಅನೇಕ ವಿಧವಾದ ಸೇವಾ- 
ಶುತ್ರೂಷೆಗಳಿಂದ ಭಗವನ್ನಾರಾಯಣನ ಅಂಶಾಮತಾರನಾದ 
ದಶ್ವಾತ್ರೇಯನನ್ನು ಒಲಿಸಿಕೊಂಡು - ಒಂದು ಸಾವಿರ ಬಾಹು 
ಗಳನ್ನು ಹಾಗೂ ಯಾವನೇ ಶತ್ರುವು ಯುದ್ಧದಲ್ಲಿ ಪರಾಜತ 
ಗೊಳಿಸದಂತಹ ವರವನ್ನು ಪಡೆದಿದ್ದನು. ಜೊತೆಗೆ ಅಬಾಧಿತವಾದ 
ಇಂದ್ರಿಯಗಳ ಬಲವನ್ನೂ ಆತುಂಸಂಪತ್ತನ್ನೂ ತೇಜಸ್ಸನ್ನೂ, 
ಪರಾಕ್ರಮವನ್ನೂ, ಕೀರ್ತಿಯನ್ನೂ, ಶಾರೀರಿಕ ಬಲವನ್ನೂ ಅವನು. 
ದತ್ತಾತ್ರೇಯನ ಕೃಪೆಯಿಂದ ಪಡೆದುಕೊಂಡಿದ್ದನು. ॥ ೧೭-೧೮ ॥ 
ಅವನು ಯೋಗೆಶ್ವರನಾಗಿದ್ದನು. ಅವನಿಗೆ ಅತಿಸೂಕ್ಷ್ಮ ಮತ್ತು 
ಅತಿಸ್ಫೂಲ ರೂಪವನ್ನು ಧರಿಸುವಂತಹ ಎಲ್ಲ ಐಶ್ವರ್ಯಸಿದ್ಧಿಗಳು 
ಪ್ರಾಪ್ತವಾಗಿದ್ದವು. ಅವನು ಪ್ರವಂಚದಲ್ಲಿಲ್ಲ ವಾಯುವಿನಂತೆ 
ಯಾವುದೇ ಅಡೆ-ತಡೆಗಳಿಲ್ಲದೆ ಸಂಚರಿಸುತ್ತಿದ್ದವು. ॥ ೧೯ ॥ 
ಒಮ್ಮೆ ಕತ್ತಿನಲ್ಲಿ ವೈಜಯಂತಿಯನ್ನು .. ಧರಿಸಿಕೊಂಡ. 
ಸಹಸ್ರಾರ್ಜುನನು ಅನೇಕ ಸುಂದರಿಯರೊಂದಿಗೆ ನರ್ಮದಾ 
ನದಿಯಲ್ಲಿ ಜಲವಿಹಾರ ಮಾಡುತ್ತಿದ್ದನು. ಆಗ ಮದೋ್ಥತ್ತನಾದ 
ಸಹಸ್ತಬಾಹುವು ತನ್ನ ಕೈಗಳಂದ ನದಿಯ ಪ್ರವಾಹವನ್ನೂ ತಡೆದು 
ಬಿಟ್ಟನು. ॥ ೨೦ ॥ ದಶಕಂಠ ರಾವಣನು ಅಲ್ಲೇ ಸಮೀಪದಲ್ಲೇ 
ಬೀಡುಬಿಟ್ಟಿದ್ದನು. ನದಿಯ ನೀರು ಉಕ್ಕಿ ಅವನ ಶಿಬಿರವು ಮುಳಗ 
ತೊಡಗಿತು. ರಾವಣನಾದರೋ ತನ್ನನ್ನು ಮಹಾಪರಾಕ್ರಮಿ ವೀರ 
ನೆಂದು ತಿಳಿದಿದ್ದನು. ಆದಕ್ಕಾಗಿ ಸಹಸ್ರಾರ್ಜುನನ ಈ ಪರಾಕ್ರಮವು 
ಅವನಿಂದ ಸಹಿಸಲಾಗಲಿಲ್ಲ ॥ ೨೧ ॥ 


15 ಅಧ್ಯಾಯ] 


ನವಮ ಸ್ಫಂಧ 





ಗೃಹೀತೋ ಲೀಲಯಾ ಸ್ಟ್ರೀಣಾಂ ಸಮಕ್ಟಂ ಕೃತಕಿಲ್ಲಿಷ: । 
ಮಾಹಿಸ್ಯತ್ಯಾಂ ಸಂನಿರುದ್ಧೋ ಮುಕ್ತೋ ಯೇನ ಭಳ 
॥ ೨೨॥ 


ಸ ಏಕದಾ ತು ಮೃಗಯಾಂ ವಿಚರನ್ವಿಪಿನೇ ವನೇ । 
ಯದೃಚ್ಛಯಾ55ಶ್ರಮಪದಂ ಜಮದಗ್ಗೇರುಪಾವಿಶತ್‌ 
॥ ೨೩ ॥ 


ಸ ನರದೇವಾಯ ಮುನಿರರ್ಹಣಮಾಹರತ್‌ । 


ಸನ್ಯಾಮಾತ್ಮವಾಹಾಯ ಹವಿಸ್ಥತ್ಯಾ ತಪೋಧನ: 
॥ ೨೪॥ 


ಸ ನೀರಸ್ತತ್ರ ತದ್ದೃಷ್ಟ್ವಾ ಆತ್ಮೈಶ್ಚರ್ಯಾತಿಶಾಯನಮ್‌ । 
ತನ್ನಾದ್ರಿಯತಾಗ್ನಿಹೋತ್ರ್ಯಾಂ ಸಾಭಿಲಾಷಃ ಸ ಹೈಹಯಃ 
॥ ೨೫ ॥ 


ಹನಿರ್ಧಾನೀಮೃಷೇರ್ದರ್ಪಾನ್ದರಾನ್ಪುವುಚೋದಯತ್‌ । 
ತೇ ಚಮಾಹಿಷ್ಕತೀಂ ನಿನ್ಯುಃ ಸವತ್ತಾಂ ಕ್ರಂದತೀಂ ಬಲಾತ್‌ 


॥೨೬॥ 


ಅಥ ರಾಜನಿ ನಿರ್ಯಾತೇ ರಾಮ ಆಶ್ರಮ ಆಗತಃ। 
ಶ್ರುತ್ಚಾ ತತ್ತಸ್ಯ ದೌರಾತ್ಮ್ಯಂ ಚುಕ್ರೋಧಾಹಿರಿವಾಹತ: 
nou 


ಘೋರಮಾದಾಯ ಪರಶುಂಸತೂಣಂ ಚರ್ಮ ಕಾರ್ಮುಕಮ್‌ । 
ಅನ್ಲಧಾವತ ದುರ್ಧರ್ಹೋ ಮೃಗೇಂದ್ರ ಇವ ಯೂಥಪಮ್‌ 
॥೨೮॥ 


ತಮಾಪತಂತಂ ಭೃಗುವರ್ಯಮೋಜಸಾ 

ಧನುರ್ಧರಂ ಬಾಣಪರಶ್ವಧಾಯುಧಮ್‌ ॥ 
ಐಣೇಯಚರ್ಮಾಂಬರಮರ್ಕಧಾಮಭಿ- 

ರ್ಯುತಂ ಜಟಾಭಿರ್ದದ್ಧಶೇ ಪುರೀಂ ವಿಶನ್‌ ॥ ೨೯ ॥ 


ಅಚೋದಯದ್ರಸಿರಥಾಶ್ವಸತ್ತಿಭ- 
ರ್ಗದಾಸಿಬಾಣಷ್ಡ್ಟಿಶತಪ್ಪಿಶಕ್ತಿಭೀ 1 

ಅಕ್ಸಹಿಣೀಃ ಸಪ್ತದಶಾತಿಭೀಷಣಾ 

ರಾಮ ಏಕೋ ಭಗವಾನಸೂದಯತ್‌ ॥ ೩೦॥ 











ರಾವಣನು ಸಹಸ್ರಾರ್ಜುನನ ಬಳಿಗೆ ಹೋಗಿ ಅವನನ್ನು 
ನಿಂದಿಸತೊಡಗಿದಾಗ ಅವನು ನಾರಿಯರ ಇದುರಿನಲ್ಲೇ ಲೀಲಾ 
ಜಾಲವಾಗಿ ಸೆರೆಹಿಡಿದುಕೊಂಡು ತನ್ನ ರಾಜಧಾನಿ ಮಾಹಿಷ್ಠತಿಗೆ. 
ತಂದು ಕಪಿಯನ್ನು ಬೋನಿನಲ್ಲಿಡುವಂತೆ ರಾವಣನನ್ನು 
ಸೆರೆಯಲ್ಲಿಟ್ಟನು. ಬಳಿಕ ಪುಲಸ್ಕೃ ಮಹರ್ಷಿಗಳು ಹೇಳಿದಾಗ 
ಸಹಸ್ರಾರ್ಜುನನು ಅವನನ್ನು ಬಿಡುಗಡೆ ಗೊಳಿಸಿದನು. ॥ ೨೨ ॥ 

ಇಂತಹ ಅತುಲ ಪರಾಕ್ರಮಿಯಾದ ಸಹಸ್ರಾರ್ಜುನನು 
ಒಮ್ಮೆ ಬೇಟೆಯಾಡಲು ಗೊಂಡಾರಣ್ಯವನ್ನು ಪ್ರವೇಶಿಸಿದನು. 
ದೈವವಶದಿಂದ ಅವನು ಜಮದಗ್ನಿ ಮುನಿಯ ಆಶ್ರಮವನ್ನು 
ತಲುಪಿದನು. ॥ ೨೩ ॥ ಪರಮ ದ ಜಮದಗ್ನಿ 
ಮುನಿಯ ಅಶ್ರಮದಲ್ಲಿ ಕಾಮಧೇನುವಿದ್ದಿತು. ಅದರ ಪ್ರಭಾವ 
ದಿಂದ ಮುನಿಗಳು ಆಶ್ರಮಕ್ಕೆ ಬಂದ ಹೈಹಯಾಪತಿಯನ್ನು, 
ಮಂತ್ರಿ, ಸೈನ್ಯ, ವಾಹನಗಳೊಂದಿಗೆ ತುಂಬಾ ಸ್ವಾಗತ-ಸತ್ಯಾರ 
ಮಾಡಿದರು. ॥ ೨೪ ॥ ವೀರ ಸಹಸ್ರಾರ್ಜುನನು ನೋಡಿದನು - 
ಈ ಮುನಿಯ ಐಶ್ವರ್ಯವಾದರೋ ನನಗಿಂತಲೂ ಮಿಗಿಲಾಗಿದೆ. 
ಅದಕ್ಕಾಗಿ ಅವನು ಅವರ ಸ್ವಾಗತ-ಸತ್ಯಾರವನ್ನು ಏನನ್ನೂ ಆದರಸದೆ. 
ಕಾಮಧೇನುವನ್ನೇ ಕೊಂಡುಹೋಗಲು ಬಯಸಿದನು. ॥ ೨೫ ॥ 
ದುರಭಿಮಾನಿಯಾದ ಅವನು ಜಮದಗ್ನಿಯಲ್ಲಿ ಕೇಳಿಕೊಳ್ಳದೆ. 
"ಕಾಮಧೇನುವನ್ನು ಎಳೆದುಕೊಂಡು ಹೋಗಿರಿ" ಎಂದು ತನ್ನ 
ಸೇವಕರಿಗೆ ಆಜ್ಞೆಯನ್ನು ಇತ್ತನು. ಅವನ ಅಪ್ಪಣೆಯಂತೆ ಸೇವಕರು 
ಕರುವಿನೊಂದಿಗೆ ಅಂಬಾ | ಅಂಬಾ! ಎಂದು ಅರಚಿಕೊಳ್ಳುತ್ತಿದ್ದ 
ಕಾಮಧೇನುವನ್ನು ಬಲವಂತವಾಗಿ ಮಾಹಿಷ್ಠತಿಗೆಕೊಂಡು 
ಹೋದರು. ॥ ೨೬ ॥ ಇವೆಲ್ಲವೂ ನಡೆದಾಗ ಪರಶುರಾಮನು 
ಆಶ್ರಮಕ್ಕೆ ಬಂದನು. ರಾಜನ ದುಷ್ಕತ್ಯದ ವೃತ್ತಾಂತವನ್ನು ಕೇಳಿ 
ಏಟುತಿಂದ ಸರ್ಪದಂತೆ ಕೋಪದಿಂದ ಕಿಡಿ-ಕಿಡಿಯಾದನು. 
॥ ೨೭ ॥ ಅವನು ತನ್ನ ಭಯಂಕರವಾದ ಗಂಡುಕೊಡಲಿಯನ್ನೂ 
ಧನುಸ್ಸನ್ನೂ ಬತ್ತಳಕೆಯನ್ನೂ ಗುರಾಣಿಯನ್ನೂ ಎತ್ತಿಕೊಂಡು 
ಯಾರಿಂದಲೂ ತಡೆಯಲಾರದ ಸಿಂಹವು ಆನೆಯ ಮೇಲೆ ಎರಗು 
ವಂತೆ ಅತಿವೇಗವಾಗಿ ಅವನನ್ನು ಹಿಂಬಾಲಿಸಿದನು. ॥ ೨೮ ॥ 

ಸಹಸ್ರಾರ್ಜುನನು ಇನ್ನೇನು ತನ್ನ ನಗರವನ್ನು ಪ್ರವೇಶಿಸು 
ವಾಗಲೇ ಭಗವಾನ್‌ ಪರಶುರಾಮನು ಅತಿವೇಗದಿಂದ ತನ್ನಕ್ತ 
ಬರುತ್ತಿರುವುದನ್ನು ನೋಡಿದನು. ಅವನ ರೂಪವು ಅತ್ಯಂತ 
ವಿಲಕ್ಷಣವಾಗಿತ್ತು.. ಅವನು ಕೈಯಲ್ಲಿ ಧನುರ್ಬಾಣಗಳನ್ನೂ 
ಗಂಡುಕೊಡಲಿಯನ್ನೂ ಧರಿಸಿದ್ದನು. ಶರೀರದ ಮೇಲೆ ಕೃಷ್ಣಮೃಗ 
ಚರ್ಮವನ್ನು ಧರಿಸಿದ್ದು ಅವನ ಜಟೆಗಳು ಸೂರ್ಯಕಿರಣಗಳಂತೆ 
ಹೊಳೆಯುತ್ತಿದ್ದವು. ॥ ೨೯ ॥ ಅವನನ್ನು ನೋಡುತ್ತಲೇ ಅರ್ಜುನನು. 
ಗದೆ, ಖಡ್ಗ ಬಾಣ, ಯಷ್ಟಿ ಶತಲ್ಲ, ಶಕ್ತಿ ಮುಂತಾದ ಆಯುಧ 
ಗಳಿಂದ ಅತ್ಯಂತ ಭಯಂಕರವಾದ ಹದಿನೇಳು. 
ಅಕ್ಷೌಹಿಣಿ ಚತುರಂಗಿಣಿ ಸೇನೆಯನ್ನು ಪರಶುರಾಮನೊಂದಿಗೆ 
ಯುದ್ದಕ್ಕೆ ಕಳಿಸಿದನು. ಅಷ್ಟೊಂದು ಅಪಾರವಾದ ಸೈನ್ಯವನ್ನು 
ಭಗವಾನ್‌ ಪರಶುರಾಮನೊಬ್ಬನೇ ಕ್ಷಣಮಾತ್ರದಲ್ಲಿ ಧ್ವಂಸಮಾಡಿ 
ಬಿಟ್ಟನು. ॥೩೦॥ 


64 


ಶ್ರೀಮದ್ಭಾಗವತ 


(ಅಧ್ಯಾಯ 15 





ಯತೋ ಯತೋತಸೌ ಪ್ರಹರತ್ಸರಶ್ಯಥೋ 
ಮನೋನಿಲೌಜಾ ಪರಚಕ್ರಸೂದನಃ 1 
ತತಸ್ತತಶ್ಚಿನ್ತಭುಜೋರುಕಂಥರಾ 
'ನಿಪೇತುರುರ್ವ್ಯಾಂ ಹಜಸೂತವಾಹನಾಃ ॥ ೩೧॥ 


ಶಾ ಸ್ಪಸಿನ್ನಂ ರುಧಿರೌಘಕರ್ದಮೇ 

ರಣಾಜಿರೇ ರಾನುಕುಠಾರಸಾಯಕ್ಕೆ: । 
ವಿವೃಕಚರ್ಮಧ್ವಜಚಾಪವಿಗ್ರಹಂ 

ನಿಪಾತಿತಂ ಹೈಹಯ ಆಪತದ್ರುಷಾ ॥೩೨॥ 


ಅಥಾರ್ಜುನಃ ಸಂಚತತೇಷು ಬಾಹುಭಿ- 
ರ್ಧನುಃಷು ಬಾಣಾನ್ಯುಗಪತ್ಸ ಸಂಜಧೇ 

ರಾಮಾಯರಾಮೋರಸ್ವಚ್ಛತಾಂಸಮಗ್ರಣೀ: 
ತಾನ್ಕೇಕ ಧನ್ಟೇಯಭಿರಾಚ್ಛನತ್ತಮಮ್‌ 


[Eee 


ಪುನಃ ಸ್ಥಹಸ್ನೆರಚಲಾನ್ಸ್ಯಧೇ೨ಂಪ್ರಪಾ- 

ನುತ್ಕಿಪ್ಯ ವೇಗಾದಭಿಧಾವತೋ ಯುಧಿ | 
ಭುಜಾನ್ಯುತಾರೇಣ  ಕಶೋರನೇಮಿನಾ 

ಚಿಚ್ಛೇದ ರಾಮಃ ಪ್ರಸಭಂ ತೃಜೇರಿವ ॥ ೩೪ ॥ 


ಕತ್ರಬಾಹೋಃ ಶಿರಸಸ್ಯ ಗಿರಃ ಶೃಂಗಮಿವಾಹರತ್‌ | 
ಹತೇ ಫಿತರಿ ತತ್ನುತ್ರಾ ಆಯುತಂ ದುದ್ರುವುರ್ಭಯಾತ್‌ 
॥೩೫॥ 
ಅಗ್ನಿಹೋತ್ರೀಮುಪಾವರ್ತ್ಯ ಸನತ್ಪಾಂ ಪರವೀರಹಾ | 
ಸಮುಪೇತ್ಯಾತ್ರಮಂ ಪಿತ್ರೇ ಪರಿಕ್ಷಿಷ್ಟಾಂ ಸಮರ್ಪಯತ್‌ 
0೩೬॥ 
ಸ್ಥಕರ್ಮ ತಶೃತಂ ರಾಮಃ ಪಿತ್ರೇ ಭ್ರಾತೃಭ್ಯ ಏವ ಚಃ 
ಮರ್ಣಯಾಮಾನ ತಚ್ಚುತ್ವಾ/. ಜಮಗ್ಗಿರಭಾಷತ 
udu 
ರಾಮ ರಾಮ ಮಹಾಬಾಹೋ ಭವಾನ್ಸಾಪಮನಾರಸತ್‌ | 
ಅವಧೀನ್ನರದೇವಂ ಯತ್ನರ್ವದೇವಮಯಂ ವೃಥಾ 
ASN 
ವಯಂ ಹಿ ಬ್ರಾಹ್ಮಣಾಸ್ತಾತ ಕ್ಷಮಯಾರ್ಹಣತಾಂ ಗತಾಃ 
ಯಯಾ ಲೋಕ ಗುರುರ್ದೇವಃ ಹಾರಮೇಶ್ಟ್ರಮಗಾತ್ಮದಮ್‌ 
WAH 
ಕ್ಷಮಯಾ ರೋಚತೇ ಲಕ್ಷ್ಮೀರ್ಬ್ರಾಡ್ಮೀ ಸೌರೀ ಯಥಾ ಪ್ರಭಾ | 
ಕಮಿನಾಮಾವು ಭಗವಾಂಸ್ತುಷ್ಠತೇ ಹರಿರೀಕ್ವರ: 
vou 





ಭಗವಾನ್‌ ಪರಶುರಾಮನ ಗತಿಯು ವಾಯು-ಮನೋವೇಗ 
ದಂತಿತ್ತು. ಅವನು ಶತ್ರುಗಳ ಸೈನ್ಯವನ್ನು ಕೊಚ್ಚುತ್ತಲೇ ನಡೆಯು 
ತ್ರಿದ್ದನು. ಅವನು ಗಂಡುಕೊಡಲಿಯಿಂದ ಪ್ರಶರಿಸಿದಲ್ಲೆಲ್ಲ ಸಾರಥಿ 
ಗಳು ವಾಹನದೊಂದಿಗೆ ನುಚ್ಚು ನೂರಾಗುತ್ತಿದ್ದವು. ಮಹಾ ಮಹಾ 
ವೀಠರ ತೋಳು, ತೊಡೆ, ಹೆಗಲು ತುಂಡು-ತುಂಡಾಗಿ 
ಬೀಳುತ್ತಿದ್ದವು. ॥ ೩೧ ॥ ಹೈಹಯಾಪತಿಯ ಸೇನೇಯ ಸೈನಿಕರು, 
ಅವರ ಭನುಸ್ಸುಗಳು, ಧ್ವಜಗಳು, ಗುರಾಣಿಗಳು ಭಗವಾನ್‌ 
ಪರಶುರಾಮನ ಕೊಡಲಿಯಿಂದ ಮತ್ತು ಬಾಣಗಳಿಂದ ತುಂಡು 
ತುಂಡಾಗಿ ರಣರಂಗದ ರಕ್ತದ ಮಡುವಿನಲ್ಲಿ ಬಿದ್ದಿರುವರು. 
ದಾರುಣವಾದ ಈ ಸಂಶಾರ ಕಾರ್ಯವನ್ನು ನೋಡಿದ ಅರ್ಜುನ 
ನಿಗೆ ಕೋಪವನ್ನು ತಡೆಯಲು ಸಾಧ್ಯವಾಗದೆ, ಧನುಷ್ಠಾಣಿಯಾಗಿ 
ಸ್ವತಃ ಯುದ್ಧಕ್ಕಾಗಿ ಬಂದನು. ॥ 3.೨ ॥ ಅವನು ಒಮ್ಮೆಗೆ ತನ್ನ 
ಸಾವಿರ ಭುಜಗಳಿಂದ ಐದುನೂರು ಧನುಷ್ಯಗಳಲ್ಲಿ ಬಾಣಗಳನ್ನು 
ಹೂಡಿ ಪರಶುರಾಮನ ಮೇಲೆ ಪ್ರಯೋಗಿಸಿದನು. ಸಮಸ್ತ. 
ಶಸ್ತ್ರಧಾರಿಗಳಲ್ಲಿ ಶಿರೋಮಣಿಯಾದ ಪರಶುರಾಮನು ಒಂದೇ 
ಧನುಸ್ಸಿನ ಮೂಲಕ ಪ್ರಯೋಗಿಸಿದ ಒಂದೇ ಬಾಣದಿಂದ ಆ 
ಐದುನೂರು ಬಾಣಗಳನ್ನೂ ತುಂಡರಿಸಿ ಬಿಟ್ಟನು. ॥ ೩೩ ॥ ಈಗ 
ಅರ್ಜುನನು ಕನ್ನ ಕೈಗಳಲ್ಲಿ ಪರ್ವತಗಳನ್ನೂ ವೃಕ್ಷಗಳನ್ನು 
ಎತ್ತಿಕೊಂಡು ಪರಶುರಾಮನ ಮೇಲೆ ಎರಗಿದನು ಆದರೆ 
ಪರಶುರಾಮನು ತನ್ನ ತೀಕ್ಷ್ಣವಾದ ಗಂಡುಕೊಡಲಿಯಿಂದ 
ಕ್ಷಣಮಾತ್ರದಲ್ಲಿ ಅರ್ಜುನನ ಸರ್ಶಗಳ ಹೆಡೆಗಳುತಿದ್ದ ಸಾವಿರ 
ತೋಳುಗಳನ್ನು ಸತಿ ಹಾಕಿದನು. ॥3೪॥ ಬಾಹುಗಳು ಕತ್ತರಿಸಿದ 
ಬಳಿಕ ಪರ್ವತದ ಶಿಖರವನ್ನು ಕತ್ತರಿಸುವಂತೆ ಪರಶುರಾಮನು 
ಅವನ ಶಿರಸ್ಸನ್ನು ತುಂಡರಿಸಿದನು. ತಂದೆಯು ಸತ್ತದ್ದನ್ನು ನೋಡಿದ 
ಅವನ ಹತ್ತುಸಾವಿರ ಮಕ್ಕಳು ಹೆದರಿ ಓಡಿಹೋದರು. ॥ ೩೫ ॥ 

ಪರೀಕ್ಷಿತನೇ! ಶತ್ರುವೀರಹಂತಕನಾದ ಪರಶುರಾಮನು 
ಅತೀವ ದುಃಖಿತೆಯಾಗಿದ್ದ ಕಾಮಧೇನುವನ್ನು ಕರುವಿಸೊಂದಿಗೆ. 
ಮರಳಿ ತಂದು ತನ್ನ ಅಶ್ರಮದಲ್ಲಿದ್ದ ತಂದೆಗೆ ಒಪ್ಪಿಸಿದನು. ॥ ೩.೬ ॥ 
ಮಾಹಿಷ್ಯತಿ ಪಟ್ಟಣದಲ್ಲಿ ತಾನು ಮಾಡಿದ ವಿಧ್ವಂಸನಕಾರ್ಯವನ್ನು 
ತಂದೆಗೂ, ಸಹೋದರರಿಗೂ ವಿವರಿಸಿ ಹೇಳಿದನು. ಮಹಾ 
ಪರಾಕ್ರಮಿಯಾದ ಸಹಸ್ರಾರ್ಜುನನನ್ನು ಸಂಹರಿಸಿದ ವಿಷಯ 
ವನ್ನೂ ತಿಳಿಸಿದನು. ಇದೆಲ್ಲವನ್ನು ಕೇಳಿ ಜಮದಗ್ನಿ ಮುನಿಗಳು 
ಹೇಳಿದರು. -॥ ೩೭ “ರಾಮಾ; ಪರಶುರಾಮಾ! ನೀನು 
ತುಂಬಾ ಪಾಪವನ್ನು ಮಾಡಿಬಿಟ್ಟೆ ಮಹಾಬಾಹುವೇ! ನೀನು 
ಮಹಾವೀರನೇ ಹೌದು. ಆದರೂ ಸರ್ವದೇವಮಯನಾದ 
ರಾಜನನ್ನು ವೃಥಾ ಸಂಹರಿಸಿದೆ. ೩೮ ॥ ಮಗು! ನಾವು 
ಬ್ರಾಹ್ಮಣರಾಗಿದ್ದೇವೆ. ನಮ್ಮಲ್ಲಿ ಕ್ಷಮಾಗುಣವರುವುದರಿಂದಲೇ 
ನಾವು ಲೋಕದಲ್ಲಿ ಪೂಜ್ಯರಾಗಿದ್ದೇವೆ. ಹೆಚ್ಚೇನು, ಲೋಕಗುರು 
ವಾದ ದೇವನಾದ ಚತುರ್ಮುಖನೂ ಕೂಡ ಕ್ಷಮೆಯಿಂದಲೇ 
ಪರಮಪದವನ್ನು ಅಲಂಕರಿಸಿರುವನು. ॥ ೩೯ ॥ ಕೃಮೆಯಿಂದಲೇ 
ಬ್ರಾಹ್ಮಣರ ಶೋಭೆಯು ಸೂರ್ಯನಂತೆ ಬೆಳಗುತ್ತಿದೆ. ಸರ್ವ 
ಶಕ್ತನಾದ ಭಗವಾನ್‌ ಶ್ರೀಹರಿಯೂ ಕೂಡ ಕ್ಹಮೆಯುಕ್ಳವರ ಮೇಲೆ 
ಬೇಗನೇ ಪ್ರಸನ್ನನಾಗುತ್ತಾನೆ. ॥ ೪೦ ॥ 


16 ಅಧ್ಯಾಯ) 


ನವಮ ಸೃಂಧ 


65 





ರಾಜ್ಞೋ ಮೂರ್ಧಾಭಿಷಿಕ್ಷಸ್ಯ ವಧೋ ಬ್ರಹ್ಮನಧಾದ್ಭುರುಃ । 
ತೀರ್ಥಸಂಸೇವಯಾ ಚಾಂಹೋ ಜಹ್ಯಂಗಾಚ್ಛುತಚೇತನ: 
॥೪೧॥ 


| ಮಗು! ಸಾರ್ವಭೌಮ ನಾದ ರಾಜನ ವಧೆಯು ಬ್ರಾಹ್ಮಣನ 
ಹತ್ಯೆಗಿಂತಲೂ ಮಿಗಿಲಾದುದು. ಹೋಗು, ಭಗವಂತನನ್ನು 
ಸ್ವತ ಪುಣೃತೀರ್ಥಗಳ ಸೇವನೆಗೈದು ನಿನ್ನ ಪಾಪಗಳನ್ನು 
ತೊಳೆದುಕೋ." ॥ ೪೧ ॥ 


ಹದಿನೈದನೇ ಅಧ್ಯಾಯವು ಮುಗಿಯಿತು॥ ೧೫ ॥ 
ಇತಿಶ್ರೀಮದ್ಭಾಗವತೇ ಮಹಾಪುರಾಣೇ ಹಾರಮಹಂಸ್ಕಾಂ ಸಂಹಿತಾಯಾಂನವಮ ಸ್ಫಂಧೇ ಪಂಚದಶೋಂಧ್ಯಾಯಃ ॥ ೧೫ ॥ 


ಬಸರು 
ಹದಿನಾರನೆಯ ಅಧ್ಯಾಯ 
ಪರಶುರಾಮನಿಂದ ಸಮಸ್ತ ಕೃತ್ರಿಯರ ಸಂಹಾರ- ವಿಶ್ವಾಮಿತ್ರನ ವಂಶದ ಕಥೆ 
ಶ್ರೀಶುಕ ಉವಾಚ ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ಷಿತನೇ | 
ದ್ದ ಇಂ ॥ | ರಯೌತೆಯನ್ನು ಮಾಡಿ ಅಕ್ರಮಕ್ಕೆ ಮರಳಿದನು. ॥ ೧॥ 


ಕದಾಚಿದ್ರೇಣುಕಾ ಯಾತಾ ಗಂಗಾಯಾಂ ಪದ್ಧಮಾಲಿನಮ್‌ | 
ಗಂಧರ್ವರಾಜಂ ಕ್ರೀಡಂತಮಪ್ಪರೋಭಿರಪಶ್ಯತ 
॥೨॥ 


ವಿರೋಕಯಂತೀ ಕ್ರೀಡಂತಮುದಕಾರ್ಥಂ ನದೀಂ ಗತಾ | 
ಹೋಮವೇಲಾಂ ನ ಸಸಾರ ಕಿಂಚಿಚ್ಛಿತ್ರರಥಸ್ಟೃಹಾ 
॥ ೩॥ 


ಕಾಲಾಸ್ಕಯಂ ತಂ ವಿಲೋಕ್ಯ ಮುನೇಃ ಶಾಪವಿಶಂಕತಾ 1 
ಆಗತ್ಯ ಕಲಶಂ ತಸ್ಟೌ ಪುರೋಧಾಯ ಕೃತಾಂಜಲಿಃ 
॥೪॥ 


ವ್ಯಭಿಚಾರಂ ಮುನರ್ಜ್ಲಾತ್ಯಾಪತ್ನ್ಯಾಃ ಪ್ರಕುಪಿತೋ ಬ್ರವೀತ್‌ 1 


ಫೆೈನಾಂ ಪುತ್ರಕಾ: ಹಾಹಾಮಿತ್ಯುಕ್ತಾಸ್ತೇ ನ ಚಕ್ರಿರೇ 
॥೫॥ 


ರಾಮಃ ಸಳಸ್ಫೋದಿಕಃ ಪಿತ್ರಾ ಭ್ರಾಕೃನಾತ್ರಾ ಸಹಾವಧೀತ್‌ | 
ಪ್ರಭಾವಜ್ಞೋ ಮುನೇ: ಸಮ್ಯಕ್ಷಮಾಧೇಸ್ತಪಸಶ್ಚ ಸಃ 
niu 


ವರೇಣಚ್ಛಂದಯಾಮಾಸ ಪ್ರೀತಃ ಸತ್ಯವತೀಸುತು। 
ವದ್ರೇ ಹತಾನಾಂ ರಾಮೋಂಪಿ ಜೀವಿತಂ ಚಾಸ್ಮೃತಿಂ ವಧೇ 
॥೭॥ 


ಒಮ್ಮೆ ಪರಶುರಾಮನ ತಾಯಿಯಾದ ರೇಣುಕೆಯು ಗಂಗಾತೀರಕ್ಕೆ 
ಹೋಗಿದ್ದಳು. ಅಲ್ಲಿ ಗಂಧರ್ವರಾಜನಾದ ಚಿತ್ರರಥನು ಕಮಲಗಳ 
ಮಾಲೆಗಳನ್ನು ಧರಿಸಿದ ಅಪ್ಪರೆಯರೊಂದಿಗೆ ವಿಹರಸುತ್ತಿದ್ದನು. 
॥ ೨ ರೇಣುಕೆಯು ನೀರು ತರಲು ನದಿಗೆ ಹೋಗಿದ್ದಳು. ಅದರೆ 
ಅಲ್ಲಿ ಜಲಕ್ರೀಡೆಯಾಡುತ್ತಿರುವ ಗಂಧರ್ವನನ್ನು ನೋಡಕೊಡಗಿ 
ದಳು ಹಾಗೂ ಪತಿದೇವರ ಹವನದ ಸಮಯವಾಗಿದೆ ಎಂಬು 
ದನ್ನೂ ಮರೆಕುಬಿಟ್ಟಳು. ಆಕೆಯ ಮನಸ್ಸು ಸ್ವಲ್ಪಕಾಲ ಚಿತ್ರರಥನ 
ಕಡೆಗೆ ಸೆಳೆಯಲ್ಪಟ್ಟತ್ತು. ॥ 3.1 ಹವನದ ಸಮಯವು ಮೀರಿ 
ಹೋಗಿದೆ ಎಂಬುದನ್ನರಿತ ಆಕೆಯು ಭಯಗೊಂಡು ಲಗುಬಗೆ 
ಯಿಂದ ಆಶ್ರಮಕ್ಕೆ ಬಂದು ನೀರಿನ ಗಡಿಗೆಯನ್ನು ಮಹರ್ಷಿಗಳ 
ಮುಂದಿರಿಸಿ ಕೈಜೋಡಿಸಿಕೊಂಡು ನಿಂತುಬಿಟ್ಟಳು. ॥ ೪ ॥ ಜಮದಗ್ನಿ 
ಮುನಿಯು ತನ್ನ ಪತ್ನಿಯ ಮಾನಸಿಕ ವ್ಯಭಿಚಾರವನ್ನು ತಿಳಿದು. 
ಕೊಂಡು ಕ್ರೋಧಗೊಂಡು ಹೇಳಿದರು - "ನನ್ನೆ ಮಸ್ಕಳಿರಾ | 
ಪಾಪಿನಿಯಾದ ಶಕೆಯನ್ನು ಕೊಂದುಬಿಡಿಂ' ಆದರೆ ಅವನ 
ಯಾವ ಪುತ್ರನೂ ಆ ಆಜ್ಞೆಯಂತೆ ತಾಯಿಯನ್ನು ಕೊಲ್ಲಲು 
ಮುಂದಾಗಲಿಲ್ಲ ॥ ೫ ॥ ಬಳಿಕ ತಂದೆಯ ಆಜ್ಞೆಯಂತೆ ಕಿರಿಯ 
ಪನಾದ ಪರಶುರಾಮನು ತಾಯಿಯೊಂದಿಗೆ ಎಲ್ಲ ಸಹೋದರ 
ರನ್ನೂ ಕೊಂದುಹಾಕಿದನು. ಅವನು ತನ್ನ ತಂದೆಯ ಯೋಗ ಮತ್ತು 
ತಪಸ್ಸಿನ ಮಹಿಮೆಯನ್ನು ಚೆನ್ನಾಗಿ ತಿಳಿದಿದ್ದುದೇ ಇದಕ್ಕೆ ಕಾರಣ 
ವಾಗಿದೆ. ॥ ೬ ॥ ಪರಶುರಾಮನ ಈ ಕಾರ್ಯದಿಂದ ಸತ್ಯವತೀ 
ನಂದನ ಮಹರ್ಷಿ ಜಮದಗ್ನಿಯು ತುಂಬಾ ಪ್ರಸನ್ನರಾಗಿ 
“ಮಗು! ನಿನಗೆ. ಇಚ್ಛೆಯುಳ್ಳ ' ವರವನ್ನು ಬೇಡು ಎಂದು 
ಹೆಳಿದರು. ಪರಶುರಾಮನು ಅಪ್ಪಾ! ನನ್ನ ತಾಯಿ ಮತ್ತು ಎಲ್ಲ 
ಸಹೋದರರು ಜೀವಂತರಾಗಲಿ ಮತ್ತು. ನಾನು ಸಂಹರಿಸಿದ 
ಸ್ಮರಣೆಯು ಅವರಿಗೆ ಇರಬಾಕದು' ಎಂಬ ವರವನ್ನು 
ಬೇಡಿದನು. ॥೭॥ 








ಶ್ರೀಮದ್ಭಾಗವತ 


[ಅಧ್ಯಾಯ 16 





ಉತ್ತಸ್ನುಸ್ತ್ರೇ ಕುಶಲಿನೋ ನಿಜ್ರಾಪಾಯ ಇವಾಂಜಸಾ। 
ಸಿತುರ್ವಿದ್ವಾಸ್ತಪೋವೀರ್ಯಂರಾಮಶೃಕ್ರೇ ಸುಹೃದ್ದಧಮ್‌ 


nda 


ಯೇಅರ್ಜುನಸ್ಯ ಸುತಾ ರಾಜನ್ನರಂತಃ ಸ್ಟಸಿತುರ್ವಧಮ್‌ | 
ರಾಮವೀರ್ಯಪರಾಭೂತಾ ಲೇಭುರೇ ಶರ್ಮ ನಕ್ಷಟಿತ್‌ 
॥೯॥ 


ಏಕದಾ55ಶ್ರಮತೋ ರಾಮೇ ಸಭ್ರಾತರಿ ವನಂ ಗತೇ । 
ವೈರಂ ಸಿಸಾಧಯಿಷವೋ ಲಬ್ಬಚ್ಛಿದ್ರಾ ಉಪಾಗಮನ್‌ 


॥೧೦॥ 


ದೃಷ್ಟಾಗ್ರ್ವಗಾರ ಆಸೀನಮಾದೇಶಿತಧಿಯಂ ಮುನಿಮ್‌ । 
ಭಗನತ್ಯುತ್ತಮಶ್ಲೋಕೇ ಜಘುಸ್ಟ್ರೇ ಪಾಪನಿಶ್ಚಯಾಃ 


॥೧೧॥ 


ಯಾಚ್ಛಮಾನಾ ಕೃಪಣಯಾ ರಾಮಮಾತ್ರಾತಿದಾರುಣಾಃ। 


ಪ್ರಸಹ್ಯ ಶಿರ ಉತ್ಕತ್ಯ ನಿನ್ನಸ್ತೇ . ಕತ್ರಬಂಧವ: 


1 ೧೨॥ 


ರೇಣುಕಾ ದುಖುಶೋಕಾರ್ತಾ ನಿಫ್ಲಂತ್ಯಾತ್ಮಾನಮಾತ್ಮನಾ 
ರಾಮ ರಾಮೇಹಿ ತಾಶೇತಿ ಎಚುಕ್ರೋನೋಚ್ಛಕೆಃ ಸತೀ 
॥೧೩॥ 


ದೂಜಸ್ಛೋ ಹಾ ರಾಮೇತ್ಯಾರ್ತವಶ್‌ಸ್ವನಮ್‌ 1 
ಶ್ವರಯಾಂಸಶ್ರಮಮಾಸಾದ್ಯ ಜದ್ಭಶೇ ಪಿತರಂ ಹತಮ್‌ 
mon 


ತದ್ದುಖರೋಷಾಮರ್ಪಾರ್ತಿಶೋಕವೇಗವಿಮೋಹಿತಃ । 
ಹಾತಾತಸಾಧೋ ಧರ್ಮಿಸ್ಥತೃಕ್ಷ್ಯಾಸ್ಸಾನ್ಷರ್ಗತೋ ಭವಾನ್‌ 
॥ ೧೫॥ 


ವಿಬಪ್ಸೈವಂ ೩ಿತುರ್ದೇಹು ನಿಧಾಯ ಭ್ಭಾತ್ಮಷು ಸ್ವಯಮ್‌ । 
ಪ್ರಶೃ್ಯ ಪರಶುಂ ರಾಮಃ ಕ್ಷತ್ರಾಂತಾಯ ಮನೋ ದಧೇ 
wou 


ಗತ್ವಾ ಮಾಡಿಷ್ಯತೀಂ ರಾಮೋ ಬ್ರಹ್ಮಫೆವಿಪತಶ್ರಿಯದು್‌ । 
ಜಾಂ ಸಶೀರ್ಷಭೀ ರಾಜನ್ನಧ್ಯೇ ಚಕ್ರೇ ಮಹಾಗಿರಿಮ್‌ 
॥೧೭॥ 





ಪರಶುರಾಮನು ಹೀಗೆ ಹೇಳುತ್ತಲೇ ನಿದ್ದೆಯಿಂದ ಎರಡ 
ಎಲ್ಲರೂ ಅನಾಯಾಸವಾಗಿ ಕುಶಲರಾಗಿ ಎದ್ದು ಕುಳತರು. 
ಪರಶುರಾಮನು ತನ್ನ ತಂದೆಯ ಶಪೋಬಲವನ್ನು ತಿಳಿದೇ ತನ್ನೆ 
ಸುಹ್ಯದರನ್ನು ॥೮॥ 

ಪರೀಕ್ಷಿತನೇ! ಪರಶುರಾಮನೊಡನೆ ಮಾಡಿದ ಯುದ್ಧದಲ್ಲಿ 
ಪರಾಜಿತರಾಗಿ ಓಡಿಹೋಗಿದ್ದ ಸೆಹಪ್ರಾರ್ಜುನನ ಮಕ್ಕಳು ತಮ್ಮ 
ತಂದೆಯು ಪರಶುರಾಮನಿಂದ ಹಜಹಾದುದನ್ನು ಸಂಿಸು್ತಲೆ 
ಇದ್ದರು. ಹೀಗೆ ಅವರ ಮನಸ್ಸು ಅಶಾಂತ 
ವಾಗಿತ್ತು. ॥ ಒಂದುದಿನ ಪರಶುರಾಮನು ತನ್ನ ಸಹೋದರ 
ರೊಂದಿಗೆ ದರ್ಭೆ-ಸಮಿತ್ತು ತರಲು ಆಶ್ರಮದಿಂದ ಹೊರಗೆ 
ಅರಣ್ಯಕ್ಕೆ ಹೋಗಿದ್ದನು. ವೈರವನ್ನು ಸಾಧಿಸಲು ಇದೇ ಸುಸಂದರ್ಭ. 
ವೆಂದು ತಿಳಿದು ಸಹತ್ರಾರ್ಜುನನ ಮಕ್ಕಳು ಅಲ್ಲಿಗೆ ಬಂದರು. ॥ ೧೦ ॥ 
ಆಗೆ ಜಮದಗ್ನಿ ಮಹರ್ಷಿಗಳು ಯಜ್ಞತಾಲೆಯಲ್ಲಿ ಕುಳಿತಿದ್ದರು. 
ತನ್ನ ಸಮಸ್ಯ ವೃತ್ತಿಗಳನ್ನು ಪುಣ್ಯಕೀರ್ಕಿ ಭಗವಂತನ ಧ್ಯಾನದಲ್ಲೇ 
ತೊಡಗಿಸಿದ್ದರು. ಅವರಿಗೆ ಬಾಹ್ಯ ಪ್ರಪಂಚದ ಜ್ಞಾನವೇ ಇರಲಿಲ್ಲ. 
ಅದೇ ಸಮಯದಲ್ಲಿ ಆ ವಾಷಿಗಳು 'ಜಮದಗ್ಗಿಯನ್ನು ಕೊಂದು 
ಹಾಕಿದರು. ಅವರು ಮೊದಲಿನಿಂದಲೇ ಇಂತಹ ಪಾಸಪೂರ್ಣ 
ನಿಶ್ಚಯ ಮಾಡಿಕೊಂಡಿದ್ದರು. ॥ ೧೧ ॥ ಪರಶುರಾಮನ ತಾಯಿ 
ರೇಣುಕೆಯು ಅತಿದೀನಳಾಗಿ ಅವರಲ್ಲಿ ಪ್ರಾರ್ಥಿಸುತ್ತಿದ್ದಳು. ಅದರೆ. 
ಅವರೆಲ್ಲರೂ ಆಕೆಯ ಒಂದು ಮಾತೂ ಕೇಳದೆ ಬಲವಂತವಾಗಿ 
ಮಹರ್ಷಿ ಜಮದಗ್ನಿಯ ಶಿರವನ್ನು ಕತ್ತರಿಸಿಕೊಂಡುಹೋದರು. 
ಪರೀಕ್ಛತನೇ। ನಿಜವಾಗಿ ಅವರು ನೀಟ ಕೃತ್ರಿಯರಾಗಿದ್ದು ಅತ್ಯಂತ 
ಕ್ರೂಂಯಾಗಿದ್ದರು. ॥ ೧೨॥ ದುಃಖ-ಶೋಕೆ ಪೀಠಿತಳಾಗಿದ್ದ 
ರೇಣುಕೆಯು ತನ್ನ ಕೈಗಳಿಂದ ತಲೆಯನ್ನೂ, ಎದೆಯನ್ನೂ ಬಡಿದು 
ಕೊಂಡು ಗಟ್ಟಿಯಾಗಿ ಗೋಳಾಡುತ್ತಾ 'ಮೆಗು! ಪರಶುರಾಮಾ। 
ಚೇಗನೇ ಓಡಿ ಬಾ ?'ಎಂದು ಗಟ್ಟಿಯಾಗಿ ಕರೆಯುತ್ತಿದ್ದಳು. ॥೧೩॥ 
ಪರಶುರಾಮನು ಬಹಳ ದೂರದಿಂದಲೇ “ಜಾ ರಾಮಾ |" 
ಎಂಬ ಕರುಣಕ್ರಂದನ ಕೇಳಿದನು. ಅವನು ಅಶೀಪ್ರವಾಗಿ 
ಆಕ್ರಮಕ್ಕೆ ಬಂದು ನೋಡುತ್ತಾನೆ - ತನ್ನ ತಂದೆಯು 
ಕೊಲ್ಲಲ್ಲಟ್ಟಿದ್ದನು. ॥ ೧೪ ॥ ಪರೀಕ್ಷಿತನೇ | ಆಗ ಪರಶುರಾಮನಿಗೆ 
ಅತ್ಯಂತ ದುಖವಾಯತು. ಜೊತೆಗೆ ಕ್ರೋಧ, ಅಸಹಿಷ್ಣುತ್ತ 
ಮಾನಸಿಕ ಪೀಡೆ ಮತ್ತು ಶೋಕದ ಆನೇಗದಿಂದ ಅತ್ಯೆಂತೆ 
ವಿನೋಹವು ಉಂಟಾಯಿತು... ಅಯ್ಕೋ। ತುದೆಯೇ| 
ನೀನಾದರೋ ಮಹಾತ್ಮನಾಗಿದ್ದೆ ಧರ್ಮಾತೃನಾಗಿದ್ವೆ ನಮ್ಮೆಲ್ಲರನ್ನೂ 
ಬಿಟ್ಟುನೀನು ಸ್ವರ್ಗಕ್ಕೆ ಹೊರಟು ಹೋದೆಯಲ್ಲ! ॥ ೧೫ ॥ ಹೀಗೆ 
ವಿಲಾಷಗೈದು ಅವನು ತಂಜಿಯ ಶರೀರವನ್ನು ಸಹೋದರರಿಗೆ 
ಒಪ್ಪಿಸಿ ಸ್ಥೆಯಂ ಕೈಯಲ್ಲಿ ಗಂಡು ಕೊಡಲಿಯನ್ನು ಎತ್ತಿಕೊಂಡು 
ದುಷ್ಪ ಕ್ಷತ್ರಿಯರ ಸಂಹಾರ ಮಾಡಿಬಿಡುವ ' ನಿಶ್ಚಯವನ್ನು 
ಮಾಡಿದನು.॥ ೧೬ ॥ 

ಪರಿಕ್ಣಿದ್ರಾಚೇಂದ್ರ! ಪರಶುರಾಮನು ಮಾಹಿತಿ ನಗರಕ್ಕೆ 
ಹೋಗಿ ಸಹೆಸ್ತಬಾಹು ಅರ್ಜುನನ ಮಕ್ಕಳ ತಲೆಗಳನ್ನು ಚೆಂಡಾಡಿ 
ಸಗರ ಮಧ್ಯಭಾಗದಲ್ಲಿ ಗುಡ್ಡೆಸಾಕಿದನು. ಆ ನಗರದ ಕೋಭೆ 
ಯಾದರೋ ಆ ಬ್ರಾಹ್ಮಣಘಾತಿಗಳಾದ ಕ್ಷತ್ರಿಯರ ಕಾರಣದಿಂದ 
ನಾಶವಾಗಿ ಹೋಗತ್ತು ॥ ೧೭ ॥ 


16 ಅಧ್ಯಾಯ] 


ನವಮ ಸೃಂಧ 


67 





ತದ್ರಕ್ರೇನ ನದೀಂ ಘೋರಾಮಬ್ರಹ್ಮಣ್ಯ ಭಯಾವಹಾಮ್‌ ॥ 
ಹೇತುಂ ಕೃತ್ವಾ ಪಿತೃವಧಂ ಕೃತ್ರೇರಮಂಗಲಕಾರಿಣಿ 
॥೧೮॥ 
ತಿಕ ಪೃಥಿವೀಂ ಕೃತ್ವಾ ನಸ್ಪ್ರಿಯಾಂ ಪ್ರಭುಃ॥ 
ಸಮಂತಪಂಚಕೇ ಚಕ್ರೇ ಶೋಣಿತೋದಾನ್‌ ಪ್ರದಾನ್ನದ 
॥೧೯॥ 
ಪಿತುಃ ಕಾಯೇನ ಸಂಧಾಯ ಶಿರ ಆದಾಯ ಬರ್ಹಿಷಿ। 


ಸರ್ವಡೇವಮಯಂ ದೇವಮಾತ್ಮಾನಮಯಜನ್ವಬೈಃ 


॥೨೦॥ 
ದದೌ ಪ್ರಾಚೀಂ ದಿಶಂ ಹೋತ್ರೇ ಬ್ರಹ್ಮಣೇ ದಕ್ಷಿಣಾಂ ದಿಶಮ್‌ | 
ಅಧ್ವರ್ಯವೇ ಪ್ರತೀಚೀಂ ವೈ ಉದ್ಧಾಶ್ಛೇ ಉತ್ತರಾಂ ದಿಶಮ್‌ 

॥೨೧॥ 
ಅನ್ಯೇಭ್ಯೋರವಾಂತರದಿಶಃ ಕಶೃಪಾಯ ಚ ಮಧ್ಯತಃ। 
ಆರ್ಯಾವರ್ತಮುಪದ್ರಷ್ಟೇ ಸದಸ್ಯೇಭ್ಯಸ್ತತಃ ಪರಮ್‌ 


॥ ೨೨॥ 
ತಶಶ್ಥಾವಭೃಥಸ್ನಾನವಿಧೂತಾಶೇಷಕಿಲ್ಫಿಷ: | 
ಸರಸ್ಜತ್ಯಾಂ ಬ್ರಹ್ಮನದ್ಯಾಂ ರೇಜೇ ವ್ಯಭ್ರ ಇವಾಂಶುಮಾನ್‌ 

॥ ೨೩ ॥ 


ಸ್ವದೇಹಂ ಜದುದಗ್ಗಿಸ್ತು ಲಬ್ಚ್ಯಾ ಸಂಜ್ಞಾನಲಕ್ಷಣಮ್‌ । 
ಯಹೀಣಾಂ ಮಂಡಲೇ ಸೋ5ಭೂತಪ್ರಮೋರರಾಮಪೂಜಿತಃ 
mn 
ಜಾಮದಗ್ಟ್ಯೋಠಪಿ ಭಗವಾನ್ರಾಮಃ ಕಮಲಲೋಚನಃ। 
ಆಗಾಮಿನ್ಯಂತರೇ ರಾಜನ್ವರ್ಶಯಿಷ್ಯತಿ ವೈ ಬೃಹತ್‌ 
॥ ೨೫ ॥ 
ಆಸ್ತೇರದ್ಯಾಪಿ ಮಹೇಂದ್ರಾದ್ರೌ ನೃಸ್ತದಂಡ: ಪ್ರಶಾಂತಧೀಃ । 
ಉಪಗೀಯಮಾನಚರಿತಃ ಸಿದ್ದಗಂಧರ್ವಚಾರಣ್ಯೆಃ 


॥೨೬॥ 
ಏವಂ ಭ್ವಗುಷು ವಿಶ್ವಾತ್ಮಾ ಭಗವಾನ್‌ ಹರಿರೀಶ್ಚರಃ । 
ಅವತೀರ್ಯ ಪರಂ ಭಾರಂ ಭುವೋರಹನ್ಬಹುಶೋ ನೃಪಾನ್‌ 

॥೨೭॥ 
ಗಾಧೇರಭೂನ್ಮಹಾತೇಜಾಃ: ಸಮಿದ್ದ ಇವ ಪಾವಕಃ । 
ತಪಸಾ ಕ್ಲಾಶ್ರಮುತ್ತೃಜ್ಯ ಯೋ ಲೇಭೇ 'ಬ್ರಹ್ಮವರ್ಚಸಮ್‌ 

॥ ೨೮ ॥ 


ವಿಶ್ವಾಮಿತ್ರಸ್ಯ ಚೈವಾಸನುತ್ರಾ ಏಕಶತಂ ನೃಪ॥ 
ಮಧ್ಯಮಸ್ತು ಮಧುಚ್ಛಂದಾ ಮಧುಚ್ಛಂದ ಸ ಏವ ತೇ 
॥೨೯॥ 





ಅವರ ರಕ್ತದ ಒಂದು ದೊಡ್ಡ ಭಯಂಕರ ನದಿಯೇ 
ಹರಿಯಿತು. ಇದನ್ನು ನೋಡಿ ಬ್ರಾಹ್ಮಣ ದ್ರೋಹಿಗಳ ಹೃದಯಗಳು 
ಭಯದಿಂದ ನಡುಗಿಹೋದುವು. 'ಎಲ್ಲ ಕೃತ್ರಿಯರು ಅತ್ಯಾಚಾರಿ 
ಗಳಾಗಿದ್ದಾರೆ ಎಂದು ಭಗವಾನ್‌ ಪರಶುರಾಮನು ಭಾವಿಸಿದನು. 
ಅದಕ್ಕಾಗಿ ರಾಜನೇ! ಅವನು ತನ್ನ ತಂದೆಯ ವಧೆಯ ನೆಪವನ್ನು 
ಮಾಡಿಕೊಂಡು ಪೃಥಿವಿಯನ್ನು ಇಪ್ಪತ್ತೊಂದು ಬಾರಿ ನಿಕೃತ್ತಿಯ 
ವನ್ನಾಗಿಸಿದನು. ಕೊನೆಗೆ ಕುರುಕ್ಷೇತ್ರದ. ಸ್ಮಮಂತ 
ಪಂಚಕದಲ್ಲಿ ರಕ್ತದಿಂದ ತುಂಬಿದ ಒಂಭತ್ತು ಮಡುಗಳನ್ನು 
ನಿರ್ಮಿಸಿದ್ದನು. ॥ ೧೮-೧೯ ॥ ಪರಶುರಾಮನು ತನ್ನ ತಂದೆಯ. 
ಶಿರವನ್ನು ತಂದು ಮುಂಡರೊಡನೆ ಜೋಡಿಸಿ ಯಜ್ಞಗಳ ಮೂಲಕ 
ಸರ್ವದೇವಮಯನಾದ, ಆತ್ಮಸ್ಥರೂಪನಾದ ಭಗವಂತನನ್ನು 
ಆರಾಧಿಸಿದನು. ॥ ೨೦ ॥ ಹಾಗೆ ಮಾಡಿದ ಯಜ್ಞಧಲ್ಲವನು 
ಪೂರ್ವದಿಕ್ಕನ್ನು ಹೋತೃವಿಗೂ, ದಕ್ಷಿಣದಿಕ್ಕನ್ನು ಬ್ರಹ್ಮನಿಗೂ, 
ಪಶ್ಚಿಮದಿಕ್ಕನ್ನು ಅಧ್ವರ್ಯುವಿಗೂ, ಉತ್ತರದಿಕ್ಕನ್ನು ಸಾಮಗಾನ 
ಮಾಡುವ ಉದ್ಭಾತ್ಮವಿಗೂ ದಕ್ಷಿಣೆಯಾಗಿ ನೀಡಿದನು. ॥ ೨೧॥ 
ಹೀಗೆಯೇ ಆಗ್ನೇಯಾದಿ ವದಿಶೆಗಳನ್ನು ಯತ್ತಿಜರಿಗೆ ಕೊಟ್ಟನು. 
ಮಧ್ಯದ ಭೂಮಿಯನ್ನು ಶಕಶ್ಯಪರಿಗೆ ಕೊಟ್ಟನು. ಉಪದೃಷ್ಟಾನಿಗೆ 
ಆರ್ಯಾವರ್ತವನ್ನು ಕೊಟ್ಟು ಇತರ ಸದಸ್ಯರಿಗೆ ಬೇರೆ-ಬೇರೆ 
ದಿಕ್ಕುಗಳನ್ನು ದಾನಮಾಡಿದನು. ॥ ೨೨ ॥ ಅನಂತರ ಯಜ್ಞಾಂತ 
ಅವಧೃತಸ್ನಾನಮಾಡಿ ಅವನು ಸಮಸ್ತ ಪಾಪಗಳಿಂದ ಮುಕ್ತ 
ನಾದನು ಹಾಗೂ ಬ್ರಹ್ಮನದಿಯಾದ ಸರಸ್ವತಿಯ ತೀರದಲ್ಲಿ 
ಮೋಡಗಳಿಲ್ಲದ ಸೂರ್ಯನಂತೆ ಪ್ರಕಾಶಿಸಿದನು. ॥ ೨೩ ॥ 
ಮಹರ್ಷಿ ಜಮದಗ್ಗಿಯವರಿಗೆ ಸ್ಥತಿರೂಪ ಸಂಕಲ್ಲಮುಯ 
ಶರೀರವು ಪ್ರಾಪ್ತವಾಯಿತು. ಪರಶುರಾಮನಿಂದ ಸಮ್ಯಾನಿತರಾಗಿ 
ಅವರು. ಸಪ್ತರ್ಷಿಗಳು ಮಂಡಲದಲ್ಲಿ ಏಳನೆಯ ಖಷಿ 
ಗಳಾದರು. ॥ ೨೪ ॥ ಪರೀಕ್ಷಿತನೇ। ಜಮದಗ್ನಿನಂದನ ಕಮಲ 
ಲೋಚನ ಭಗವಾನ್‌ ಪರಶುರಾಮನು ಮುಂದಿನ ಮನ್ವಂತರದಲ್ಲಿ 
ಸಪ್ತರ್ಷಿಗಳ ಮಂಡಲದಲ್ಲಿದ್ದು ವೇದಗಳನ್ನು ವಿಸ್ತಾರಮಾಡುವನು. 
॥ ೨೫॥ ಅವನು ಇಂದೂ ಕೂಡ ಯಾರಿಗೂ ಯಾವರೀತಿ 
ಯಿಂದಲೂ ದಂಡಿಸದೆ ಶಾಂತಚಿತ್ತನಾಗಿ ಮಹೇಂದ್ರ ಪರ್ವತದಲ್ಲಿ 
ವಾಸವಾಗಿದ್ದಾನೆ. ಅಲ್ಲಿ ಸಿದ್ದರ, ಗಂಧರ್ವರೂ, ಚಾರಣರೂ 
ಪರಶುರಾಮನ ಚರಿತೆಯನ್ನು ಮಧುರವಾಗಿ ಹಾಡುತ್ತಾ 
ಇರುವರು. ॥ ೨೬ ॥ ಸರ್ವಶಕ್ತನಾದ ವಿಶ್ವಾತ್ಮಾ ಭಗವಾನ್‌ 
ವನ್ನ 
. ॥ ೨೭॥ 
ಪರಮ 


ಪೋಬಲ. 







ಅದಕಾಗಿ ಎಲ್ಲ ಪಕ್ತರೂ 
ದರು. ॥ ೨೯ ॥ 


ಶ್ರೀಮದ್ಭಾಗವತ 


[ಅಧ್ಯಾಯ 16 





ಪುತ್ರಂ ಕೃತ್ವಾಶುನಜೇಪಂ ದೇವರಾತಂ ಚ ಭಾರ್ಗವಮ್‌ । 
ಆಜೀಗರ್ತಂ ಸುತಾನಾಹ ಜ್ಯೇಷ್ಠ ಏಷ ಪ್ರಕಲ್ಪತಾಮ್‌ 
॥೩೦॥ 


ಯೋ ವೈ ಹರಿಶ್ಚಂದ್ರಮಖೇ ವಿಕ್ರೀತಃ ಪುರುಷಃ ಪಶುಃ । 
ಸ್ತುತ್ವಾ ದೇವಾನ್‌ ಪ್ರಜೇಶಾದೀನ್ಯುಮುಚೇ ಪಾಶಬಂಧನಾತ್‌ 
॥೩೧॥ 


ಯೋ ರಾತೋ ದೇವಯಜನೇ ದೇನೈರ್ಗಾಧಿಷು ತಾಪಸ | 
ದೇವರಾತ ಇತಿ ಖ್ಯಾತಃ ಶುನಡೇಷಃ ಸ ಭಾರ್ಗವ: 
॥೩೨॥ 


ಯೇ ೀ ಜ್ಯೇಷ್ಠಾ! ಕುಶಲಂ ಮೇನಿರೇ ನ ತತ್‌ । 
'ಅಶಪತ್ತಾನ್ನುನಿಃ ಕ್ರುದ್ಧೋ ಮ್ಲೇಚ್ಛಾ ಭವತ ದುರ್ಜನಾಃ 
[Eee 


ಸ ಹೋವಾಚ ಮಧುಚ್ಯಂದಾಃ ಸಾರ್ಧಂ ಪಂಚಾಶತಾ ತತಃ । 
ಯನ್ನೋ ಭವಾನ್ಹಜಾನೀತೇ ತಸ್ಮಿಯಷ್ಠಾಮಹೇ ವಯಮ್‌ 
[Ee 


ಜ್ಯೇಷ್ಠಂ ಮಂತ್ರದ್ಧಶಂ ಚಕ್ತುಸ್ತ್ಯಾಮನ್ನಂಚೋ ವಯಂಸ್ಥಹಿ | 

ವಿಶ್ವಾಮಿತ್ರ: ಸುತಾನಾಹ ' ವೀರವಂತೋ ಭವಿಷ್ಯಥ। 

ಯೇಮಾನಂಮೇಶನುಗೃಷ್ಟತೋ ವೀರವಂತದುಕರ್ತ ಮಾಮ್‌ 
॥೩೫॥ 


ಏಷ ಮ ಕುಶಿಕಾ ವೀರೋ ದೇವರಾತಸ್ತ್ರಮನ್ನಿತ । 
ಅನ್ಕೇ ಚಾಸ್ಟಹಾರೀತಜಯಕ್ರತುಮದಾದಯಃ 
UAW 


ಏವಂ ಕೌಶಿಕಗೋತ್ರಂ ತು ವಿಶ್ವಾಮಿತ್ಯೆ: ಪೃಥಗ್ವಿಧಮ್‌ | 
ಪ್ರವರಾಂತರಮಾಪನ್ನಂ ತದ್ಧಿ ಚೈವಂ ಪ್ರಕಲ್ಲಿತಮ್‌ 
॥೩೭॥ 





ವಿಶ್ವಾಮಿತ್ರನು ಭೃಗುವಂಶೀಯ ಅಜಿಗರ್ತನಪುತ್ರನೂ ತನ್ನ 
ಅಳಿಯನೂ ಆದ ಶುನಚೇಪನನ್ನು ಪುತ್ರರೂಪದಿಂದ ಸ್ವೀಕರಿಸಿ 
ವನು. ಇವನಿಗೆ ದೇವರಾತನೆಂದೂ ಇನ್ನೊಂದು ಹೆಸರಿತ್ತು. ಈ 
ಶುನಶೇಪನ್ನು ನಿಮ್ಮ ಹಿರಿಯಣ್ಣನೆಂದು ಭಾವಿಸಿರಿ ಎಂದು ತಮ್ಮ 
ಪುತ್ರರಿಗೆ ತಿಳಿಸಿದನು. ॥ ೩೦॥ ಇವನು - ಹರಿಶ್ಚಂದ್ರನ 
ಯಾಗಲಿ ಯಜ್ಞಪಶುವಾಗಿ ಕೊಂಡುತಂದ ಪ್ರಸಿದ್ಧ ಭೃಗು 
ವಿಶ್ವಾಮಿತ್ರರು ಪ್ರಜಾಪತಿ, 
ಸ್ವತ ದೇವತೆಗಳನ್ನು ಸ್ತುತಿಸಿ ಅವನನ್ನು ಪಾಶಮುಕ್ತ 
ಗೊಳಿಸಿದ್ದರು. ದೇವತೆಗಳೆ ಯಜ್ಞದಲ್ಲಿ ಈ ಶುನಶೇಪನೇ 
ದೇವತೆಗಳ ಮೂಲಕ ವಿಶ್ವಾಮಿತ್ರರಿಗೆ ಕೊಡಲ್ಪಟ್ಟಿದ್ದನು. ಆದ್ದರಿಂದ 
ದೇವೈಃ ರಾಶ!" ಈ ವೃತ್ತ್ತಿಗನುಸಾರ ಗಾಧಿವಂಶದಲ್ಲಿ ಇವನು 
ದೇವರಾತನೆಂಬ ಹೆಸರಿನಿಂದ ವಿಖ್ಯಾತನಾದನು. ॥ ೩೧-೩೨ ॥ 
ವಿಶ್ವಾಮಿತ್ರರ ಪುತ್ತರಲ್ಲಿ ಹಿರಿಯರಾಗಿದ್ದವರಿಗೆ ಶುನಃಶೇಪನನ್ನು 
ಹಿರಿಯಣ್ಣನೆಂದು ತಿಳಿಯುವ ಮಾತು ರುಚಿಸಲಿಲ್ಲ ಇದರಿಂದ 
ವಿಶ್ವಾಮಿತ್ರರು ಕ್ರೋಧಗೊಂಡು - "ಎಲೈ ದುಷ್ಪರಿರಾ | ನೀವೆಲ್ಲರೂ 
ಮ್ಲೇಚ್ಚರಾಗಿರಿ' ಎಂದು ಶಾಪಕೊಟ್ಟರು. ॥ ೩೩ ॥. ಹೀಗೆ 
ನಲವತ್ತೊಂಭತ್ತು ಸಹೋದರರು ಮ್ಲೇಚ್ಛರಾದಾಗ ವಿಶ್ವಾಮಿತ್ರರ 
ಮಧ್ಯಮ ಮಗನಾದ ಮದುಚ್ಛಂದನು ತನ್ನಿಂದ ಕಿರಿಯವರಾದ 
ಇವತ್ತು ಮಂದಿ ತಮ್ಮಂದಿರೊಡನೆ - "ಅಪ್ಪಾ! ನೀವು ನಮಗೆ ಹೇಗೆ 
ಅಪ್ಪಣೆ ಕೊಡಿಸುವಿರೋ ಹಾಗೆಯೇ ನಾವು ನಡೆಯಲು 
ಸಿದ್ಧರಿದ್ದೇವೆ ' ಎಂದು ಹೇಳಿದನು. ॥ ೩೪ ॥ ಹೀಗೆ ಹೇಳಿ ಮಧು 
ಚ್ಚಂದನು ಮಂತ್ರದ್ರಷ್ಟು ಶುನಣೇಪನನ್ನು ಹಿರಿಯಣ್ಣನೆಂದು 
ಸ್ವೀಕರಿಸಿ ಹೇಳಿದನು - ನಾವೆಲ್ಲರೂ ನಿನ್ನ ಅನುಯಾಯಿಗಳಾದ 
ಸಣ್ಣ ತಮ್ಮಂದಿರಾಗಿದ್ದೇವೆ. ಆಗ ವಿಶ್ವಾಮಿತ್ರರು ತಮ್ಮ ಆಜ್ಞಾಕಾರಿ 
ಯಾದ ಪುತ್ರರಲ್ಲಿ ಹೇಳಿದನು - "ನೀವೆಲ್ಲರೂ ನನ್ನ ಮಾತನ್ನು 
ಮನ್ನಿಸಿ ನನ್ನ ಸಮ್ಮಾನವನ್ನು ರಕ್ಷಿಸಿದಿರಿ. ಅದರಿಂದ ನಿಮ್ಮಂತಹ 
ಸತ್ತುತ್ತರನ್ನು ಪಡೆದ ನಾನು ಧನ್ಯನಾದೆನು. "ನಿಮಗೂ ಸತ್ತುತ್ರ. 
ರಾಗಲಿ' ಎಂದು ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ॥ 9೫ ॥ 
ನನ್ನ ಪ್ರೀತಿಯ ಮಕ್ಕಳಿರಾ | ಈ ದೇವರಾತ ಶುನಖೇಪನೂ ನಿಮ್ಮ 
ಗೋತ್ತದವನೇ ಆಗಿರುವನು. ನೀವೆಲ್ಲರೂ ಇವನ ಆಜ್ಞೆಯಂತೆ 
ನಡೆಯಿರಿ. ಪರೀಕ್ಷಿತನೇ | ವಿಶ್ವಾಮಿತ್ರರಿಗೆ ಅಷ್ಟಕ, ಹಾರಿತ, ಜಯ, 
ಕ್ರತುಮಾನ್‌ ಮೊದಲಾದ ಇನ್ನೂ ಆನೇಕ ಪುತ್ರರದ್ದರು. ॥ ೩೬ ॥ 
ಈ ಪ್ರಕಾರ ವಿಶ್ವಾಮಿತ್ರರ ಸಂತಾನದಿಂದ ಕೌಶಿಕಗೋತ್ತದಲ್ಲಿ 
ಅನೇಕ ಭೇದಗಳಾದವು ಮತ್ತು ದೇವರಾತನನ್ನು ಹಿರಿಯಣ್ಣನೆಂದು. 
ಭಾವಿಸಿದ್ದರಿಂದ ಅವನ ಪ್ರವರವೂ ಬೇರೆಯಾಯಿತು. ॥ ೩೭ ॥ 


ಹದಿನಾರನೆಯ ಅಧ್ಯಾಯವು ಮುಗಿಯಿತು. ॥ ೧೬ ॥ 


ಇತಿ ಶ್ರೀಮದ್ಭಾಗವತೇಮಹಾಪುರಾಣೇ ಪಾರಮಹಂಸ್ಯಾಂ ಸಂಿತಾಯಾಂನವಮಸ್ಸಂಧೇ 
 ಹೋಡಶೋತಧ್ಯಾಯಃ॥ ೧೬ ॥ 


—— 


17 ಅಧ್ಯಾಯ] 


ನವಮ ಸ್ಥಂಧ 69 





ಹದಿನೇಳನೆಯ ಅಧ್ಯಾಯ 
ಕ್ರತ್ರವೃದ್ಧ, ರಜಿ ಮೊದಲಾದ ರಾಜರವಂಶದ ವರ್ಣನೆ 


ಶ್ರೀಶುಕ ಉವಾಚ 
ಯಃ ಪುರೂರವನ: ಪುತ್ರ ಆಯುಸ್ತಸ್ಕಾಭವನ್ನುತಾಃ | 
ನಹುಷಃ ಕೃತ್ರವೃದ್ಧಕ್ಷ ರಜೀ ರಂಭಶ್ಚ ವೀರ್ಯವಾನ್‌ 


won 
ಅನೇನಾ ಇತಿ ರಾಜೇಂದ್ರ ಶೃಣು ಕೃತ್ರವೃ್ವಧೋತನ್ವಯಮ್‌ । 
ಕತ್ರವೃದಸುತಸ್ಯಾಸನ್ನುಣೋತ್ರಸ್ಥಾತಜಾಸ್ವಮ: 

uzun 


ಕಾಶ್ಯಃ ಕುಶೋ ಗೃತ್ತಮದ ಇತಿ ಗೃತ್ತಮದಾದಭೂತ್‌ । 
ಶುನಕಃ ಶೌನಕೋ ಯಸ್ಯ ಬಹ್ವೃಚಪ್ರವರೋ ಮುನಿಃ 
nan 
ಕಾಶ್ಯಸ್ಯ ಕಾಶಿಸ್ತತ್ತುತ್ರೋ ರಾಷ್ಟ್ರೋ ದೀರ್ಫತಮಃಷಿತಾ | 
ಧನ್ನಂತರಿರ್ದೈರ್ಫ್ಭತಮ ಆಯುರ್ವೇದಪ್ರವರ್ತಕಃ 
॥೪॥ 
ಯಜ್ಞಭುಗ್ಗಾಸುದೇವಾಂಶಃ ಸ್ಥೃತಮಾತ್ರಾರ್ತಿನಾಶನಃ | 
ತತ್ತುತ್ರ: ಕೇತುಮಾನಸ್ಯ ಜಜ್ಞೇ ಭೀಮರಥಸ್ತತಃ 
un 
ದಿವೋದಾಸೋ ದೃುಮಾಂಸ್ತಸ್ಥಾತ್ಮತರ್ದನ ಇತಿ ಸ್ಮೃತಃ | 
ಸ ಏವ A ಇತೀರಿತಃ । 
ತಥಾ ಕುನಲಯಾತ್ವೇತಿ ಪ್ರೋಕ್ಪೋ5ಲರ್ಕಾದಯಸ್ತತಃ 
॥೬॥ 
[ಸಹಸ್ರಾಣಿ 'ಶತಾನಿ ಚಃ 
ನಾಲರ್ಕಾದಪರೋ ರಾಜನೈೇದಿನೀಂ ಬುಭುಜೇ ಯುವಾ 
॥೭॥ 
ಅಲರ್ಕಾತ್ಸಂತಶಿಸ್ತಸ್ಯಾತುನೀತೋರಥ ಸುಕೇತನಃ । 
ಧರ್ಮಕೇತುಃ  ಸುತಸ್ಷಸ್ಥಾತ್‌ ಸತೃಕೇತುರಚಾಯತ 
nu 
ಧೃಷ್ಟೇತುಃ ಸ್ವಸ್ಥಾತ್ತುಕುಮಾರಃ 'ಕ್ಲಿತೀಶ್ವರ: | 
ನೀತಿಹೋತ್ರಸ್ಯ ಛರ್ಗೋ9ತೋ ಭಾರ್ಗಭೂಮಿರಭೂನ್ಮಪಃ 
॥೯॥ 
ಇತೀಮೇ ಕಾಶಯೋ ಭೂಪಾ: ಕೃತ್ರವೃದ್ಧಾನ್ವಯಾಯಿನಃ | 
ಶಂಭಸ್ಯ ರಭಸಃ ಪುತ್ರೋ ಗಂಭೀರೆಶ್ಪಾತ್ರಿಯಸತ: 
noon 
ತಸ್ಯ ಕ್ಲೇತ್ರೇ ಬ್ರಹ್ಮ ಜಜ್ಞೇ ಶೃಣು ವಂಶಮನೇನಸಃ | 
ತುದ್ಧಸ್ತತಃ ಚಿಸಸ್ಥಾತ್ಮಕ್ರಕುದ್ಧರ್ಮುಸಾರಥಿ: 
॥೧೧॥ 
ತತಃ ಶಾಂತರಯೋ ಜಜ್ಞೇ ಕೃತಕೃತ್ಯಃ ಸ ಆತ್ಮವಾನ್‌ 1 
ರಚೇ। ಪಂಚಿಶತಾನ್ಯಾಸನ್ನತ್ರಾಣಾಮಮಿತೌಜಸಾಮ್‌ 
nos 





ಶ್ರೀಶುಳಮಹಾಮುನಿಗಳು ಹೇಳುತ್ತಾರೆ - ಪರೀಶ್ಚಿಕನೇ! 
ಪುರೂರವನಿಗೆ ಆಯುವೆಂಬ ಓರ್ವ ಮಗನಿದ್ದನು. ಆವನಿಗೆ 
ನಹುಷ, ಕೃತ್ರವೃದ್ಧ ರಜ, ಶಕ್ತಿಶಾಲಿರಂಭ ಮತ್ತು ಅನೇನಾ ಎಂಬ 
ಐದು ಮಕ್ಕಳಿದ್ದರು. ಈಗ ಕೃತ್ರವೃದ್ಧನ ವಂಶವನ್ನು ವಿವರಿಸುತ್ತೇನೆ. 
ಕೇಳು. ಕೃತ್ರವೃದ್ಧಗೆ ಸುಹೋತ್ತನೆಂಬ , ಸುಹೋತ್ರ 
ನಿಗೆ - ಕಾಶ್ಯ, ಕುಶ, ಗೃತ್ತಮದರೆಂಬ ಮೂವರು ಪುತ್ರರಾದರು. 
ಗೃತ್ತಮದನಿಗೆ ಶುನಕ ಹುಟ್ಟಿದನು. ಈ ಶುನಕನ ಪುತ್ರನೇ ಬಗ್ವೇದಿ 
ಗಳಲ್ಲಿ ಶ್ರೇಷ್ಠಮುನಿವರ ಶೌನಕನು. ॥ ೧-೩ ॥ ಕಾಶ್ಯನ ಪತ್ರ ಕಾಶಿ, 
ಕಾಶಿಗೆ ರಾಷ್ಟ್ರ ರಾಷ್ಟ್ರನಿಗೆ ದೀರ್ಪತಮಾ ಮತ್ತು ದೀರ್ಫ್ಥತಮನಿಗೆ 
ಧನ್ವಂತರಿ ಎಂಬ ಪುತ್ರ ಹುಟ್ಟಿದನು. ಇವನೇ ಆಯುರ್ವೇದದ 
ಪ್ರವರ್ತಕನಾಗಿದ್ದಾನೆ. ॥ ೪ ॥ ಇವನು ಯಜ್ಞಭಾಗದ ಭೋಕ್ನವೂ 
ಭಗವಾನ್‌ ವಾಸುದೇವನ ಅಂಶನಾಗಿರುವನು. ಇವನ ಸ್ಮರಣ 
ಮಾತ್ರದಿಂದಲೇ ಎಲ್ಲ ಪ್ರಕಾರದ ರೋಗಗಳು ದೂರವಾಗುತ್ತದೆ. 
ಧನ್ವಂತರಿಗೆ ಕೇತುಮಂತ ಪುತ್ರನಾದನು. ಕೇತುಮಂತನಿಗೆ ಭೀಮ 
ರಥನು ಪುತ್ರನಾದನು. ॥ ೫ ॥ ಭೀಮರಥನಿಗೆ ದಿವೋದಾಸನು, 
ದಿವೋದಾಸನಿಗೆ ದ್ಯುಮಾನ್‌ ಆದನು. ಇವನಿಗೆ ಪ್ರತರ್ದನ ಎಂಬ 
ಇನ್ನೊಂದು ಹೆಸರೂ ಇದೆ. ಈ ದ್ಯುಮಂತನೇ ಶತ್ರುಜಿಶ್‌, ವತ್ಸ 
ಬುತದ್ದಜ ಮತ್ತು ಮತ್ತು ಕುವಲಯಾಶ್ವ ಎಂಬ ಹೆಸರುಗಳಿಂದಲೂ 
ಪ್ರದ್ಧಾಗಿದ್ದಾನೆ ದೃುಮಂತನಿಗೆ ಅರರ್ಕನೇ ಮೊದಲಾದ 
ಪುತ್ತರಾದರು. ॥ ೬ ॥ ಪರೀಕ್ಷಿತನೇ | ಅಲರ್ಕನಲ್ಲದೆ ಬೇರೆ ಯಾವ 
ರಾಜನೂ ಅರವತ್ತಾರು ಸಾವಿರ ವರ್ಷಗಳವರೆಗೆ ಯುವಕನಾಗಿದ್ದು 
ರಾಜ್ಯವನ್ನು ಅಳಲಿಲ್ಲ ॥ ೭ ॥ ಅಲರ್ಕನ ಪುತ್ರನು ಸಂತಿ ಸಂತತಿಗೆ 
ಸುನೀಥ, ಸುನೀಥನಿಗೆ ಸುಕೇತನ, ಸುಕೇತನನಿಗೆ ಧರ್ಮಕೇತು, 
ಧರ್ಮಕೆತುವಿಗೆ ಸಕ್ಯಕೇತು ಹುಟ್ಟಿದನು. ॥ ೮ ॥ ಸತ್ಯಕೇಶುವಿಗೆ 
ಧಷ್ಟಕೀತು, ಧೃಷ್ಟಕೇತುವಿನಿಂದ ರಾಜಾಸುಕುಮಾರನು, ಸುಕುಮಾರ 
ನಿಂದ ವೀತಿಹೋತ್ರ, ವೀತಿಹೋತ್ತನಿಂದ ಭರ್ಗ ಮತ್ತು ಭರ್ಗ 
ನಿಂದ ರಾಜಾ ಭಾರ್ಗಭೂಮಿಯ ಜನ್ಮವಾಯಿತು. ॥ ೯ ॥ 
ಇವರೆಲ್ಲರೂ ಕೃತ್ರವೃದ್ಧನ ವಂಶದಲ್ಲಿ ಕಾಶಿಯಿಂದ ಉತ್ಪನ್ನರಾದ 
ರಾಜರು. ರಂಭನಿಗೆ ರಭಸನೆಂಬ ಪುತ್ರನಿದ್ದನು. ಅವನಿಂದ 
ಗಂಭೀರ, ಗಂಭೀರನಿಂದ ಅಕ್ರಿಯನ ಜನ್ಮವಾಯಿತು. ॥ ೧೦ ॥ 
ಅಕ್ರಿಯನ ಪತ್ನಿಯಿಂದ ಬ್ರಾಹ್ಮಣವಂಶವು ನಡೆಯಿತು. ಈಗ 
ಅನೇನಾ ಇವನ ವಂಶವನ್ನು ಕೇಳು. ಅನೇನನಿಗೆ ಶುದ್ಧನೆಂಬ ಪುತ್ರ 
ನಿದ್ದನು. ಶುದ್ಧಗೆ ಶುಚಿ, ಶುಚಿೆ ತ್ರಿಕುದ್‌, ತ್ರಕುದನಿಗೆ ಧರ್ಮ 
ಸಾರಥಿ ಹುಟ್ಟಿದನು. ॥ ೧೧॥ : ಧರ್ಮಸಾರಥಿಗೆ ಶಾಂತರ 
ಯನೆಂಬ ಪುತ್ರನಿದ್ಧನು. ಅವನು ಆತ್ಮಜ್ನಾನಿಯಾದ್ದರಿಂದ 
ನಾಗಿದ್ದನು. ಆದ್ದರಿಂದ ಅವನಿಗೆ ಸಂತಾನದ 
ಪರೀಕ್ಷಿತನೇ ! ಆಯುವಿನ ಪುತ್ರ ರಜಿಗೆ ಅತ್ಯಂತ ತೇ 
ನೂರು ಪ್ರತ್ರರಿದ್ದರು. ॥ ೧೨ ॥ 






70 


ಶ್ರೀಮದ್ಭಾಗವತ 


[ಅಧ್ಯಾಯ 18 





ಜೇಷ್ವೆರಚರ್ಥಿತೋ  ೈಶ್ಯಸ್ರಂದ್ರಾಯಾದದಾದ್ದಿವಮ್‌ | 
ಇಂದ್ರಸ್ತಸ್ಥೈ ಪುನರ್ದತ್ತ್ವಾ ಗೃಹೀತ್ವಾ ಚರಣೌ ರಜೇ: 


nou 
ಆತ್ಮಾನಮರ್ಪಯಾಮಾಸ ಪ್ರಹ್ಹಾದಾದ್ಯರಿಶಂಕಿತಃ । 
ಪಿತರ್ಯಪರತೇ ಪುತ್ರಾ ಯಾಚಮಾನಾಯ ನೋ ದದುಃ 

॥೧೪॥ 

ತ್ರಿನಿಷ್ಠಪಂ ಮಹೇಂದ್ರಾಯ ಯಜ್ಞಭಾಗಾನ್ನಮಾದದು: | 
ಗುರುಣಾ ಹೂಯಮಾನೇಆಗ್ನೌ ಬಲಭಿತ್ತನಯಾನ್ರಜೇಃ 

nou 

ಅವಧೀದ್ಭಂಶಿತಾನ್‌ಮಾರ್ಗಾನ್ನ ಕಶ್ಚಿದವಶೇಷಿತಃ । 
ಕುಶಾತೃೃತಿಃ ಕ್ಲಾತ್ರವೃದ್ಧಾತ್ರಂಜಯಸ್ತತ್ತುತೋ ಜಯಃ 
॥೧೬॥ 

ತತಃ ಕೃತಃ ಕೃತಸ್ಯಾನಿ ಜಜ್ಞೇ ಹರ್ಯವನೋ ನೃಪಃ 
ಸಹದೇವಸ್ತತೋ ಹೀನೋ ಜಯಸೇನಸ್ತು ತತ್ಸುತಃ 
॥೧೭॥ 

ಸಂಕೃತಿಸ್ತಸ್ಯ ಚ ಜಯಃ ಕಶ್ರಧರ್ಮಾ ಮಹಾರಥ: | 
ಶ್ಚತ್ರವೃದ್ಧಾನ್ವಯಾ ಭೂಪಾಃ ಶೃಣು ವಂಶಂ ಚನಾಹುಷಾತ್‌ 
॥೧೮॥ 





ದೇವತೆಗಳ ಪ್ರಾರ್ಥನೆಯಿಂದ ರಜಿಯು ದೈತ್ಯರನ್ನು ವಧಿಸಿ 
ಇಂದ್ರನಿಗೆ ಸ್ವರ್ಗರಾಜ್ಯವನ್ನು ಕೊಟ್ಟನು. ಆದರೆ ಅವನು 
ಪ್ರಹ್ಞಾದಾದಿ ತನ್ನ ಶತ್ರುಗಳಿಂದ ಭಯ ಗೊಂಡಿದ್ದನು. ಅದಕ್ಕಾಗಿ 
ಅವನು ಸ್ವರ್ಗವನ್ನು ಪುನಃ ರಜಿಗೇ ಮರಳಿಸಿದನು. ಅವನ 
ಕಾಲುಹಿಡಿದು ಅವನಿಗೆ ತನ್ನ ರಕ್ಷಣೆಯ ಹೊಣೆಯನ್ನು 
ಒಪ್ಪಿಸಿದನು. ರಜಿಯ ಮೃತ್ಯುವಾದಾಗ ಇಂದ್ರನು ಬೇಡಿದರೂ. 
ರಜಯ ಪುತ್ರರು ಸ್ವರ್ಗವನ್ನು ಮರಳಿಕೊಡಲಿಲ್ಲ ಅವರು ಸ್ವತಃ 
ಯಜ್ನಗಳ ಭಾಗವನ್ನೂ ಪಡೆಯುತ್ತಿದ್ದರು. ಆಗೆ ಗುರುಗಳಾದ 
ಬ್ರಹಸ್ಮ್ಯಾಚಾರ್ಯರು "ಇಂದ್ರನ ಪ್ರಾರ್ಥನೆಯಂತೆ ಅಭಿಚಾರ 
ವಿಧಿಯಿಂದ ಹೋಮವನ್ನು ಮಾಡಿದರು. ಇದರಿಂದ ಅವರು 
ಧರ್ಮಭ್ರಷ್ಟರಾಗಿ ಹೋದರು. ಆಗ ಇಂದ್ರನು ಅನಾಯಾಸವಾಗಿ 
ಆ ಎಲ್ಲ ರಜಯ ಪುತ್ರರನ್ನು ಕೊಂದುಹಾಕಿದನು. ಅವರಲ್ಲಿ 
ಯಾರೂ ಉಳಿಯಲಿಲ್ಲ ಕೃತ್ರವೃದ್ಧನ ಮೊಮ್ಮಗ ಕುಶನಿಂದ ಪ್ರತಿ 
ಪ್ರತಿಯಿಂದ ಸಂಜಯ, ಸಂಜಯನಿಂದ ಜಯ ಎಂಬ ಮಗನು 
ಹುಟ್ಟಿದನು. ॥ ೧೩-೧೬ ॥ ಜಯನಿಂದ ಕೃತ, ಕೃತನಿಂದ 
ಪರ್ಯವನ, ಹರ್ಯವನನಿಂದ ಸಹದೇಹ, ಸಹದೇವ ನಿಂದ 
ಹೀನ, ಹೀನನಿಂದ ಜಯಸೇನನೆಂಬ ಪುತ್ರನು ಹುಟ್ಟಿದನು. 
॥ ೧೭॥ ಜಯಸೇನನಿಂದ ಸಂಕೃತಿ, ಸಂಕೃತಿಗೆ ಮಹಾರಥಿ ವೀರ 
ಶಿರೋಮಣಿ ಜಯನೆಂಬ ಪುತ್ರನಾದನು. ಕೃತ್ರವೃದ್ಧನ ವಂಶ 
ಪರಂಪರೆಯಲ್ಲಿ ಇಷ್ಟೇ ರಾಜರಾದರು. ಈಗ ನಹುಷನ ವಂಶದ 
ವರ್ಣನೆಯನ್ನು ಕೇಳು. ॥ ೧೮ ॥ 


ಹದಿನೇಳನೆಯ ಅಧ್ವಾಯವು ಮುಗಿಯಿತು. ॥ ೧೭ ॥ 


ಇತಿಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ನವಮಸ್ಕಂಧೇ 
'ಚಂದ್ರವಂಶಾನುದರ್ಣನೇ ಸಪ್ತದಶೋ5ಧ್ಯಾಯಃ॥ ೧೭ ॥ 


——— 


ಹದಿನೆಂಟನೆಯ ಅಧ್ಯಾಯ 
ಯಯಾತಿಯ ಚರಿತ್ರೆ 


ಶ್ರೀಶುಕ ಉವಾಚ 
ಯತಿರ್ಯಯಾತಿ: ಸಂಯಾತಿರಾಯತಿರ್ವಿಯತಿ; ಕೃತಿ: 


ಷಡಿಮೇ ನಹುಷಸ್ಯಾಸನ್ನಿಂದ್ರಿಯಾಣೇವ ದೇಹಿನಃ 
॥೧॥ 


ರಾಜ್ಯಂ ನೈಚ್ಛದೃತಿ: ಪಿತ್ರಾ ದತ್ತಂ ತತ್ಪರಿಣಾಮವಿತ್‌ । 
ಯತ್ರ ಪ್ರವಿಷ್ಟು ಪುರುಷ ಆತ್ಮಾನಂ ನಾವಬುಧ್ಯತೇ 


॥ ೨॥ 


ಶ್ರೀಶುಕಮಹಾಮುನಿಗಳು ಹೇಳುತ್ತಾರೆ - ಪರೀಕ್ಷಿತನೇ | 
ದೇಹಧಾರಿಗಳಿಗೆ ಆರು ಇಂದ್ರಿಯಗಳು ಇರುವಂತೆ ನಹುಮುಗೆ 
ಯತಿ, ಯಯಾತಿ ಸಂಯಾತಿ, ಆಯತಿ, ವಿಯತಿ ಮತ್ತು ಕೃತಿ 
ಗಳೆಂಬ ಆರುಮಂದಿ ಮಕ್ಕಳಿದ್ದರು. ॥ ೧॥ ನಹುಷನು ತನ್ನ 
ಹಿರಿಯಮೆಗನಾದ ಯತಿಗೆ ರಾಜ್ಯವನ್ನು ಕೊಡಬೇಕೆಂದು ಬಯಸು 
ತ್ರಿದ್ದವು. ಆದರೆ ಅವನು ಆದನ್ನು ಸ್ವೀಕರಿಸಲಿಲ್ಲ ಏಕೆಂದರೆ, 
ಯತಿಯು ರಾಜ್ಯಭಾರವನ್ನು ವಹಿಸಿಕೊಂಡರೆ ಅದರಿಂದ 
ಉಂಟಾಗುವ ಪರಿಣಾಮವನ್ನು ಚೆನ್ನಾಗಿ ಅರಿಕಿದ್ದನು. ರಾಜ್ಯಭಾರ 
ವಲ್ಲಿ ತೊಡಗಿದ ಮನುಷ್ಯನು ತನ್ನ ಆತ್ಮಸ್ಥ್ರರೂಪವನ್ನು ಆಂತುಕೊಳ್ಳ 
ಲಾರನು. ॥ ೨॥ 


18 ಅಧ್ಯಾಯ] 


ನವಮ ಸ್ಫಂಧ 


71 





ಪಿತರಿ ಭ್ರಂಶಿತೇ ಸ್ಥಾನಾದಿಂದ್ರಾಣ್ಯಾ ಧರ್ಷಣಾದ್ದಿಜ್ಛೆ:। 
ಪ್ರಾಪಿತೇಶಜಗರತ್ವಂ ವೈ  ಯಯಾತಿರಭವನ್ನೃಪ: 
nan 


ಚತಸೃಷ್ಟಾದಿಶದ್ದಿಕ್ಟು ಭ್ರಾತ್ಮಾನ್ಭಾತಾ ಯವೀಯಸಃ। 
ಕೃತದಾರೋ ಜುಗೋಪೋರ್ವೀಂ ಕಾವ್ಯಸ್ಯ ವೃಷಪರ್ವಣಃ 
[RT 


ರಾಜೋವಾಚ 

ಬ್ರಹ್ಮರ್ಹಿರ್ಭಗವಾನ್ಶಾವ್ಯಃ ಕೃತ್ರಬಂಧುಶ್ಚ ನಾಹುಷಃ। 

ರಾಜನ್ಯವಿಪ್ರಯೋಃ ಕಸ್ಸಾದ್ದಿದಾಹಃ ಪ್ರತಿಲೋಮಕಃ 
॥೫॥ 


ಶ್ರೀಶುಕ ಉವಾಚ 


ಏಕದಾ ದಾನವೇಂದ್ರಸ್ಯ ಶರ್ಮಿಷ್ಠಾ ನಾಮ ಕನ್ಯಕಾ! 
ಸಖೀಸಹಸ್ರಸಂಯುಕ್ತಾ ಗುರುಪುತ್ರ್ಯಾ ಚ ಭಾಮಿನೀ 
min 


ದೇವಯಾನ್ಯಾ ಪುರೋದ್ಯಾನೇ ಪುಷ್ಠಿತದ್ರುಮಸಂಕುಲೇ ॥ 
ನೃಚರತ್ಕಲಗೀತಾಲಿನಲಿನೀಪುಲಿನೇ5ಬಲಾ 
॥೭॥ 


ತಾ ಜಲಾಶಯವಮಾಸಾದ್ಯ ಕನ್ಯಾಃ ಕಮಲಲೋಚನಾಃ । 
ತೀರೇ ನೃಸ್ಯ ದುಕೂಲಾನಿ ವಿಜಪ್ರುಃ ಸಿಂಚತೀರ್ಮಿಥ: 
॥೮॥ 


ವೀಕ್ಷ್ಯ ಪ್ರಜಂತಂ ಗಿರಿತಂ ಸಹ ದೇವ್ಯಾ ವೃಷಸ್ಥಿತಮ್‌ । 
ಸಹಸೋತ್ತೀರ್ಯ ವಾಸಾಂಸಿ ಪರ್ಯಧುರ್ವೀಡಿತಾಃ ಸ್ವಿಯಃ 
men 


ಶರ್ಮಿಷ್ಠಾಚಾನತೀ ವಾಸೋ ಗುರುಪುತ್ರ್ಯಾ:ಸಮವ್ಯಯತ್‌ | 
ಸ್ಟೀಯಂ ಮತ್ಚಾ ಪ್ರಕುಪಿತಾ ದೇವಯಾನೀದಮಬ್ರವೀತ್‌ 
noon 


ಅಹೋ ನಿರೀಕ್ಸೃತಾಮಸ್ಕಾ ದಾಸ್ಕಾಃ ಕರ್ಮ ಹೈಸಾಮ್ಮತಮ್‌ | 
ಅಸ್ನದ್ಧಾರ್ಯಂ ಧೃತವತೀ ಶುನೀವ ಹವಿರದ್ದರೇ 
॥೧೧ 
ಯೈರಿದಂ ತಪಸಾ ಸೃಷ್ಟಂ ಮುಖಂ ಪುಂಸಃ ಪರಸ್ಯ ಯೇ 1 
ಧಾರ್ಯತೇ ಯೈರಿಹ ಜ್ಯೋತಿ: ಶಿವಃ ಪಂಥಾಶ್ಚದರ್ಶಿತಃ 
॥೧೨॥ 





ಇಂದ್ರನ ಪತ್ನಿಯಾದ ಶಚೀದೇವಿಯನ್ನು ಬಯಸಿದ 
ನಹುಷನನ್ನು ಬ್ರಾಹ್ಮಣರು ಇಂದ್ರಪದವಿಂಯಂದ ತಳ್ಳಿಬಟ್ಟರು 
ಮತ್ತು ಶಾಪವಿತ್ತು ಅಜಗರನನ್ನಾಗಿಸಿದರು. ಆಗ ಯಯಾತಿಯು 
ರಾಜ್ಯಸಿಂಹಾಸನವನ್ನು ಏರಿದನು. ॥ ೩ ॥ ಯಯಾತಿಯು ತನ್ನ 
ನಾಲ್ಕು ಸೋದರನನ್ನು ನಾಲ್ಕು ದ್ಕಗಳಲ್ಲಿ ಆಧಿಪತಗಳಾಗಿ 
ಮಾಡಿದನು. ತಾನು ಸ್ವತಃ ಶುಕ್ರಾಚಾರ್ಯರ ಪುತ್ರಿಯಾದ ದೇವ 
ಯಾನಿಯನ್ನೂ ಮತ್ತು ದೈತ್ಯರಾಜನಾದ ವೃಷಪರ್ವನ ಮಗಳಾದ 
ಶರ್ಮಿಷ್ಠೆಯನ್ನೂ ಪತ್ನಿಯರಾಗಿ ಪರಿಗ್ರಹಿಸಿ ಭೂಮಂಡಲವನ್ನು 
ಆಳುತ್ತಿದ್ದನು. ॥ ೪ ॥ 

ಪರೀಕ್ಷಿದ್ರಾಜನು ಕೇಳಿದನು - ಪೂಜ್ಯರೇ! ಮಹಾತ್ಮರಾದ 
ಶುಕ್ರಾಚಾರ್ಯರು ಬ್ರಾಹ್ಮಣರಾಗಿದ್ದರು. ಯಯಾತಿಯ ಕೃತ್ರಿಯ. 
ಹೀಗಿದ್ದರೂ ಬ್ರಾಹ್ಮಣಕನೆಗೂ ಕೃತ್ತಿಯವರನಿಗೂ ಪ್ರತಿಲೋಮದ 
ವಿವಾಹವು ಹೇಗೆ ನಡೆಯಿತು? ॥ ೫ ॥ 

ಶ್ರೀತುಕಮುನಿಗಳು ಹೇಳಿದರು - ಪರೀಕ್ಷಿತನೇ! ದಾನವ 
ರಾಜನಾದ ವೃಷಪರ್ವನಿಗೆ ಮಾನಿಷ್ಠೆಯಾದ ಶರ್ಮಿಷ್ಠೆ ಎಂಬ 
ಮಗಳಿದ್ದಳು. ಅವಳು ಒಂದುದಿನ ಶುಕ್ರಾಚಾರ್ಯರ ಪುತ್ರಿಯಾದ 
ದೇವಯಾನಿ ಮತ್ತು ಸಾವಿರಾರು ಸಖಿಯರೊಂದಿಗೆ ತನ್ನ 
ರಾಜಧಾನಿಯ ಶ್ರೇಷ್ಠ ಉದ್ಯಾನವನದಲ್ಲಿ ಅಡ್ಯಾಡುತ್ತಿದ್ದಳು. ಆ 
ಪುಷ್ಪೊದ್ಯಾನವನದಲ್ಲಿ ಸುಂದರವಾದ ಪುಷ್ಪಗಳಿಂದ ಕೂಡಿದ 
ಅನೇಕ ವೃಕ್ಷಗಳಿದ್ದವು. ಅಲ್ಲಿ ಒಂದು ಅಂದವಾದ ಸರೋವರವು 
ಇದ್ದು ಆದರಲ್ಲಿ ಕಮಲಗಳು ಅರಳಿದ್ದವು. ಆ ಕಮಲಗಳಲ್ಲಿ 
ದುಂಬಿಗಳು ಕುಳಿತು ಸುಮಧುರವಾಗಿ ಗುಂಜಾರವ ಮಾಡುತ್ತಿ 
ದ್ವವು. ಅವುಗಳ ಇಂಚರದಿಂದ ಸರೋವರದ ದಡಗಳು ಪ್ರತಿ 
ಧ್ವನಸು್ತಿದ್ದವು. ॥ ೬-೭ ॥ ಸರೋವರದ ಸಮೀಪಕ್ಕೆ ಸಾರಿದ ಆ 
ಸುಂದರಿಯರು ತಮ್ಮ-ತಮ್ಮ ವಸ್ತ್ರಗಳನ್ನು ಸರೋವರದ ದಡದಲ್ಲಿ 
ಬಿಚ್ಚಿಟ್ಟುನೀರಿಗಿಳಿದು ಒಬ್ಬರು ಮತ್ತೊಬ್ಬರ ಮೇಲೆ ನೀರನ್ನ ರಚುತ್ತಾ 
ಜಲಕ್ರೀಡೆಯಾಡುತ್ತಿದ್ದರು. ॥ ೮ ॥ ಅದೇ ಸಮಯದಲ್ಲಿ ಅತ್ತಕಡೆ 
ಯಿಂದ ಪಾರ್ವತಿದೇವಿಯೊಂದಿಗೆ ನಂದಿಯನ್ನೇರಿ ಬರುತ್ತಿದ್ದ 
ಭಗವಾನ್‌ ಶಂಕರನನ್ನು ಆ ಕನ್ಯೆಯರು ನೋಡಿದರು. ಪರಶಿವನನ್ನು 
ನೋಡುತ್ತಲೇ ನಾಚಿಕೆಯಿಂದ ಮುದುಡಿಹೋದ ಲಲನೆಯರು 
ಮೇಲೆ ಬಂದು ಲಗುಬಗೆಯಿಂದ ವಸ್ತ್ರಗಳನ್ನು ಉಟ್ಟುಕೊಂಡರು. 
॥ ೯ ॥ ಅವಸರದ ಪರಿಸ್ಥಿತಿಯಲ್ಲಿ ಶರ್ಮಿಷ್ಠೆಯು ಅರಿಯದೆ ದೇವ 
ಯಾನಿಯ  ವಸ್ಥವನ್ನು ತೊಟ್ಟುಕೊಂಡಳು. ಇದರಿಂದ 
ದೇವಯಾನಿಯು ಕ್ರೋಧದಿಂದ ಕಿಡಿ-ಕಿಡಿಯಾಗಿ ಶರ್ಮಿಷ್ಠೆ 
ಯನ್ನು ಮೂದಲಿಸುತ್ತಾ ಹೇಳಿದಳು -॥ ೧೦ ॥ ಸಖಿಯರೇ! 
ಈ ದಾಸಿಯು ಎಂತಹ ಅನುಚಿತವಾದ ಕಾರ್ಯವನ್ನು ಮಾಡಿರು 
ವಳೆಂಬುದನ್ನು ನೋಡಿರಲ್ಲ! ಅಯ್ಯೋ! ನಾಯಿಯು ಯಜ್ಞದ 
ಹವಿಸ್ಸನ್ನು ತಿಂದುಹಾಕುವಂತೆ ನಾವು ಧರಿಸಬೇಕಾದ ವಸ್ಯವನ್ನು ಈಕೆ 
ಧರಿಸಿದ್ದಾರಲ್ಲ! ॥ ೧೧ ॥ ಯಾವ ಬ್ರಾಹ್ಮಣರು ತಮ್ಮ ತಪೋಬಲ 
ದಿಂದ ಈ ಪ್ರಪಂಚವನ್ನು ಸೃಷ್ಚುರುವರೋ, ಯಾರು ಪರಮ 
ಪುರುಷ ಪರಮಾತ್ಮನ ಮುಖರೂಪರಾಗಿದ್ದಾರೋ, ಯಾರು ತಮ್ಮ 
ಹೃದಯದಲ್ಲಿ ನಿರಂತರವಾಗಿ ಜ್ಯೋತಿರ್ಮಯ ಪರಮಾತ್ಮನನ್ನು 


72 


ಶ್ರೀಮದ್ಭಾಗವತ 


[ಅಧ್ಯಾಯ 18 





ಯಾನ್ಪಂದನ್‌ತ್ಯುಪತಿಷ್ಠಂತೇ  ಲೋಕನಾಥಾಃ ಸುರೇಶ್ವರಾಃ । 
ಭಗವಾನಪಿ ವಿಶ್ವಾತ್ಮಾ ಪಾವನಃ ಶ್ರೀನಿಕೇತನ: 
॥ ೧೩ ॥ 


ವಯಂ ತತ್ರಾಪಿ ಭೃಗವಃ ಶಿಷ್ಯೋತಸ್ಯಾ ನಃ ಪಿತಾಸುರ: । 
ಅಸ್ಫದ್ಧಾರ್ಯಂ ಧೃತವತೀ ಶೂದ್ರೋ ವೇದಮಿವಾಸತೀ 
॥೧೪॥ 


ಏವಂ ಶಪಂತೀಂ ಶರ್ಮಿಷ್ಠಾ ಗುರುಪುತ್ರೀಮಭಾಷತ । 
ರುಷಾ ಶ್ಚನಂತ್ಯುರಂಗೀವ ಧರ್ಷಿತಾ ದಷ್ಟದಚ್ಚದಾ 


॥ ೧೫ 
ೈಮಮಿ: ಕತ್ತಸೇ ಬಹು ಭಿಕ್ಕು! 

ಕಿಂ ನ ಪ್ರತೀಕೃಸೇರಸ್ಥಾಕಂ ಗೃಹಾನ್ನಲಿಭುಚೋ ಯಥಾ 
motu 


ಏಿವಂವಿಧೆಃ ಸುಪರುೆ:ಕಿಪ್ಪಾಾಠ$ ಚಾರ್ಯಸುತಾಂ ಸತೀಮ್‌ । 
ಶರ್ಮಿಷ್ಠಾ ಪ್ರಾಕ್ಸಿಪತ್ಕೂಪೇ ವಾಸ ಆದಾಯ ಮನ್ಮುನಾ 
not 


ತಸ್ಯಾಂ ಗಕಾಯಾಂ ಸ್ವಗ್ಗಹಂ ಯಯಾತಿರ್ಮ್ಯಗಯಾಂ ಚರನ್‌ । 
ಸ್ರಾಪ್ಟೋ ಯದೃಚ್ಛಮಾ ಕೂಪೇ ಜಲಾರ್ಥೀ ತಾಂ ದದರ್ಶ ಹ 
॥೧೮॥ 


ದತ್ತ್ವಾ ಸ್ವಮುತ್ತರಂ ವಾಸಸ್ತಸ್ಥೈ ರಾಜಾ ವಿವಾಸಸೇ। 


ಗೃಹೀತ್ವಾ ಪಾಣಿನಾ ಪಾಣಿಮುಜ್ಜಹಾರ ದಯಾಪರ: 
morn 


ತಂ ವೀರಮಾಹೌಶನಸೀ ಪ್ರೇಮನಿರ್ಭರಯಾ ಗಿರಾ! 
ರಾಜಂಸ್ತ್ರ್ಯಯಾ ಗೃಹೀತೋ ಮೇ ಪಾಣಿ! ಪರಪುರಂಜಯ 
॥೨೦॥ 


ಹತ್ತಗ್ರಾಶೋಂಹರೋಮಾಭೂದ್ಮಹೀತಾಯಾಸ್ರ್ಯಯಾಹಿಮೇ। 

ಏಷ ಈಶಕೃತೋ ವೀರ ಸಂಬಂಧೋ ನೌ ನ ಪೌರುಷಃ। 

ಯದಿದಂ ಕೂಪಲಗ್ನಾಯಾ ಭವತೋ ದರ್ಶನಂ ಮಮ 
8೨೦೫ 





ಧರಿಸಿಕೊಂಡಿರುವರೋ, ಯಾರು ಸಮಸ್ತ ಪ್ರಾಣಿಗಳಿಗಾಗಿ 
ಶ್ರೇಯಸ್ಸಿಗಾಗಿ ವೈದಿಕಮಾರ್ಗವನ್ನು ನಿರ್ದೇಶಿಸಿರುವರೋ, ಯಾರ 
ಪಾದಕಮಲಗಳಿಗೆ ಸಮಸ್ತ ಲೋಕಪಾಲರೂ, ಬ್ರಹ್ಮೇಂದ್ರಾದಿಗಳೂ 
ವಂದಿಸುತ್ತಾ ಅವರ ಸೇವೆಯಲ್ಲಿ ನಿರತರಾಗಿರುವರೋ, ಲಕ್ಷ್ಮೀ 
ದೇವಿಗೆ ಏಕಮಾತ್ರ ಆಶ್ರಯನಾದ ಪರಮ ಪಾವನ ವಿಶ್ವಾತ್ಮಾ 
ಭಗವಂತನೂ ಕೂಡ ವಂದಿಸಿ, ಸ್ವುತಿಸುತ್ತಿರುವನೋ, ಅಂತಹ 
ಬ್ರಾಹ್ಮಣರಲ್ಲಿ ನಾವು ಸರ್ವಶ್ರೇಷ್ಠ ಭೃಗುವಂಶೀಯರಾಗಿದ್ದೇವೆ. 
ಇವಳ ತಂದೆಯಾದರೋ ಆಸುರನಾಗಿದ್ದು ನಮ್ಮ ಶಿಷ್ಕನಾಗಿದ್ದಾನೆ. 
ಹೀಗಿದ್ದರೂ ಈ ದುಷ್ಟೆಯು ಶೂದ್ರನು ವೇದವನ್ನು ಓದುವಂತೆ 
ನಮ್ಮ ಬಟ್ಟೆಗಳನ್ನು. ಉಟ್ಟುಕೊಂಡಿರುವಳಲ್ಲ ॥ ೧೨-೧೪ ॥ 
ದೇವಯಾನಿಯು ಹೀಗೆ ಬಯ್ಯತೊಡಗಿದಾಗ ಶರ್ಮಿಷ್ಠೆಯು 
ಕ್ರೋಧದಿಂದ ಕಿಡಿ-ಕಿಡಿಯಾಗಿ, ಏಟುತಿಂದ ಸರ್ಪಿಣಿಯು 
ಬುಸುಗುಟ್ಟುವಂತೆ ನಿಟ್ಟುಸಿರು ಬಿಡುತ್ತಿದ್ದಳು. ತುಟಿಯನ್ನು ಕಡಿ 
ಇಂತೆಂದಳು -॥ ೧೫ ॥ ಎಲೆಗೆ ಭಿಕ್ಟುಟಯೇ | ಮೊದಲು 
ನಿನ್ನ ಯೋಗ್ಯತೆಯೇನೆಂಬುದನ್ನು ಅರಿತುಕೊಳ್ಳದೆ ಬಡ ಬಡಿಸುತ್ತಿ 
ರುವೆಯಲ್ಲ? ಕಾಗೆಗಳೂ, ನಾಯಿಗಳೂ ರೊಟ್ಟಿಯ ಚೂರಿಗಾಗಿ 
ನಮ್ಮ ಅರಮನೆಯ ಬಾಗಿಲಲ್ಲಿಕಾಯುವಂತೆ ನೀವೂ ಕೂಡ ನಮ್ಮ 
ಅರಮನೆಯ ಬಾಗಿಲಿಗೆ ಬಂದು ಕಾಯುತ್ತಿರಲಿಲ್ಲವೇ? ॥ ೧೬ ॥ 
ಶರ್ಮಿಷ್ಠೆಯು ಇಂತಹ ಕಟುನುಡಿಗಳಿಂದ ಆಚಾರ್ಯಪತ್ರಿ 
ಯಾದ ದೇವಯಾನಿಯನ್ನು ತಿರಕ್ಕರಿಸಿ ನಿಂದಿಸುತ್ತಾ, ಕೋಪಾ 
ವಿಷ್ಣಣಗಿ ದೇವಯಾನಿಯ ವಸ್ತಗಳನ್ನು ಕಿತ್ತು ಕೊಂಡು ಅವಳನ್ನು 
ಬಾವಿಯಲ್ಲಿ ತಳ್ಳಿಬಿಟ್ಟನು. ॥ ೧೭ ॥ 
ಶರ್ಮಿಷ್ಯೆಯು ಹೊರಟುಹೋದ ಬಳಿಕ ಕಾಲ-ಕರ್ಮ 
ಸಂಯೋಗದಿಂದ ಅದೇ ಸ್ಥಳಕ್ಕೆ, ಯಯಾತಿಯು ಬೇಟೆಯಾಡಲು 
ಬಂದನು. ನೀರನ್ನು ಅಪೇಕ್ಟಿದ್ದ ರಾಜನು ನೀರಿಗಾಗಿ ಬಾವಿಯಲ್ಲಿ 
ಇಣಿಕಿ ನೋಡಿದಾಗ ಅಲ್ಲಿ ವಿವಸ್ಕಾಗಿದ್ದ ದೇವಯಾನಿಯನ್ನು 
ನೋಡಿದನು. ॥ ೧೮ ॥ ಆಗ ಅವಳು ವಸ್ಟಹೀನೆಯಾದ್ದರಿಂದ ತನ್ನ 
ಉತ್ತರೀಯವನ್ನೇ ಆಕೆಗೆ ಇತ್ತು ದಯೆಯಿಂದ ತನ್ನ ಕೈಯಿಂದ 
ಆಕೆಯ ಕೈಹಿಡಿದು ಆಕೆಯನ್ನು ಮೇಲಕ್ಕೆ ಎತ್ತಿಕೊಂಡನು. ॥ ೧೯ ॥ 
ಅದರಿಂದ ದೇವಯಾನಿಯ ಮನಸ್ಸಿನಲ್ಲಿ ಆತನಲ್ಲಿ ಪ್ರೇಮ 
ವಂಕುರಿಸಿತು. ಪ್ರೇಮಪೂರ್ಣವಾದ ಸುಮಧುರವಾದ ಮಾತಿನಿಂದ 
ವೀರ ಯಯಾತಿಯಲ್ಲಿ ಹೀಗೆಂದಳು - ವೀರಶಿರೋಮಣಿಯಾದ 
ರಾಜನೇ ನೀನಿಂದು ನನ್ನ ಕೈಯನ್ನು ಹಿಡಿದುಕೊಂಡೆ. ನೀನು 
ವಾಣಿಗ್ರಹಣಮಾಡಿದ ಈ ಕೈಯನ್ನು ಬೇರೆ ಯಾರೂ ಹಿಡಿಯ 
ರಲಿ. ವೀರಶ್ರೇಷ್ಠನೇ | ಬಾವಿಗೆ ಬಿದ್ದದ್ದರಿಂದ ನನಗೆ ಅಚಾನಕ 
ವಾಗಿ ನಿಮ್ಮ ದರ್ಶನವಾಯಿತು. ಇದು ಭಗವಂತನೇ ಮಾಡಿದ 
ಸಂಬಂಧವೆಂದು ತಿಳಿಯಬೇಕು. ಇದರಲ್ಲಿ ದೈವವಲ್ಲದೆ ನಮ್ಮ 
'ದಾಗಲೀ ಅಥವಾ ಬೇರೆಯಾರದ್ದಾಗಲೀ ಯಾವುದೇ ಪ್ರಯತ್ನವು 
ಇಲ್ಲ ॥ ೨೦-೨೧ ॥ 


18 ಅಧ್ಯಾಯ] 


ನವಮ ಸ್ಥಂಧ 


73 





ನ ಬ್ರಾಹ್ಮಣೋ ಮೇ ಭವಿತಾ ಹಸ್ತಗ್ರಾಹೋ ಮಹಾಭುಜ । 
ಕಚಸ್ಯ ಬಾರ್ಹಸ್ನತ್ನಸ್ಥ ಶಾಪಾದ್ಯಮಶಪಂ ಪುರಾ 
॥೨೨॥ 


ಯಯಾತಿರನಭಿಪ್ರೇತಂ ದೈವೋಪಹ್ಫತಮಾತ್ಮನ: । 
ಮಸ್ತು. ತಡ್ಗತಂ ಬುದ್ಧ್ಯಾ ಪ್ರತಿಜತ್ರಹ ತದ್ಧತ 
॥| ೨೩ ॥ 


ಗತೇ ರಾಜನಿ ಸಾ ವೀರೇ ತತ್ರ ಸ್ಥ ರುದತೀ ಪಿತುಃ । 
ನೃವೇದಯತ್ತತಃ ಸರ್ವಮುಕ್ತಂ ಶರ್ಮಿಷ್ಠಯಾ ಕೃತಮ್‌ 
॥೨೪॥ 


ದುರ್ಮನಾ ಭಗವಾನ್ಸಾವ್ಯಃ ಪೌರೋಹಿತ್ಯಂ ವಿಗರ್ಹಯನ್‌ | 
ಸ್ಪುವನ್ನೃತ್ತಿಂ ಚ ಕಾಪೋತೀಂ ದುಹಿತ್ರಾ ಸ ಯಯೌ ಪುರಾತ್‌ 
॥ ೨೫ ॥ 


ದೃಷಹರ್ನಾ ತಮಾಜ್ಞಾಯ ಪ್ರತ್ಯನೀಕವಿವಕ್ಷಿತಮ್‌ | 
ಗುರುಂ ಪ್ರಸಾದಯನ್ಮೂರ್ಧ್ನಾ ಪಾದಯೋಃ ಪತಿತ: ಪಥಿ 
॥೨೬॥ 


ಕ್ಲಣಾರ್ಥಮನ್ಯುರ್ಭಗವಾನ್‌ ಶಿಷ್ಕಂ ವ್ಯಾಚಪ್ಪ ಭಾರ್ಗವಃ । 
ಕಾಮೋರಸ್ಯಾಃ ಕ್ರಿಯತಾಂ ರಾಜನ್ನೈನಾಂ ತೃಕ್ತುಮಿಹೋತ್ತಹೇ 
॥೨೭॥ 


ತಥೇತ್ಯವಸಿತೇ ಪ್ರಾಹ ದೇವಯಾನೀ ಮನೋಗತಮ್‌ ॥ 
ಸಿತ್ರಾರತ್ತಾ ಯತೋ ಯಾಸ್ಯೇ ಸಾನುಗಾ ಯಾತು ಮಾಮನು 
॥ ೨೮॥ 


ಸ್ಟಾನಾಂ ಶತ್ತಂಕಟಂ ವೀಕ್ಷ್ಯ ತದರ್ಥಸ್ಯ ಚ ಗೌರವಮ್‌ । 
ದೇವಯಾನೀಂ ಪರ್ಯಚರತ್‌ ಸ್ವ್ರೀಸಹಸ್ರೇಣ 'ದಾಸವತ್‌ 
॥೨೯॥ 


ನಾಹುಹಾಯ ಸುತಾಂ ದತ್ತ್ಯಾಸಹ ಶರ್ಮಿಷ್ಠಯೋಶನಾಃ 1 
ತಮಾಹ ರಾಜನ್‌ ಶರ್ಮಿಷ್ಠಾಮಾಧಾಸ್ತಲ್ಟೇ ನ ಕರ್ಹಿಚಿತ್‌ 
॥೩೦॥ 





ವೀರಶ್ರೇಷ್ಠನೇ ! ಮೊದಲು ನಾನು ಬೃಹಸ್ಪತಿಯ ಪುತ್ರನಾದ 
ಕಚನಿಗೆ ಶಾಪರಿತ್ತಿದ್ದೆ ಅದರಿಂದ ಅವನೂ ನನ್ನನ್ನು ಶಪಿಸಿದ್ದನು. ಈ 
ಕಾರಣದಿಂದಲೇ ಯಾವ ಬ್ರಾಹ್ಮಣನು ನನ್ನ ಪಾಣಿಗ್ರಹಣ ಮಾಡ 
ಲಾರನು* ॥ ೨೨ ॥ ಪ್ರತಿಲೋಮ ವಿವಾಹವು ಶಾಸ್ತ್ರ ವಿರುದ್ಧ 
ವಾದುದರಿಂದ ಯಯಾತಿಗೆ ಈ ಸಂಬಂಧವು ಇಷ್ಟವಿರಲಿಲ್ಲ 
ಆದರೆ ಪ್ರಾರಟ್ಟನೇ ನನಗೆ ಈ ಸಂಬಂಧವನ್ನು ಒದಗಿಸಿಕೊಟ್ಟಿದೆ. 
ಮೇಲಾಗಿ ನನ್ನ ಮನಸ್ಸೂ ಇವಳಲ್ಲಿ ಅನುರಕ್ತವಾಗಿದೆ. ಎಂದು 
ಯೋಚಿಸಿ ಆಕೆಯ ಮಾತನ್ನು ಒಪ್ಪಿ ಕೊಂಡನು. ॥ ೨೩. ॥ 

ವೀರ ಯಯಾತಿಯು ಹೊರಟುಹೋದಾಗ ದೇವಯಾನಿಯು 
ಆಳುತ್ತಾ-ಕರೆಯುತ್ತಾ ತನ್ನ ತಂದೆಯಾದ ಶುಕ್ರಾಚಾರ್ಯರ ಬಳಿಗೆ 
ಬಂದು ಶರ್ಮಿಷ್ಠೆಯು ಮಾಡಿದುದೆಲ್ಲವನ್ನು ಹೆಳಿದಳು. ॥ ೨೪ ॥ 
ಶರ್ಮಿಷ್ಠೆಯ ವ್ಯವಹಾರದಿಂದ ಭಗವಾನ್‌ ಶುಕ್ರಾಚಾರ್ಯರ 
ಮನಸ್ಸಿಗೂ ಬೇಸರ ಉಂಟಾಯಿತು. ಅವರು ಪೌರೋಹಿತ್ಯ 
ವೃತ್ತಿಯನ್ನೇ ನಿಂದಿಸತೊಡಗಿದರು. ಕಾಪೋತವ್ಯಕ್ತಿಯನ್ನೇ ಶ್ಲಾಟ 
ಸುತ್ತಾ ಮಗಳೊಡನೆ ನಗರವನ್ನು ಬಿಟ್ಟು ಹೊರಟುಬಿಟ್ಟರು. 
॥ ೨೫ ॥ ವೃಷಪರ್ವನಿಗೆ ಇದು ಗೊತ್ತಾಗುತ್ತಲೇ ಅವನ ಮನಸ್ಸಿನಲ್ಲಿ 
ಗುರುಗಳು ಎಲ್ಲಾದರೂ ಶತ್ರುಗಳ ಎಜಯವನ್ನು ಮಾಡಿಸು 
ವರೋ, ಅಥವಾ ನನಗೆ ಶಾಪಕೊಡಬಹುದೇ ಎಂದು ಶಂಕಿಸಿ 
ಅವರನ್ನು ಒಲಿಸಿಕೊಳ್ಳಲು ಅವರ ಹಿಂದೆಯೇ ಹೋಗಿ ದಾರಿ 
ಯಲ್ಲೇ ' ಚರಣಗಳಲ್ಲಿ ಶಿರವನ್ನಿಟ್ಟು ವಂದಿಸಿದನು. ॥ ೨೬ ॥ 
ಭಗವಾನ್‌ ಶುಕ್ರಾಚಾರ್ಯರ ಕ್ರೋಧವಾದರೋ ಕ್ಷಣ ಮಾತ್ರವಿತ್ತು 
ಅವರು ವೃಷಪರ್ವನಿಗೆ ಹೇಳಿದರು - ರಾಜನೇ | ನಾನು ನನ್ನಪುತ್ರಿ 
ದೇವಯಾನಿಯನ್ನು ಬಿಟ್ಟಿರಲಾರೆನು. ಅದಕ್ಕಾಗಿ ಆಕೆಯ ಇಚ್ಛೆ 
ಯನ್ನು ನೀನು ಪೂರ್ಣಗೊಳಿಸು. ಹಾಗಾದರೆ ನನಗೆ ಮರಳಿ 
ಬರುವುದರಲ್ಲಿ ಯಾವ ಅಭ್ಯಂತರವೂ ಇಲ್ಲ ॥ ೨೭ ॥ ವೃಷಪರ್ವನು 
'ಹಾಗೆಯೇ ಆಗಲಿ' ಎಂದು ಹೇಳಿ ಅವರ ಆಜ್ಞೆಯನ್ನು ಸ್ಥೀಕಂಸಿ 
ದಾಗ ದೇವಯಾನಿಯು ತನ್ನ ಮನಸಿನಲ್ಲಿದ್ದುದನ್ನು ಹೇಳಿದಳು - 
“ತಂದೆಯೇ! ನನ್ನನ್ನು ಯಾರಿಗೆ ಮದುವೆಮಾಡಿ ಕೊಡುವೆಯೋ 
ಹಾಗೂ ನಾನು ಎಲ್ಲಿಗೆ ಹೋಗುವೆನೋ, ಶರ್ಮಿಷ್ಠೆಯೂ ತನ್ನ 
ಸಖಿಯರೊಂದಿಗೆ ನನ್ನ ಸೇವೆಗಾಗಿ ಅಲ್ಲಿಗೆ ಬರಬೇಕು.” ॥ ೨೮ ॥ 

ಶರ್ಮಿಷ್ಟೆಯು ತನ್ನ ಪರಿವಾರದವರ ಸಂಕಟವನ್ನೂ ಅವರ 
ಕಾರ್ಯಗೌರವವನ್ನೂ ' ಕಂಡು ದೇವಯಾನಿಯ ಮಾತನ್ನು 
ಸ್ವೀಕರಿಸಿದಳು. ಆಕೆಯು ಒಂದು ಸಾವಿರ ಸಖಿಯರೊಂದಿಗೆ ದಾಸಿ. 
ಯಂತೆ ದೇವಯಾನಿಯ ಸೇವೆಯಲ್ಲಿ ಇರತೊಡಗಿದಳು. ॥ ೨೯ ॥ 
ಶುಕ್ರಾಚಾರ್ಯರು ದೇವಯಾನಿಯ ವಿವಾಹವನ್ನು ಯಯಾತಿ 
ಯೊಂದಿಗೆ ನಡೆಸಿದರು ಮತ್ತು ಶರ್ಮಿಷ್ಠೆಯನ್ನು ದಾಸಿಯ ರೂಪ 
ದಲ್ಲಿ ಒಪ್ಪಿಸಿ ಹೇಳಿದರು - ರಾಜನೇ! ಈ ಶರ್ಮಿಷ್ಠೆಯನ್ನು ನಿನ್ನ 
ಹಾಸಿಗೆಗೆ ಎಂದೂ ಬರಲು ಬಿಡಬಾರದು. ॥ ೩೦ ॥ 





*..ಬೃಹಸ್ಥತಿಯ ಪುತ್ರ ಕಚನು ಶುಕ್ರಾಚಾರ್ಯರ ಬಳಿ ಮೃತಸಂಜೀವನೀ ವಿದ್ಯೆಯನ್ನು ಕಲಿಯುತ್ತಿದ್ದನು. ಅಧ್ಯಯನ ಮುಗಿಸಿ ಅವನು ಮನೆಗೆ ಹೊರಟಾಗ 
ದೇವಯಾನಿಯು ಅವನನ್ನು ವರಿಸಲು ಬಯಸಿದಳು. ಆದರೆ ಗುರುಪುತ್ರಿಯಾದ್ದರಿಂದ ಕಚನು ಅಕೆಯ ಇಂಗಿತವನ್ನು ಸ್ಥೀಕರಸಲಿಲ್ಲ. ಅದರಿಂದ 
ಬೇಸರಗೊಂಡ ದೇವಯಾನಿಯು - "ನೀನು ಕಲಿತ ಏದ್ಯೆಯು ನಿಷ್ಠಲವಾಗಲಿ' ಎಂದು ಶಾಪವನ್ನು ಕೊಟ್ಟಳು. ಕಚನೂ ಕೂಡ ಆಕೆಯನ್ನು ಶಜಿಸಿದನು. 
೨ ಯಾವ ಬ್ರಾಹ್ಮಣನೊ ನಿನ್ನನ್ನು ಪತ್ನಿಯಾಗಿ ಸ್ವೀಕರಿಸದೆ ಹೋಗಲಿ” ಇದರಿಂದ ದೇವಯಾನಿಗೆ ಬ್ರಾಹ್ಮಣಪತಿಯು ದೊರಕುವುದು ಶಕ್ಕವಾಗಿರಲಿಲ್ಲ 


74 


ಶ್ರೀಮದ್ಭಾಗವತ. 


[ಅಧ್ಯಾಯ 18 





ವಿಲೋಕ್ಕೌಶನಸೀಂ ರಾಜನ್‌ ಶರ್ಮಿಷ್ಠಾ ಸಪ್ರಜಾಂ ಕೃಚಿತ್‌ | 
ತಮೇವ ವವ್ರೇ ರಹಸಿ ಸಖ್ಯಾಃ ಪಠಿಮೃತೌ ಸತೀ 
Nou 


ಕಾಜಪತ್ರ್ಯಾರ್ಥಿತೋತಪತ್ಕೇ ಧರ್ಮಂ ಚಾವೇಕ್ಷ್ಯ ಧರ್ಮವಿತ್‌ | 
ಸರಣಸ್ಬಕ್ರವಚ: ಕಾಲೇ ದಿಷ್ಟಮೇವಾಭ್ಯಪದ್ಯತ 


॥೩೨॥ 


ಯದುಂ ಚ ತುರ್ವಸು ಚೈವ ದೇವಯಾನೀ ವ್ಯಜಾಯತ | 
ದ್ರುಷ್ಯುಂ ಚಾನು ಚಪೂರುಂ ಚಶರ್ಮಿಷ್ಠಾವಾರ್ಹಪರ್ವಣೀ 
Haku 


ಗರ್ಭಸಂಭವಮಾಸುರ್ಯಾ ಭರ್ತುರ್ವಿಜ್ಞಾಯ ಮಾನಿನೀ। 
ದೇವಯಾನೀ ಪಿತುರ್ಗೇಹಂ ಯಯೌಕ್ರೋಧವಿಮೂರ್ಚ್ಯತಾ 
Navn 


ಪ್ರಿಯಾಮನುಗತಃ ಕಾಮೀ ವಚೋಭಿರುಪಮಂತ್ರಯನ್‌ | 


ನ ಪ್ರಸಾದಯಿತುಂ ಶೇಕೇ ಪಾದಸಂವಾಹನಾದಿಭಿಃ 
nau 


ಶುಕ್ಷಸ್ತಮಾಹ ಕುಪಿತ: ಸ್ವ್ರೀಕಾಮಾನೃತಪೂರುಷ 
ತ್ವಾಂ ಜರಾ ವಿಶತಾಂ ಮಂಡ ಎರೂಪಕರಣೀ ನೃಣಾಮ್‌ 
॥೩೬॥ 


ಯಯಾತಿರುವಾಚ 
ಅತೃಪ್ವೋತಸ್ಟೃದ್ಯ ಕಾಮಾನಾಂ ಬ್ರಹ್ಮನ್ದಹಿತರಿ ಸ್ಥ ತೇ। 


ವೃತ್ಯಸೃತಾಂ ಯಥಾಕಾಮಂ ವಯಸಾ ಯೋತಭಿಧಾಸ್ಕತಿ 
॥೩೭॥ 


ಇತಿ ಲಬ್ಯನ್ಯವಸ್ಥಾನು ಪುತ್ರಂ ಜ್ಯೇಷ್ಠ ಮವೋಚತ। 
ಯದೋತಾತ ಪ್ರತೀಚ್ಛೇಮಾಂ ಜರಾಂ ದೇಹಿ ನಿಜ ವಯಃ 
WASH 


ಮಾತಾದುಹಕ್ಕತಾಂ ವತ್ಸ ನ ತೃಪ್ಲೋ ಎಷಯೇಪ್ಷಹಮ್‌ ॥ 
ವಯಸಾ ಭವದೀಯೇನ ರಂಸ್ಕೇ ಕತಿಪಯಾಃ ಸಮಾಃ 
॥ರ೯॥| 


ಯದುದುವಾಚ 
ಹೋತ್ಸಹೇ ಜರಸಾ ಸ್ಥಾತುಮಂತರಾ ಪ್ರಾಪ್ತಯಾ ತವ। 
ಅವಿದಿತ್ಯಾ ಸುಖಂ ಗ್ರಾಮ್ಮಂ ವೈತೃಷ್ಣ್ಯಂ ನೈತಿ ಪೂರುಷ: 
॥9೦॥ 





ಪರೀಕ್ಷಿತನೇ | ಕೆಲದಿವಸಗಳು ಕಳೆದನಂತರ ದೇವಯಾನಿಯು 
ಪುತ್ರವತಿಯಾದಳು. ಅವಳು ಪ್ರತ್ರವತಿಯಾದುದನ್ನು ನೋಡಿ 
ಶರ್ಮಿಷ್ಠೆಯು ತನ್ನ ಯತುಕಾಲದಲ್ಲಿ ಜೀವಯಾನಿಯ ಪತಿ 
ಯೊಡನೆ ಏಕಾಂತದಲ್ಲಿ ಸಮಾಗಮವನ್ನು ಯಾಚಿಸಿದಳು. 
॥ ೩೧ ॥ ಶರ್ಮಿಷ್ಠೆಯ ಪ್ರತ್ರಪ್ರಾಪ್ತಿಯ ಪ್ರಾರ್ಥನೆಯು ಧರ್ಮ 
ಸಂಗತವಾಗಿದೆ ಎಂದು ತಿಳಿದು ಧರ್ಮಜ್ಞನಾದ ಯಯಾತಿಯು 
ಶುಕ್ರಾಚಾರ್ಯರ ಮಾತು ನೆನಪಿನಲ್ಲಿದ್ದರೂ ಸಕಾಲದಲ್ಲಿ ಲ್ಲಿ ಪ್ರಾರಬ್ಧ 
ಕೃನುಸಾರ ಏನಾಗಬೇಕೋ ಅದು ಆಗಿಯೇ ತೀರುವುದು ಎಂದು 
ನಿಶ್ಚಯಸಿದನು. ॥೩೨॥ ದೇವಯಾನಿಗೆ ಯದು 
ತುರ್ವಸು ಎಂಬ ಎರಡು ಮಕ್ಕಳಾದರು. ಹಾಗೆಯೇ ವೃಷಪರ್ವನ 
ಮಗಳಾದ ಶರ್ಮಿಷೆಗೆ ದ್ರಹ್ಟು. ಆನು, ಪುರು ಎಂಬ ಮೂವರು 
ಪುತ್ರರಾದರು.. 33, ॥ ' ಮಾನಿಷ್ಠೆಯಾದ ದೇವಯಾನಿಗೆ 
ತನ್ನಂತೆಯೇ ಶರ್ಮಿಷ್ಠೆಗೂ ತನ್ನ ಪತಿಯಿಂದಲೇ ಮಕ್ಕಳಾಗುತ್ತವೆ 
ಎಂಬುದನ್ನು ಅರಿತಾಗ ಅವಳು. ಕ್ರೋಧಗೊಂಡು ತನ್ನ ತಂದೆಯ 
ಮನೆಗೆ ಹೊರಟುಹೋದರು. ॥೩೪ ॥ 

ಕಾಮಿಯಾದ ಯಯಾತಿಯು ದೇವಯಾನಿಯನ್ನು ಒಲಿಸಿ 
ಕೊಳ್ಳಲು ಸುಮಧುರ ಮಾತುಗಳಿಂದ ನಯವಿನಯದಿಂದ 
ಪ್ರಯತ್ನಿಸಿದರೂ ಯಾವ ಪ್ರಯೋಜನವೂ ಆಗಲಿಲ್ಲ. ಅವಳ 
ಕಾಲುಗಳನ್ನ ಸೇವ ಮಾಡಿದರೂ, ಅವಳ ಹಿಂದೆ-ಹಿಂದೆಯೇ 
ಹೋದರೂ ಪ್ರಯೋಜನವಾಗಲಿಲ್ಲ॥೩೫॥ ಶುಕ್ರಾಚಾರ್ಯರೂ 
ಕೂಡ ಕೋಪಗೊಂಡು ಯಯಾತಿಗೆ ಹೇಳಿದರು- "ನೀನು ಆತ್ಯಂತ 
ಸ್ಟ್ರೀಲಪಟನಾಗಿರುವೆ. ಮಂದಬುದ್ಧಿಯವನೂ, ಸುಳ್ಳುಗಾರನೂ 
ಆಗಿರುವೆ. ಮನುಷ್ಯರನ್ನು ಕುರೂಪಗೊಳಿಸುವಂತಹ ಮುದಿತನವು 
ನಿನಗೆ ಉಂಟಾಗಲಿ ನಡೆ ಇಲ್ಲಿಂದ' ಎಂದು ಶಪಿಸಿದರು. ॥೩೬॥ 

ಯಯಾತಿಯು ಹೇಳಿದನು - ಬ್ರಾಹ್ಮಣಶ್ರೇಷ್ಠರೇ | ನಿಮ್ಮ 
ಮಗಳೊಡನೆ ವಿಷಯಭೋಗಗಳನ್ನು ಅನುಭವಿಸುತ್ತಿರುವ ನನಗೆ 
ಇನ್ನೂ ತೃಪ್ತಿಯೇ ಆಗಲಿಲ್ಲ ೫ ಶಾಪದಿಂದಲಾದರೋ ನಿಮ್ಮ 
ಮಗಳಿಗೂ. ಅನಿಷ್ಟವೇ ಪರಿಣಮಿಸುತ್ತದೆ. ಆಗ ಶುಕ್ರಾಚಾರ್ಯ 
ರಿಗೂ ಯಯಾತಿಯ ಮಾತು ಸರಿ ಎನಿಸಿತು. ಶಾಪದಲ್ಲಿ ಸ್ವಲ್ಪ 
ತಿದ್ದುಪಡಿ ಮಾಡಿ ಹೇಳಿದರು - ಸರಿ ಹೋಗು. ಸಂತೋಷದಿಂದ 
ನಿನಗೆ ಶ್ನತಾರುಣ್ಯವನ್ನುಯಾರಾಡರೂ ಕೊಟ್ಟರೆ ಅದನ್ನು ಪಡೆದು. 
ಈ ವೃದ್ಧಾಪ್ಯವನ್ನು ಅವನಿಗೆ ಕೊಡಬಹುದು. 1೩೭ ॥ ಶುಕ್ರ 
ಚಾರ್ಯರು ಇಂತಹ ವ್ಯವಸ್ಥೆ ಮಾಡಿಜಾಗ ಯಯಾತಿಯು ತನ್ನ 
ರಾಜಧಾನಿಗೆ ಬಂದು ತನ್ನ ಓರಿಯಪುತ್ರನಾದ ಯದುವಿನಲ್ಲಿ - 
ಮಗೂ | ನೀನು ನಿನ್ನ: ಯೌವನವನ್ನು ನನಗೆ ಕೊಟ್ಟು, ನಿನ್ನ ಅಜ್ಜನು 
ಕೊಟ್ಟರುವ ಈ ವೃದ್ಧಾಸ್ಯವನ್ನು ನೀನು ಪಡೆ. ಏಕಂದರೆ: ಪ್ರಯ 
ಪುತ್ರನೇ! ನಾನು ಇನ್ನೂ ವಿಷಯಗಳಿಂದ ತೃಪ್ತನಾಗಲಿಲ್ಲ 
ಅದಕ್ಕಾಗಿ ನಿನ್ನ ಯೌವನವನ್ನು ಪಡೆದು ನಾನು ಕೆಲವು ವರ್ಷ 
ಗಳವರೆಗೆ ಇನ್ನೂ ಆನಂದವನ್ನು ಅನುಭವಿಸುವನು. ॥ ೩೮-೩೯॥ 

ಯದುವು ಹೇಳಿನನು - ತಂದೆಯೇ| ಅಕಾಲದಲ್ಲಿ 
ಪ್ರಾಪ್ತವಾದ ನಿನ್ನ ಮುದಿಶನವನ್ನು ಪಡೆದು ನಾನು ಬದುಕಲು 
ಬಯಸುವುದಿಲ್ಲ. ಏಕೆಂದರೆ, ವಿಷಯಸುಖಗಳನ್ನು ಅನುಭವಿಸದೆ 
ಯಾವ ಮನುಷ್ಯನೂ ವೈರಾಗ್ಯವನ್ನು ಹೊಂದಲಾರನು. ॥ ೪೦ ॥ 


18 ಅಧ್ಯಾಯ] 


ನವಮ ಸ್ಮಂಧ 


75 





ತುರ್ವಸುಶ್ಟೋದಿತಃ ಪಿತ್ರಾ ದ್ರುಹೃುಶ್ನಾನುಶ್ವ ಭಾರತ । 
ಸ್ಯಾಚಖ್ಯುರಥರ್ಮಜ್ಞಾ ಹ್ಯನಿತ್ಯೇ ಿತ್ಯಮಿದ್ದಯಃ 


॥೪೧॥ 


ಅಪ್ಪಚ್ಛತ್ರನಯಂ ಪೂರುಂ ವಯಸೋನಂ ಗುಣಾಧಿಕಮ್‌ । 


ನ. ತ್ವಮಗ್ರಜವದ್ದಶ್ಸ ಮಾಂ ಪ್ರತ್ಯಾಖ್ಯಾತುಮರ್ಹಸಿ 
nn 


ಪೂರುರುವಾಚ 

ಕೋ ನು ಲೋಕೇ ಮನುಷ್ಟೇಂದ್ರ ಪಿತುರಾತ್ಟ್‌ತಃ ಪುಮಾನ್‌ । 

ಪ್ರತಿಕರ್ತುಂ ಕ್ಹಮೋ ಯಸ್ಯ ಪ್ರಸಾದಾದ್ವಿಂದತೇ ಪರಮ್‌ 
॥೪೩॥ 


ಉತ್ತಮಶ್ಚಿಂತಿತಂ ಕುರ್ಯಾತ್ಕ್ಯೋಕ್ತಕಾರೀ ತು ಮಧ್ಯಮಃ। 
ಅಧಮೋಠ ಶ್ರದ್ಧಯಾ ಕುರ್ಯಾದಕರ್ತೊಚ್ಚರಿತಂ ಪಿತುಃ 
॥೪೪॥ 


ಇತಿ ಪ್ರಮುದಿತಃ ಪೂರುಃ ಪ್ರತ್ಯಗೃಹ್ಲಾಜ್ಯರಾಂ ಪಿತುಃ । 
ಸೋರಪಿ ತದ್ದಯಸಾ ಕಾಮಾನ್ಯಥಾವಜ್ಜುಜುಷೇ ನೃಪ 


19H 
ಸಪ್ತದ್ವೀಪಪತಿಃ ಸಮೃಕ್ತಿತ್ವವತ್ಟಾಲಯನ್‌ ಪ್ರಜಾಃ। 
ಯಥೋಪಜೋನೂ ವಿಷಯಾಳಾಯುನೇಂವ್ಯಾಹಕೇಂದ್ರಿಯ: 
11 ೪೬॥| 
ದೇಪಯಾನೃಷ್ಯನುದಿನಂ ಮನೋವಾಗ್ಬೇಹವಸ್ತುಭಿಃ । 
ಪ್ರೇಯಸಃ ಪರಮಾಂ ಪ್ರೀತಿಮುವಾಹ ಪ್ರೇಯಸೀ ಠಷಃ 
1 ೪೭॥ 
ಆಯಜದ್ಯಜ್ಞಪುರುಷಂ ಕ್ರತುಭಿರ್ಭೂರಿದಕ್ಷಿಣೈ: । 
ಸರ್ವದೇವಮಯಂ ದೇವಂಸರ್ವವೇದಮಯಂ ಹರಿಮ್‌ 
nn 


ಯಸ್ಸಿನ್ನಿದಂ ವಿರಚಿತಂ ವ್ಯೋಮ್ನೀವ ಜಲದಾವಲಿಃ। 
ನಾನೇವ ಭಾತಿ ನಾಭಾತಿ ಸ್ಪಷಮಾಯಾಮನೋರಥ: 
0ರ ॥ 





ಪರೀಕ್ಷಿತನೇ | ಹೀಗೆಯೇ ತುರ್ವಸು, ದ್ರಷ್ಯು ಮತ್ತು ಅನು 










ಶಾಶ್ವತವೆಂದು ತಿಳಿದಿದ್ದರು. ॥ ೪೧॥ ಈಗ 
ವಯಸ್ಸಲ್ಲಿ ಅತಿ ಸಣ್ಣವನಾಗಿದ್ದರೂ ಗುಣಗಳಲ್ಲಿ ದೊ: 


ಪುರುವು ಹೇಳಿದನು - ತಂದೆಯೇ ಪಿತೃವಿನ ಕ್ಟ 
ಮನುಷ್ಯನಿಗೆ ಪರಮಪದವು ಲಭಿಸುವುದು. ವಾ. 
ಶರೀರವು ತಂದೆಯೇ ಕೊಟ್ಟಿದ್ದಾಗಿದೆ. ಇಂತಹ ಸ್ಥಿತಿಯ 
ದಲ್ಲಿ ತಂದೆಯ ಉಪಕಾರವನ್ನು ತೀರಿಸಬಲ್ಲವನು ಯ್‌ 
ತಾನೇ ಇರುವನು? ॥ ೪೩ ॥ ತಂದೆಯ 





ಯಂ 
ಪಾಲಿಸದಿರುವವನನ್ನು ಪುತ್ರನೆಂದು ಹೇಳುವುದೂ ತಪ್ಪೇ. 
ನಾದರೋ ತಂದೆಯ ಮಲದಂತೆ ಆಗಿರುವನು. 
ಪರೀಕ್ಚಿತನೇ| ಹೀಗೆ ಹೇಳಿ ಪುರುವು ಬಹಳ 





ಆರಾಧಿಸಿದನು. ॥ ೪೮ ॥ 
ಕೆಲವೊಮ್ಮೆ ಆಕಾಶದಲ್ಲಿ ಜಿ ಮೋಡಗಳು ಕಾಣಿಸಿ 
ಕೊಳ್ಳುತ್ತವೆ. ಕೆಲವೊಮ್ಮೆ ಕಾಣದೆ ನಿರ್ಮಲವಾಗಿರುವಂತೆಯೇ 
ಪರಮಾತ್ಥನ ಸ್ವರೂಪದಲ್ಲಿ ಈ ಜಗತ್ತು ಸಪ್ನ, ಮಾಯೆ ಮತ್ತು 


ಮನೋರಾಜ್ಯದಂತೆ ಕಲಿತವಾಗಿದೆ. ಇದು ಕೆಲವೊಮ್ಮೆ ನಾಮ- 
ರೂಪಗಳಿಂದ ಕಾಣಿಸಿಕೊಳ್ಳುತ್ತದೆ, ಕೆಲವೊಮ್ಮೆ ಕಾಣಿಸುವುದೂ 
ಇಲ್ಲ 1೪೯ ॥ 





76 


ಶ್ರೀಮದ್ಭಾಗವತ. 


[ಅಧ್ಯಾಯ 19 





ತಮೇವ ಹೃದಿ ವಿನ್ಯಸ್ಯ ವಾಸುದೇವಂ ಗುಹಾಶಯಮ್‌ | 
ನಾರಾಯಣಮಣೀಯಾಂಸಂ ನಿರಾಶೀರಯಜತ್ಸಭುಮ್‌ 
[EN 


ಏವಂ ವರ್ಷಸಹಸ್ರಾಣಿ ಮನಃಷಸ್ಟೈರ್ಮನಯಖಮ್‌ । 
ವದಧಾನೋಪಿ ನಾತೃಪೃತ್ನಾರ್ವಭೌಮಃ ಕಿದ್ರಿಯ್ಯ: 


॥೫೧॥ 


ಆ ಪರಮಾತ್ಮನು ಎಲ್ಲರ ಹೃದಯದಲ್ಲಿ ವಿರಾಜಮಾನನಾಗಿ 
ದ್ದಾನೆ. ಅವನ ಸ್ವರೂಪವು ಸೂಕ್ಷ್ಮಕ್ಕೂ ಸೂಕ್ಷ್ಮವಾಗಿದೆ. ಅಂತಹ 
ಸರ್ವಶಕ್ತನಾದ ಸರ್ವವ್ಯಾಪೀ ಭಗವಾನ್ನಾರಾಯಣನನ್ನೇ ತನ್ನ 
ಹೃದಯದಲ್ಲಿ ನೆಲೆಗೊಳಿಸಿ ಯಯಾತಿಯು ನಿಷ್ಠಾಮ ಭಾವದಿಂದ 
ಅವನನ್ನು ಆರಾಧಿಸಿದನು. ॥ ೫೦ ॥ ಈ ಪ್ರಕಾರವಾಗಿ ಅವನು 
ಒಂದುಸಾವಿರ ವರ್ಷಗಳವರೆಗೆ ತನ್ನ ಉಚ್ಚ್ರಂಲ ಇಂದ್ರಿಯ 
ಗಳೊಂದಿಗೆ ಮನಸ್ಸನ್ನು ಜೋಡಿಸಿ ಅದಕ್ಕೆ ಪ್ರಿಯವಾದ ವಿಷಯ 
ಗಳನ್ನು ಅನುಭವಿಸಿದನು. ಇಷ್ಟಾದರೂ ಚಕ್ರವರ್ತಿ ಯಯಾಕಿಗೆ 
ಭೋಗಗಳಿಂದ ತೃಪ್ತಿಯಾಗಲೇ ಇಲ್ಲ ॥ ೫೧ ॥ 


ಹದಿನೆಂಟನೆಯ ಅಧ್ಯಾಯವು ಮುಗಿಯಿತು. ॥ ೧೮ ॥ 


ತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ನನಮಸ್ಕಂಧೇ 
ಅಷ್ಟಾದಕೋ5ಧ್ಯಾಯಃ॥ ೧೮ ॥ 


ಹತ್ತೊಂಭತ್ತನೆಯ ಅಧ್ಯಾಯ 
ಯಯಾತಿಯ ಗೃಹತ್ಕಾಗ 


ಶ್ರೀಶುಕ ಉವಾಚ 
ಸ ಇತ್ಯಮಾಚರನ್‌ ಕಾಮಾನ್‌ ಸ್ತ್ರೈಹೋಂಪಹ್ಪವಮಾತ್ಮನಃ | 
ಬುಡ್ಡ್ಯಾಕ್ರಿಯಾಯ್ಕೆ ನಿರಿಣ್ಣೋ ಗಾಥಾಮೇತಾಮಗಾಯತ 
mon 


ಶೃಣು ಭಾರ್ಗವೃಮೂಂ ಗಾಥಾಂ ಮದ್ದಿದಾಚರಿತಾಂ ಭುವಿ 
ಧೀರಾ ಯಸ್ಯಾನುಶೋಚಂತಿ ವನೇ ಗ್ರಾಮನಿವಾಸಿನಃ 
॥ ೨॥ 


ಬಸ್ತ ಏಕೋ ವನೇ ಕೃಿದ್ವಿಸಿನ್ದನ್‌ ಪ್ರಿಯಮಾತ್ಮನಃ । 
ದದರ್ಶ ಕೂಪೇ ಪತಿತಾಂ ಸ್ಥತರ್ಮವಶಗಾಮಜಾಮ್‌ 


॥೩॥ 


ಹಾಯಂ ಬಸ್ತಃ ಕಾಮೀ ವಿಚಿಂತಯನ್‌ | 
ವ್ಯಧತ್ತ ತೀರ್ಥಮುದ್ದತ್ಯ ವಿಷಾಣಾಗ್ರೇಣ ರೋಧಸಿ 
men 


ಸೋತ್ರೀರ್ಯ ಕೂಪಾತ್ಸು ಶ್ರೋಣೀ ತಮೇವ ಚಕಮೇ ಕಿಲ। 
ತಯಾ ವೃತಂ ಸಮುದ್ಧೀಕ್ಚ್ಯ ಬಹ್ಟ್ಯೋಠಜಾಃ ಕಾಂತಕಾಮಿನೀಃ 
॥೫॥ 





ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ಷಿತನೇ | 
ಹೀಗೆ ಯಯಾತಿಯ ಸ್ಟೀಪಶನಾಗಿ ವಿಷಯಗಳನ್ನು ಉಪಭೋಗಿ 
ಸು್ತದನು. ಒಂದು ದಿನ ಇದ್ದದ್ದೆ. ತನ್ನ ಆಧಪತನರತ್ತ 
ದೃಷ್ಟಿಯು ಹರಿದಾಗ ಅವನಿಗೆ ವೈರಾಗ್ಯವುಂಟಾಗಿ ತನ್ನ ಪ್ರಿಯಪತ್ತಿ 
ಯಾದ ದೇವಯಾನಿಯಲ್ಲಿ ಈ ಕಥೆಯನ್ನು ಹೇಳಿದನು -॥ ೧॥ 
ಭೃಗುನಂದಿನೀ। ಈ ಕಥೆಯನ್ನು ಕೇಳು. ಭೂಮಿಯಲ್ಲಿ 
ನನ್ನಂತೆಯೇ ಇರುವ ವಿಷಯಾಪೇಕ್ಷಿಯ ಸತ್ಯ ಇತಿಹಾಸ ಇದಾಗಿದೆ. 
ಹೀಗೆಯೇ ಗ್ರಾಮವಾಸಿಗಳಾದ ವಿಷಯೀ ಪುರುಷರ ಸಂಬಂಧ 
ವಾಗಿ ವನವಾಸೀ ಜಿತೇಂದ್ರಿಯ ಪುರುಷರು ಇವರ ಶ್ರೇಯಸ್ಸು 
ಹೇಗಾದೀತೆಂದು ದುಃಖದಿಂದ ಯೋಚಿಸುತ್ತಾರೆ. ॥ ೨ ॥ ಪ್ರಿಯೆ | 
ಕಾಡಿನಲ್ಲಿ ಒಂದು ಹೋತವು ತನಗೆ ಪ್ರಿಯವಾದುದನ್ನು ಹುಡುಕುತ್ತಾ 
ಸಂಚರತ್ತಿತ್ತು. ಒಮ್ಮೆ ತನ್ನ ಕರ್ಮಘಲದಿಂದಲೇ ಒಂದು ಮೆಣೆಯು 
ಬಾವಿಯಲ್ಲಿ ಬಿದ್ದಿರುವುದನ್ನು ನೋಡಿತು. ॥ ೩ ॥ ಆ ಹೋತವು 
ಬಹಳ ಕಾಮಿಯಾಗಿತ್ತು. ಈ ಮೇಕೆಯನ್ನು ಬಾವಿಯಿಂದ ಹೇಗೆ 
ಮೇಲೆತ್ತಬಹುದೆಂದು ಯೋಚಿಸಿ ಅದು ತನ್ನ ಕೋಡುಗಳಿಂದ 
ಬಾವಿಯ ದಂಡೆಗಳನ್ನು ಆಗೆದು ದಾರಿಮಾಡಿತು. ॥೪॥ 
ಹೋತನ ಸಹಾಯದಿಂದ ಮೇಲಕ್ಕೆ ಬಂದ ಮೇಕೆಯು ಆ 
ಹೋತನನ್ನೇ ಮೋಹಿಸಿತು. ಆ ಹೋತವು ಗಡ್ಡ-ಮೀಸೆಗಳನ್ನು 
ಹೊಂದಿ, ಹೃಷ್ಟಪುಷ್ಟ ತರುಣವಾಗಿದ್ದು, ಮೆಣೆಗಳಿಗೆ ಸುಖ 
'ಮ್ಲೌಡುವುದಲ್ಲಿ ವಹಾರ ಕುಶಲವಾಗಿದ್ದಿತು. ಬಾವಿಯಲ್ಲಿ ಬಿದ್ದ 
ಮೇಕೆಯು ಆ ಹೋತವನ್ನು ತನ್ನ ಪ್ರಿಯಕರನಾಗಿ ಆರಿಸಿ 
ಕೊಂಡಿರುವುದನ್ನು ನೋಡಿದ ಇತರ ಮೇಕೆಗಳೂ ಅದನ್ನೇ ತಮ್ಮ 
ಪತಿಯನ್ನಾಗಿಸಿ ಕೊಂಡವು. ಅವುಗಳಾದರೋ ಮೊದಲಿನಿಂದಲೂ 


19 ಅಧ್ಯಾಯ) 


ನವಮ ಸ್ಫಂಧ 


77 





ಪೀಪಾನಂಶೃಶ್ರುಲಂ ಪ್ರೇಶ್ಯಂ ಮೀಡ್ಜಾಂಸಂ ಯಾಭಕೋವಿದಮ್‌ | 
ಸ ಏಕೋರಜವೃಹಸ್ತಾಸಾಂ ಬಹ್ಟೀನಾಂ ರತಿವರ್ಧನಃ । 
ರೇಮೇ ಕಾಮಗ್ರಹಗ್ರಸ್ತ ಆತ್ಮಾನಂ ನಾವಬುಧ್ಯತ 
॥೬॥ 
ತಮೇವ ಪ್ರೇಷ್ಠ ತಮಯಾ ರಮಮಾಣಮಚಾನ್ಯಯಾ | 
ಎಲೋಕ್ಯ ಕೂಪನಂವಿಗ್ನಾನಾಮೃಷ್ಯದ್‌ ಬಸ್ತಕರ್ಮ ತತ್‌ 
mn 
ತು ದುರ್ಸದಂಸುಷ್ಠದ್ರೊಪಂ ಕಾಮಿನಂ ಕ್ಷಣಸೌಹೃದಮ್‌ | 
ಇಂದ್ರಿಯಾರಾಮಮುತ್ತೃಜ್ಯ ಸ್ವಾಮಿನಂ ದುಖರಿತಾ ಯಯೌ 
nou 


ಸೋಪಿ ಚಾನುಗತಃ ಸ್ಟೈಣಃ ಕೃಪಣಸಪ್ತಾಂ ಪ್ರಸಾದಿತುಮ್‌ | 
ಕುರ್ವನ್ನಿಡವಿಡಾಕಾರಂ ನಾಶಕ್ಷೋತ್ಸಧಿ ಸಂಧಿತುಮ್‌ 
men 


ತಸಾಸ್ತತ್ರ ದ್ವಿಜಃ ಕಶ್ನಿದಜಾಸ್ಕಾದ್ಯುಚ್ಛಿನದುಪಾ! 
ಲಂಬತಂವೃಷಣಂ ಭೊಯಃಸಂದಧೇಂರ್ಥಾಯಯೋಗವಿತ್‌ 
॥೧೦॥ 


ಸಂಬದ್ಧವೃಷಣಃ ಸೋಪಿ ಹೃಜಯಾ ಕೂಪಲಬ್ಬಯಾ | 


ಕಾಲಂ ಬಹುತಿಥಂ ಭದ್ರೇ ಕಾಮೈರ್ನಾದ್ಯಾಪಿ ತುಷ್ಕತಿ 
॥೧೧॥ 


ತಥಾಹಂ ಕೃಪಣಃ ಸುಭ್ರು ಭವತ್ಯಾಃ ಪ್ರೇಮಯಂತ್ರಿತಃ 1 
ಆತ್ಮಾನಂ ನಾಭಿಜಾನಾಮಿ ಮೋಹಿತಸ್ತವ ಮಾಯಯಾ 
॥ ೧೨ 


ಯತ್‌ ಪೃಥಿವ್ಯಾಂವ್ರೀಹಿಯವಂ ಹಿರಣ್ಯಂ ಪಶವಃ ಸ್ವ್ರಿಯಃ । 
ನ ದುಷ್ಕಂತಿ ಮನ್ರೀತಿಂ ಪುಂಸಃ ಕಾಮಹತಸ್ಥ ತೇ 
॥೧೩॥ 
ನ ಜಾತು ಕಾಮಃ ಕಾಮಾನಾಮುಪಭೋಗೇನ ಶಾಮೃತಿ । 
ಹವಿಷಾ ಕೃಷ್ಣಪತ್ಯೆನೇದ ಭೂಯ ಏವಾಭಿವರ್ಧತೇ 
॥೧೪॥ 


ಖಾದಾ ನ ಕುರುತೇ ಭಾವಂ ಸರ್ವಭೂಕೇಷ್ಠನುಂಗಲಮ್‌ । 
ಸಮಹ್ಯಸ್ಯೇಸ್ಟದಾ ಪುಂಸಃ ಸರ್ವಾಃ ಸುಖಮಯಾ ದಿಶಃ 
॥ ೧೫ I 


ಮಾಡುಸ್ತ್ಯಜಾದುರ್ಮತಿಭರ್ಜೀರ್ಯತೋಯಾನಜೀರ್ಯತೇ | 
ತಾಂತೃಹ್ನಾಂ ದುಃಖನಿವಹಾಂತರ್ಮಕಾಮೋದ್ರುತಂತ್ಯಜೇತ್‌ 
॥೧೬॥ 





ಪತಿಯ ಅನ್ವೇಷಣೆಯಲ್ಲಿದ್ದವು. ಆ ಒಂದೇ ಹೋತವು ಹಲವಾರು 
ಮೇಕೆಗಳೊಡನೆ. ಮದನಃಶಾಚಗ್ಗಸ್ತವಾಗಿ ವಿಹರಿಸುತ್ತಾ ತನ್ನನ್ನೇ 
ತಾನು ಮರತುಬಿಟ್ಟತ್ತು. ॥ ೫-೬ ॥ ಬಾವಿಯಿಂದ ಮೇಲೆ ಬಂದಿದ್ದ 
ಮೇಕೆಗೆ ತನ್ನ ಪತಿಯಾದರೋ ಇತರ ಮೇಕೆಗಳೊಡನೆ ವಿರಿ. 
ಸುತ್ತಿದೆ ಎಂದು ತಿಳಿದಾಗ, ಅದಕ್ಕೆ ಆ ಹೋಕನ ನಡೆವಳಿಕೆ ಸಹಸ 
ಲಾಗಲಿಲ್ಲ ॥ ೭ ॥ ಈ ಹೋತವು ಬಹಳ ಕಾಮಿಯೆಂದೂ, ಇವನ 
ಯಾವ ಭರವಸೆಯೂ ಇಲ್ಲವೆಂದೂ, ಇದು ಮಿತ್ತರೂಪ ದಿಂದ 
ಶತ್ರುವಿನ ಕೆಲಸಮಾಡುತ್ತಿದೆ ಎಂದೂ ತಿಳಿದು ಆ ಮೇಕೆಯು ಈ 
ಇಂದ್ರಿಯಲೋಲುಪ ಹೋತನನ್ನು ಬಿಟ್ಟು ಭಾರೀ ದುಃಖದಿಂದ 
ತನ್ನನ್ನು ಸಾಕುವವನ ಬಳಿಗೆ ಹೊರಟುಹೋಯಿತು. ॥ ೮ ॥ 
ಆ ದಿನವೂ, ಕಾಮಿಯೂ ಆದ ಹೋತವು ಅದನ್ನು ಒಲಿಸಿಕೊಳ್ಳಲು 
ಮ್ಯಾ ಮ್ಯಾ ಎಂದುಕೊಂಡು ಅದರ ಹಿಂದೆಯೇ ಹೋಯಿತು. 
ಆದರೆ ಆ ಮೇಕೆಯನ್ನುದಾರಿಯಲ್ಲಿ ಒರಿಸಿಕೊಳ್ಳಲಾಗಲಿಲ್ಲ ॥ ೯ ॥ 
ಆ ಮೇಕೆಯ ಒಡೆಯನು ಓರ್ವ ಬ್ರಾಹ್ಮಣನಾಗಿದ್ದನು. ಅವನು 
ಸಿಟ್ಟುಗೊಂಡು ಶೋತನ ಜೋಲಾಡುತ್ತಿದ್ದ ವೃಷಣಗಳನ್ನು ಕತ್ತರಿಸಿ 
ಹಾಕಿದನು. ಆದರೆ ಮತ್ತೆ ಮೇಕೆಯ ಒಳಿತನ್ನು ಯೋಚಸಿ ಪುನಃ 
ಅವನ್ನು ಜೋಡಿಸಿಬಿಟ್ಟನು. ಅವನಿಗೆ ಇಂತಹ ಆನೇಕ ಉಪಾಯಗಳು 
ತಿಳಿದದ್ದುವು. ॥ ೧೦॥ 

ಪ್ರಿಯೇ | ಹೀಗೆ ವೃಷಣಗಳು ಜೋಡಿಸಿದಾಗ ಆ ಹೋತವು. 
ಪುನಃ ಬಾವಿಯಲ್ಲಿ ಸಿಕ್ಕಿದ ಮೇಕೆಯೊಂದಿಗೆ ಅನೇಕ ದಿನಗಳವರೆಗೆ 
ವಿಷಯ ಭೋಗಗಳನ್ನು ಅನುಭವಿಸುತ್ತಾ ಇದ್ದರೂ ಇಂದಿನವರೆಗೆ 
ಅದಕ್ಕೆ ಸಂತೋಷವಾಗಲಿಲ್ಲ. ॥ ೧೧॥ ಸುಂದರೀ। ನನ್ನ 
ಸ್ಥಿತಿಯೂ ಇದೇ ಆಗಿದೆ. ನಿನ್ನ ಪ್ರೇಮ ಪಾಶದಲ್ಲಿ ಬಂಧಿತನಾದ 
ನಾನೂ ಅತ್ಯಂತ ದೀನನಾಗಿ ಹೋದೆನು. ನಿನ್ನ ಮಾಯೆಯಿಂದ 
ಮೋಹಿತನಾದ ನಾನು ನನ್ನನ್ನೇ ಮರೆತುಬಟ್ಟರುವನು. ॥ ೧೨ ॥ 

ಪ್ರಿಯೇ । ಭೂಮಂಡಲದಲ್ಲಿ ಎಷ್ಟು ನನಗಿದೆ 
ಸುವರ್ಣರಾಶಿಗಳಿವೆಯೋ. ಪಶುಗಳವೆಯೋ, 
ವರೋ, ಇವೆಲ್ಲವೂ ಜೊತೆಗೂಡಿ ಬಂದರೂ ಹ 
ಮನುಷ್ಯನ ಮನಸ್ಸನ್ನು ಸಂತುಷ್ಠಗೊಳಿಸಲಾರವು. ॥ ೧೩. ॥ 
ವಿಷಯಗಳನ್ನು ಭೋಗಿಸುವುದರಿಂದ ಭೋಗವಾಸನೆಯು 
ಎಂದೂ ಶಾಂತವಾಗಲಾರದು. ಬದಲಿಗೆ ತುಪ್ಪದ ಆಹುತಿ ಹಾಕಿ 
ದಾಗ ಯಜ್ಞೇಶ್ವರನು ಮತ್ತೆ ವೃದ್ಧಿ ಹೊಂದುತ್ತಿರುವಂತೆ ಭೋಗ 
ವಾಸನೆಗಳು ಕಾಮೋಪಭೋಗಗಳಿಂದ ಮತ್ತೂ ಪ್ರಬಲ 
ವಾಗುತ್ತವೆ. ॥ ೧೪ ॥ ಮನುಷ್ಯನು ಯಾವುದೇ ಪ್ರಾಣಿ ಮತ್ತು 
ಯಾವುದೇ ವಸ್ತುವನೊಡನೆ ರಾಗ-ದ್ವೇಷಗಳ 
ಅವನು ಸಮರ್ಶಿಯಾಗುತ್ತಾನೆ ಸಮಸ್ತ ಹ 
ಅಂತಹಮಗೆ ಸುಖಮಯವಾಗುತ್ತವೆ.॥ ೧೫ ॥ ವಿಷಯಗಳ 
ತೃಷ್ಯೆಯೇ ದುಃಖಗಳ ಉಗಮಸ್ಸಾನವಾಗಿದೆ. ಮಂದಬುದ್ದಿಯವ 
ರಾದ ಜನರು ಅಂತಹ ತೃಷ್ಣೆಯನ್ನು ಬಹಳ ಕಷ್ಟದಿಂದಲೂ ತ್ಯಾಗ 
ಮಾಡಲಾರರು. ಮುದಿತನವು ಬಂದರೂ ತೃಷ್ಣೆಯು 
ನೂತನವಾಗಿಯೇ ಇರುತ್ತದೆ. ಆದ್ದರಿಂದ 
ಬಯಸುವವನು ಶೀಘ್ರಾತಶೀಘ್ರವಾಗಿ ಈ ತೃಷ್ನೆಯನ್ನ 
ಬೇಕು. ॥ ೧೬ ॥ 






78 


ಶ್ರೀಮದ್ಭಾಗವತ: 


1 ಅಧ್ಯಾಯ 19 





ಮಾತ್ರಾ ಸ್ಥಾ ದುಹಿತ್ರಾ ವಾ ನಾವಿವಿಕ್ರಾಸನೋ ಭವೇತ್‌ । 
ಬಲವಾನಿಂದ್ರಿಯಗ್ರಾಮೋ ವಿದ್ಧಾಂಸಮಪಿ ಕರ್ಷತಿ 
॥೧೭॥ 


ಪೂರ್ಣಂ ವರ್ಷಸಜಸ್ರಂ ಮೇ ವಿಷಯಾನ್ನೇವತೋತಸಕ್ಕತ್‌ | 
ತಥಾಸಿ ಚಾನುಸವನಂ ತೃಷ್ಣಾ ತೇಷೂಪಜಾಯತೇ 
॥0೧೮॥ 


ತಸ್ಥಾದೇತಾಮಹಂತೃಕ್ಷಾ ಕರಿನಾ ನವನ್‌! 
ನಿರ್ದಂದ್ಯೂ ನಿರಹಂಕಾರಕ್ಕರಿಸ್ಯಾಮಿ ಮೃಗ ಸಹ 
॥೧೯॥ 


ದೃಷ್ಟಂ ಶ್ರುತಮಸದ್ದುದ್ಧ್ಯಾ ನಾನುಧ್ಯಾಯೇನ್ನ ಸಂವಿಶೇತ್‌ । 
ಸಂಸ್ಕೃತಿಂ ಚಾತ್ಮನಾಶಂ ಚ ತತ್ರ 'ವಿದ್ವಾನ್ಹ ಆತ್ಮದ್ಯಕ್‌ 


॥೨೦॥ 


ಇತ್ಯುಕ್ತ್ವಾನಾಹುಸೋ ಜಾಯಾಂ ತದೀಯಂ ಪೂರವೇ ವಯಃ 
ದತ್ತ್ವಾ ಸ್ಥಾ ಜರಸಂ ತಸ್ಥಾದಾದದೇ ಎಗತನ್ನಹಃ 
u2on 


ಯ ದಕ್ಷಿಣಪೂರ್ವಸ್ಯಾಂ ದ್ರುಹುಂ ದ್ಷಣತೋ ಯದುಮ್‌ | 
ಪ್ರತೀಚ್ಛಾಂತುರ್ವಸುಂ ಚಕ್ರ ಉದೀಚ್ಛಾಮನುಮೀಶ್ವರಮ್‌ 


1 ೨೨॥ 


ಭೂಮುಡಲಸ್ಥ ಸರ್ವಸ್ಯ ಪೂರುಮರ್ಹತ್ತಮಂ ವಿಠಾಮ್‌ | 
ಅಭಿಸಿಚ್ಛಾಗ್ರಜಾಂಸ್ತಸ್ಥ ವಶೇ ಸ್ಥಾಪ್ಯ ವನಂ ಯಯೌ 
11 ೨೩ ॥ 


ಆಸೇವಿತಂ ವರ್ಷಪೂಗಾನ್‌ಷಡ್ಟರ್ಗಂ ವಿಷಯೇಷು ಸ । 
ಕ್ಷಣೇನ ಮುಮುಚೇ ನೀಡಂ ಜಾತಪಕ್ಷ ಇವ ದ್ವಿಜಃ 
॥೨೪॥ 


ಸ ತತ್ರ ನಿರ್ಮುಕ್ತ ಸಮಸ್ತಸಂಗ 
ಆತ್ಮಾನುಭೂತ್ಯಾ ವಿಧುತ್ರ್ರಿಲಿಂಗ: । 
ಪರೇಂಮಲೇ ಬ್ರಹ್ಮಣಿ ಜಾಸುದೇವೇ 
ಲೇಭೇ ಗತಿಂ ಭಾಗವತೀಂ ಪ್ರತೀತಃ ॥ ೨೫ ॥ 


ಶ್ರತ್ವಾಗಾಥಾಂ ಶೇವಯಾನೀ ಮೇನೇ ಪ್ರಸ್ತೋಭಮಾತ್ಮನ | 
ಸ್ತ್ರಿಪುಸೋ। ಸ್ನೇಹವೈಕ್ರವ್ಯಾತ್ಮರಿಹಾಸಮಿವೇರಿತಮ್‌ 
Sku 





ತನ್ನ ತಾಯಿಯೇ ಇರಲಿ, ಮಗಳೇ ಇರಲಿ, ತಂಗಿಯಾಗಿರಲಿ, 
ಏಕಾಂತದಲ್ಲಿ ಒಂದೇ ಆಸದದಲ್ಲಿ ಸೆಟಿದು ಕುಳಿತುಕೊಳ್ಳಬಾರದು. 
ಏಕೆಂದರೆ, ಇಂದ್ರಿಯಗಳು ಅತಿಬಲಿಷ್ಠವಾದುವುಗಳು. ಮಹಾ 
ಮಹಾ ವಿದ್ವಾಂಸರನ್ನೂ ಕೂಡ ಅವುಗಳು 
ಬಿಡುತ್ತವೆ. ॥ ೧೭ ॥ ವಿಷಯಗಳನ್ನು ಪುನಃ ಪುನಃ ಸೇವಿಸುತ್ತಾ 
ನಾನು ಒಂದು ಸಾವಿರವರ್ಷಗಳನ್ನು ಕಳದೆನು. ಹೀಗಿದ್ದರೂ 
ಪ್ರತಿಕ್ಷಣವೂ ಆ ಭೋಗಗಳ ಲಾಲನಯು ಬೆಳೆಯುತ್ತಲೇ 
ಇದೆ. ॥ ೧೮ ॥ ಅದಕ್ಕಾಗಿ ನಾನೀಗ ಈ ಭೋಗಗಳ ತೃಷ್ಣೆಯನ್ನು 
ಸಂಪೂರ್ಣವಾಗಿ ಪರಿತ್ಯಜಿಸಿ ಮನಸ್ಸನ್ನು ಪರಬ್ರಹ್ಮ ಪರಮಾತ್ಮನಲ್ಲಿ, 
ಲೀನಗೊಳಿಸಿ, ಶೀತೋಷ್ಣ ಸುಖ-ದುಖಾದಿ ' ದ್ವಂದ್ವಗೌಂದ. 
ರಹಿತನಾಗಿ, ಅಹಂಕಾರದಿಂದಲೂ ಮುಕ್ತನಾಗಿ, ಜಂಕೆಗಳೊಡನೆ. 
ಅರಣ್ಯದಲ್ಲಿ ಸಂಚರಿಸುವನು. ॥ ೧೯ ॥ ಇಹ-ಪರ ಲೋಕ 
ಗಳೆರಡರ ಭೋಗಗಳು ಆಸತ್ತಾಗಿವೆ ಎಂದು ಭಾವಿಸಿ, ಅವನ್ನು 
ಚಂತಿಸದ, ಭೋಗಿಸದೇ ಇರಬೇಕು, ಅವುಗಳ ಚಂತನದಿಂದಲೇ 
ಜನ್ಮ-ಮೃತ್ಯುರೂಪವಾದ ಸಂಸಾರವು. ಪ್ರಾಸ್ತವಾಗುವುದೆಂಬು 
ದನ್ನು ತಿಳಿಯಬೆಣು. ಅವುಗಳ ಭೋಗದಿಂದಲಾದರೋ 
ವಾಗುವುದೆಂಬ ರಹಸ್ಯವನ್ನು ತಿಳಿದು ಅವುಗಳಿಂದ ದೂರವಳಿ 
ಯುವವನೇ ಆತ್ಮಜ್ನಾನಿಯು. ॥ ೨೦ ॥ 

ಪರೀಕ್ಷಿತನೇ! ಯಯಾತಿಯು ತನ್ನ ಪಕ್ಷಿಗೆ ಹೀಗೆ ಹೇಳಿ ಪುರು 
ವಿನ ಯೌವನವನ್ನು ಅವನಿಗೆ ಮರಳಿಸಿ, ತನ್ನ ಮುದಿತನನನ್ನು ಅವ 
ನಿಂದ ಮರಳಿ ಸ್ವೀಕರಿಸಿ ನಿಷ್ಚಹನಾದನು. ಅವನಿಗೆ ವಿಷಯ 
ಸುಖಗಳಲ್ಲಿ ಆಸಕ್ತಿಯು ತೊಲಗಿಹೋಯಿತು. ॥ ೨೧॥ ಬಳಕ 
ಅವನು ಆಗ್ನೇಯ ದಿಕ್ಕಿನ ರಾಜ್ಯಗಳಿಗೆ ದ್ರುಹ್ಮುವನ್ನೂ, ದಕ್ಷಿಣದ 
ರಾಜ್ಯಗಳಿಗೆ ಯಜುವನ್ನೂ ಪಶ್ಚಿಮದಲ್ಲಿ 'ತುರ್ವಸುವನ್ನೂ, 
ಉತ್ತರದ ರಾಜ್ಯಗಳನ್ನು ಅನು ಎಂಬುವನಿಗೆ ಹಂಜದನು ॥ ೨೨ ॥ 
ಭೂಮಂಡಲದಲ್ಲಿರುವ ಸಮಸ್ವವಾದ ಸಂಪತ್ತನ್ನೂ ಹೊಂದಲು 
ಯೋಗ್ಯನಾದ ಪುರುವನ್ನು ' ತನ್ನ ಸಿಂಹಾಸನದಲ್ಲಿ ಕುಳ್ಳಿರಿಸಿ 
ರಾಜ್ಯಾಭಿಷೆಕವನ್ನು ಮಾಡಿ. ಪುರುವಿನ ಆಗ್ರಜರೆಲ್ಲರನ್ನು ಆವನ 
ವಶಕ್ಕೆ ಒಪ್ಪಿಸಿ ಯಯಾತಿಯು ಕಾಡಿಗೆ ಹೊರಟು ಹೋದನು. 
॥ ೨೩॥ ರಾಜಾ ಯಯಾತಿಯು ಬಹಳ ವರ್ಷಗಳವರಗೆ 
ಇಂದ್ರಿಯಗಳಿಂದ ವಿಷಯಸುಖಗಳನ್ನು ಭೋಗಿಸಿದ್ದರೂ ರೆಕ್ಕೆ 
ಮೂಡಿದ ಹಕ್ಕಿಯು ಗೂಡನ್ನು ಬಟ್ಟುಹಾರಿಜೋಗುವಂತೆ ಅವನು 
ಕ್ಷಣಮಾತ್ರದಲ್ಲಿ ಸರ್ವಸ್ವವನ್ನು 'ಪರಿತ್ಯಜಿಸಿಬಟ್ಟನು. ॥ ೨೪ ॥ 
ವನಕ್ಕೆ ತೆರಳಿದ ರಾಜನಾದ ಯಯಾತಿಯು ಸಮಸ್ತ ಆಸಕ್ತಿಗಳಿಂದ 
ಮುಸ್ತನಾಗಿಬಿಟ್ಟನು. ಆಸಸಾದ ಮೂ ಮೂಲಕ ಅವನ ತ್ರಿಗುಣ 
ಮಯ ಲಿಂಗಶರೀರವು ನಾಶವಾಯಿತು. ಅವನು ಮಾಯಾ 
ಮಲದಿಂದ ರಹಿತನಾದ ಪರಬ್ರಹ್ಮ ಪರಮಾತ್ಮ ವಾಸುದೇವನಲ್ಲಿ 
ಒಂದಾಗಿ ಭಗವತ್ಯೇಮಿಗಳುದ ಸಂತರಿಗೆ ಲಭ್ಯವಾಗುವ ಭಾಗನೋ' 
ಗತಿಯನ್ನು ಸೇರಿದನು. ॥ ೨೫ ॥ 

ದೇವಯಾನಿಯು ಯಯಾಕಿಯು ಹೇಳಿದ ಕಥೆಯನ್ನು 
ಕೇಳಿದಾಗ, ಇವರು ನನ್ನನ್ನು ನಿವೃತ್ತಿಮಾರ್ಗಕ್ಕಾಗಿ ಪ್ರೋತ್ಸಾಹಿಸುತ್ತ 
ಡ್ವಾರೆ ಎಂದು ತಿಳಿದುಕೊಂಡಳು. ಏಕೆಂದರೆ, ಸ್ವ್ರ- ಪುರುಷರಲ್ಲಿ 
ಪರಸ್ಕತ ಪ್ರೇಮದಿಂದಾಗಿ ಎರವು ಇದಿರಾಶಾಗ ವಿಕಂತ 


79 





2೫ ಅಧ್ಯಾಯ) ನವಮ ಸ್ಫಂಧ 
ಸಾ ಸನ್ನಿವಾಸಂ ಸುಹೃದಾಂ ಪ್ರಪಾಯಾಮಿವ ಗಾಮ್‌ । | ಉಂಟಾಗುತ್ತದೆ. ಇದನ್ನು ಯೋಚಿಸಿಯೇ ಇವರು ಪರಿಹಾಸ 
ವಿಜ್ಞಾಯೇಶ್ವರತಂತ್ರಾಣಾಂ ಮಾಯಾವಿರಚಿತಂ ಪ್ರಭೋಃ ಮಾಡುವಡೆ ಈ ಕಥೆಯನ್ನು ಹೇಳಿರುವರೆಂದು ಭಾವಿಸಿದಳು. 
ki 1 ೨೭ | ೨೬ ॥ ಈಶ್ವರನಿಗೆ ಅಧೀನರಾಗಿರುವ ಬಂಧುಗಳು- ಅರವಟ್ಟಿಗೆ 
ಯಲ್ಲಿ ದಾರಿಹೋಕರು ಸೇರುವಂತೆ. ಒಂದೆಡೆಯಲ್ಲಿ ಸೇರಿರುವರು. 

ಇದೆಲ್ಲವೂ ಭಗವಂತನ ಮಾಯೆಯ ಆಟವಾಗಿದ್ದು ಸ್ವಪ್ನ 

ದಂತೆಯೇ ಇದೆ. ಹೀಗೆ ತಿಳಿದು ದೇವಯಾನಿಯೂ ಎಲ್ಲ 

ಸರ್ವತ್ರ ಸಂಗಮುತ್ತಜ್ಯ ಸ್ಥಹ್ನೌಪಮ್ಯೇನ ಭಾರ್ಗವೀ । | ಪದಾರ್ಥಗಳ ಆಸ್ತಿಯನ್ನು ತ್ಯಜಿಸಿ ತನ್ನ ಮನಸ್ಸನ್ನು ಭಗವಾನ್‌ 


ಕೃಷ್ಣೇ ಮನಃ ಸಮಾವೇಶ ' ವೃಧುನೋಲ್ಲಿಂಗಮಾತ್ಮನಃ 
॥೨೮॥ 


ನಮಸ್ತುಭ್ಯಂ ಭಗವತೇ ವಾಸುದೇವಾಯ ವೇಧಸೇ। 
ಸರ್ವಭೂತಾಧಿವಾಸಾಯ ಶಾಂತಾಯ ಬೃಹತೇ ನಮಃ 
॥೨೯॥ 





ಶ್ರೀಕೃಷ್ಣನಲ್ಲಿ ತನ್ನಯಗೊಳಿಸಿದಳು. ಬಂಧನಕ್ಕೆ ಕಾರಣವಾದ ಲಿಂಗ 
ಶರೀರವನ್ನು ಪರಿತ್ಯಜಿಸಿ ಆಕೆಯು ಭಗವಂತನನ್ನು ಹೊಂದಿ 


ದಳು. ॥ ೨೭-೨೮ ॥ ದೇವಯಾನಿಯು ಭಗವಂತನನ್ನು ನಮಸ್ಕಂ: 
ಸುತ್ತಾ ಪ್ರಾರ್ಥಿಸಿದಳು - ಸಮಸ್ತ ಜಗತ್ತಿನ ರಚಯಿತನೂ, ಸರ್ವಾಂತ 
ರ್ಯಾಮಿಯೂ, ಎಲ್ಲರ ಆಶ್ರಯಸ್ವರೂಪನೂ, ಸರ್ವಶಕ್ಷನೂ 
ಆದ ಭಗವಾನ್‌ ವಾಸುದೇವನಗೆ ವಂದಿಸುತ್ತೇನೆ. ಪರಮ 
ಶಾಂತ ಮತ್ತು ಅನಂತ ತತ್ರ್ವವಾದ ಪರಮಾತ್ಥನಗೆ ನಾನು 
ನಮಸ್ಕರಸತ್ತೇನೆ. ॥ ೨೯ ॥ 


ಹತ್ತೊಂಭತ್ತನೆಯ ಅಧ್ಯಾಯವು ಮುಗಿಯಿತು. ॥ ೧೯ ॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂಸಂಹಿತಾಯಾಂ ನವಮ ಸ್ಕಂಧೇ ಏಕೋನವಿಂಶೋ5ಧ್ಯಾಯಃ॥ ೧೯ ॥ 
—— 


ಇಪ್ಪತ್ತನೆಯ ಅಧ್ಯಾಯ 
ಪುರುವಿನ ವಂಶ, ರಾಜಾ ದುಷ್ಕಂತಮತ್ತು ಭರತನ ಚರಿತ್ರವರ್ಣನೆ 


ಶ್ರೀರುಕ ಉವಾಚ 

ಪೂರೋರ್ವಂಶಂ ಪ್ರವಕ್ಷ್ಯಾಮಿ ಯತ್ರ ಜಾತೋತಸಿ ಭಾರತ। 
ಯತ್ರ ರಾಜರ್ಷಯೋ ವಂತ್ಯಾ ಬ್ರಹ್ಮವಂತ್ಯಾಶ್ಚ ಜಜ್ಜೆರೇ 

moun 

ಇನಮೇಜಯೋ. ಹೃಭೂತ್ಬೂರೋ: ಪ್ರಚಿನ್ಹಾಂಸ್ರತುಶಸ್ತತ: | 
ಪ್ರವೀರೋ9ಥ ನಮಸ್ಕುರ್ವೈ ತನ್ಪಾಚ್ಚಾರುಪದೋರಭವಾ್‌ 

॥೨॥ 

ಸುದ್ಯುರಭೂತ್ತುತ್ತಸಸ್ಥಾದ್ಯಮಗವಸ್ತತ:॥ 
ತಿಸ್ತಸ್ಯಾಹಂಯಾತೀ ರೌದ್ರಾಶ್ವಸ್ತತ್ತುತಃ ಸ್ಮೃತಃ 

॥೩॥ 

ಯುಸ್ತಸ ಕುಕ್ಷೇಯು: ಸ್ವಂಡಿಲೇಯುಃ ಕೃತೇಯುಕ: । 
ಸಂತತೇಯುಶ್ಚ ಧರ್ಮಸತ್ಯವ್ರತೇಯವಃ 

mn 

ರಸಃ ಪುತ್ರಾ ವನೇಯುಶ್ಥಾವಮ: ಸ್ಕೃತಃ। 
'ಂದ್ರಿಯಾಣೀವ ಮುಖ್ಯಸ್ಯ ಜಗದಾತ್ಮನಃ 

॥೫॥ 

ಸುತೇಯೋ ರಂತಿಭಾರೋತಭೂತ್ರಯಸ್ತಸ್ಯಾತ್ಮಜಾ ನೃಪ 
ಸುಮುತಿರ್ಧ್ರುವೋತಪ್ರತಿರಥಃ ಕಣ್ಣೋತಪ್ರತಿರಥಾತ್ಮಜಃ 


॥೬॥ 













ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ - ಎಲೈ ಪರೀಕ್ಷಿತನೇ | 
ನು ಪುರುರಾಜನ ವಂಶವನ್ನು ವರ್ಣಿಸುವೆನು. ಇದೇ 
ವಂಶದಲ್ಲಿ ನೀನು ಜನ್ನ ತಾಳಿರುವೆ. ಈ ವಂಶದಲ್ಲಿಯೇ ಹಲವಾರು 
ರಾಜರ್ಷಿಗಳೂ, ಬ್ರಹ್ಮರ್ಜಿಗಳೂ ಆಗಿಹೋಗಿದ್ದಾರೆ. ॥ ೧॥ 
ಪುರುವಿಗೆ ಜನಮೇಜಯ ಪುತ್ರನು ಹುಟ್ಟಿದನು. ಜನಮೇಜಯ 
ನಿಗೆ ಪ್ರಚಿನ್ಹಾನ್‌, ಪ್ರಚಿನ್ವಂತನಿಗೆ ಪ್ರವೀರ, ಪ್ರವೀರನಿಗೆ ನಮಸ್ಕು, 
ನಮಸ್ಕುವಿಗೆ ಚಾರುಪದ ಪುತ್ರನಾದನು. ॥ ೨ ॥ ಚಾರುಪದನಿಂದ 
ಸುದ್ಯು, ಸುದ್ಯುವಿನಿಂದ ಬಹುಗವ, ಬಹುಗವನಿಂದ ಸಂಯಾತಿ, 
ಸಂಯಾತಿಯಿಂದ ಅಹಂಯಾತಿ, ಅಹಂಯಾತಿಯಿಂದ ರೌದ್ರಾಶ್ವ 
ಹುಟ್ಟಿದನು. ॥ ೩ ॥ ಪರೀಕ್ಷಿತನೇ। ವಿಶ್ವಾತ್ಮಾ ಪ್ರಧಾನ 
ಪ್ರಾಣದಿಂದ ಹತ್ತು ಇಂದ್ರಿಯಗಳು ಆಗುವಂತೆಯೇ ಫೃತಾಚಿ 
ಅಪ್ಸರೆಯ ಗರ್ಭದಿಂದ ರೌದ್ರಾಶ್ವನು - ಯತೇಯು, ಕುಕ್ಷೇಯು, 
ಸ್ವಂಡಿ ಲೇಯು, ಕೃತೇಯು, ಜಲೇಯು, ಸಂತತೇಯು, 
ಧರ್ಮೇಯು, ಸತ್ಯೇಯು, ವ್ರತೇಯು ಮತ್ತು ವನೇಯು ಎಂಬ 
ಹತ್ತು ಪುತ್ರರನ್ನು ಪಡೆದನು. ॥ ೪-೫ ॥ ರಾಜೇಂದ್ರ! ಅವರಲ್ಲಿ 
ಯತೇಯುವಿನ ಪುತ್ರ ರಂತಿಭಾರ ಹುಟ್ಟಿದನು. ರಂತಿಭಾರನಿಗೆ - 
ಸುಮತಿ, ಧ್ರುವ, ಅಪ್ರತಿರಥರೆಂಬ ಮೂವರು ಪುತ್ರರಾದರು. 
ಆಪ್ರತಿರಥನಿಗೆ ಕಣ್ವ ನೆಂಬ ಪುತ್ರನಾದನು. ॥ ೬ ॥ 








80 ಶ್ರೀಮದ್ಭಾಗವತ. [ಅಧ್ಯಾಯ 20. 
ತಸ್ಯ ಮೇಧಾತಿಥಿಸ್ತಸ್ವಾತ್ಮಪ್ಪಣ್ಣಾದ್ಯಾ ದ್ವಿಜಾತಯಃ | | ನನಿಗೆ ಪುತ್ರನಾಜನು ಮೇಧಾತಿಥಿ. ಮೇಭಾಷಿಥಿಯಿಂದ 
ಪುತ್ರೋ5ಭೂಜ್ತುಮತೆ: ರೈಭ್ಯೋ ದುಷ್ಕಂತಸ್ತತುತೋ ಮತಃ ಪ್ರಸ್ಥಣ್ಣ ಮೊದಲಾದ ಬ್ರಾಹ್ಮಣರು ಉತ್ಪತ್ನರಾದರು ಸುಮತಿಗೆ 
n ೭ ॥ | ರೈಜ್ಜನೆಂಬಪುತ್ರನಾದನು. ಈ ರೈಧ್ವನ ಪತ್ತನೇ ದುಷ್ಯಂತ. ॥ ೭ ॥ 
ಅತನು ತನ್ನ ಕೆಲವು ಸೈನಿಕರೊಂದಿಗೆ ಬೇಟಿ 
ದುಷ್ಕಂತೋ ಮೃಗಯಾಂ ಯಾತ; ಕಣ್ವಾಶ್ರಮಪದಂ ಗತಃ । ಮ ಸ ಹೋದನು. ಸನಾ ಅವನು ಕಣ್ವ 
ತತ್ರಾಸೀನಾಂ ಸ್ವಪ್ರಭಯಾ ಮಂಡಯಂತೀಂ ರಮಾಮಿವ | ಮುನಿಯ ಆತ್ತವಕ್ಕೆ ಹೋದನು. ಆ ಆಶ್ರಮದಲ್ಲಿ ಬೇನಮಾಯ 
1 ೮ ॥ | ಯಂತಿರುವ ಮನೋಹರವಾದ ಓರ್ವ ಯುವತಿಯು ಕುಂತಿ 
ವಿರೋಕ್ಕ ಸದ್ಯೋಮುಮುಹೇ ದೇವಮಾಯಾಮಿವಸ್ಟಿಯಮ್‌ | | ದ್ವ, ಲಕ್ಷ್ಮಿಗೆ ಸಮಾನವಾದ ಆಕೆಯ ಅಂಗಕಾಂತಿಯಿಂದ ಆ 
ಬಭಾಸೇ ತಾಂ ವರಾರೋಪಾಂ ಭಟ್ಟಿಃ ಕತಿಪಯೈರ್ಶತ: | ಆಶ್ರಮವು ಬೆಳಗಿತು ಅಂತನ ಸುಂದರಿಯನ್ನು ನೋಡುತ್ತಲೇ 
ಬ ದುಷ್ಪಂಕನು ವಿನೋಟತನಾಗಿ ಅವಳೊಂದಿಗೆ ಮಾತನಾಡ 
ತೊಡಗಿದನು. ॥ ೮-೯ ॥ ಅವಳನ್ನು ನೋಡಿದೊಡನೆಯೇ 
ತದ್ದರ್ಷನಪ್ರಮುದಿತಃ  ಸಂನಿವೃತ್ತ  ಪರಿಶ್ರಮಃ। | ಅವನಿಗೆ ಪರಮಾನಂದವಾಯಿತು. ಅವನ ಮನಸಿನಲ್ಲಿ ಕಾಮ 
ಪಪ್ಪಚ್ಚ ಕಾಮಸಂತಪ್ಪ: ಪ್ರಹಸನ್‌ ಶಕ್ಷೃ್ಯಯಾ ಗಿರಾ /ವಾಸಳೆ ಜಾಗ್ರಕವಾಯಿತು. ಬಳಲಿಕೆಯೆಲ್ಳವೂ ಪರಹಾರ 
1೧೦ ॥ | ವಾಯಿತು ಅವನು ಮುಗುಳೆಗುತ್ತಾ ಮಧುರವಾದ ಮಾತು 
ಈ ಗಳಿಂದ ಅವಳಲ್ಲಿ ಕೇಳಿದನು -॥ ೧೦ ॥ ಎಲ್ಳೆ ಕಮಲಾಕ್ಷಿಯೇ! 
ನದದ ಪರದ ಭಯ 
3ಶ್ರ ಭವತ್ಯಾ ನಿರ್ಜನೇ ವನೇ | ದ ಸುಂದರಿಯೇ। ನೀನು ಈ ನಿರ್ಜನ ವನದಲ್ಲಿ 
1೦೦ ॥ | 'ದ್ರಕೂಂಡು ನನು ಮಾಡಬೇಹಿದಿರುವೆ? ॥ ೧೧ ॥ ಸುಂದರಿಯೇ! 
ಪೃಕ್ತಂ ರಾಜನೃತನಯಾಂ ಫೇದ್ಭೃಹು ತ್ವಾಂ ಸುಮಧ್ಯಮೇ | ನೀನು ಯಾರೋ ಕೃತ್ತಿಯನ ಮಗಳಾಗಿರಬೇಕೆಂದು ನಾನು 
ನ ಹಿ ಚೇತ: ಪೌರವಾಣಾಮಧರ್ಮೇ ರಮತೇ ಕ್ವಚಿತ್‌ | ಸ್ಪಷ್ಟವಾಗಿ ತಿಳಯುತ್ತಿದ್ದೇನೆ. ಏಕೆಂದರೆ, ಪುರುವಂಶೀಯರ ಚಿತ್ತವು 

॥ ೧೨ ॥ | ಎಂದೂ ಅಧರ್ಮದ ಕಡೆಗೆ ವಾಲುವುದಿಲ್ಲ ॥ ೧೨1 
ಶಕುಂತಲೆಯು ಹೇಳಿದಳು - ಮಹರಾಜ। ನೀವು ಹೇಳಿ 

ಹುಂತಲೋವಾಣಿ 


ಎಶ್ವಾನಿತ್ರಾತ್ಮಚ್ಛವಾಹಂ ತೃತ್ತಾ ಮೇನಕಯಾ ವನೇ॥ 
ವೇವೈತದ್ಧಗನಾನ್‌ ಕಣ್ಣೋ ನೀರ ಕಿಂ ಕರವಾಮ ತೇ 
॥೧೩॥ 
ಆಸ್ಕತಾಂ ಹ್ಯರವಿಂದಾಕ್ಷ್ಮ ಗೃಹ್ಮಶಾಮರ್ಹಣಂ ಚ ನಃ। 
ಭುಜ್ಯತಾಂಸಂತಿ ನೀವಾರಾ ಉಷ್ಕತಾಂ ಯದಿ ರೋಚತೇ 
॥೧೪॥ 


ದುಷ್ಕಂತ ಉವಾಚ 

ಉಪಪನ್ನಮಿದಂ ಸುಭ್ರು ಜಾತಾಯಾಃ ಕುತಿಕಾನ್ವಯೇ | 

ಸ್ಥಯಂ ಹಿ ವೃಣತೇ ರಾಜ್ಞಾಂ ಕನ್ಯಕಾಃ ಸದೃಶಂ ವರಮ್‌ 
Mohn 

ಓಮಿತ್ತುತ್ತೇ ಯಥಾಧರ್ಮಮುಪಯೇಮೇ ಶಖಂತಲಾಮ್‌ ! 

ಗಾಂಧರ್ವವಿಧಿನಾ ರಾಜಾ ದೇಶಕಾಲವಿಧಾನವಿತ್‌ 
nok 

ಅದೋಫವೀರೋೇ ರಾಜರ್ಷಿರ್ಮಹಿಸ್ಕಾಂ ನೀರ್ಯಮಾದಧೇ। 


ಶ್ಯೋಧೂತೇ ಸ್ವಪುರಂ ಯಾತಃಕಾಲೇನಾಸೂತಸಾಸುತಮ್‌ 
nota 





ದುದು ನಿಜವಾಗಿದೆ. ನಾನು ವಿಶ್ವಾಮಿತ್ರರ ಮಗಳು. ಮೇನಕೆ 
ಯೆಂಬ ಅಪ್ಪರೆಯು ನನ್ನನ್ನು ವನದಲ್ಲಿ ಬಿಟ್ಟುಹೋಗಿದ್ದರು. ಈ 
ಮಾತಿಗೆ ನನ್ನನ್ನು ಪಾಲಿಸಿ ಪೋಷಿಸಿದ ಮಹರ್ಷಿ ಕಣ್ಣರೇ 
ಸಾಕ್ಷಿಯಾಗಿದ್ದಾರೆ. ವೀರಿರೋಮಣಿಯೇ! ನಾನು ನಿಮಗೆ ಏನು 
ಸೇವೆ ಮಾಡಲಿ? ॥ ೧೩ ॥ ಕಮಲಾಕ್ಚನೇ। ಇಲ್ಲಿಯೇ 
ಕುಳಿತುಕೋ, ನಾವು ಮಾಡಲಿರುವ ಯತ್ನಿಂಚೆತ್‌ ಸತ್ಕಾರವನ್ನು 
ಸ್ವೀಕರಿಸು. ಆಶ್ರಮದಲ್ಲಿ ಶಾಲ್ಯಾನ್ಸವಿದೆ. ನೀನು ಬಯಸುವಿರಾದರೆ. 
ಊಟಮಾಡು. ಉಚಿತನನಿಸಿದರೆ. ಇಲ್ಲೇ ಉಳಿದುಕೊಳ್ಳ. 
ಬಹುದು. ॥ ೧೪॥ 

ದುಸ್ಕಂತನು ಹೇಳಿದನು - ಸುಂದರಿಯೇ | ನೀನು ಕುಶಿಕ 
ವಂಶದಲ್ಲಿ ಹುಟ್ಟುವೆ. ಅದಕ್ಕಾಗಿ ಈ ಪ್ರಕಾರದ ಅತಿಥ್ಯ-ಸತ್ಯಾರ' 
ಮಾಡುವುದು ನಿನಗೆ ಯೋಗ್ಯವೇ ಆಗಿದೆ. ಏಕೆಂದರೆ ರಾಜಕನ್ಯೆ 
ಯರು ಸ್ವತಃ ತಮ್ಮ ಪತಿಯನ್ನು ವರಣಮಾಡಿಕೊಳ್ಳುವರು. 
॥ ೧೫ ॥ ಶಕುಂತಲೆಯ ಸ್ವೀಕೃತಿ ದೊರೆತಾಗ ಜೀಶ, ಕಾಲ ಮತ್ತು 
ತಾಸ್ವದ ಎಧಿ- ವಿಧಾನಗಳನ್ನೂ | ನ ಬಲ್ಲ ದುಷ್ಕಂತನು ಗಾಂಧರ್ವವಿಧಿ 
ಯಾದ ಆಕೆಯನ್ನು ಏವಹವಾದನು. ॥ ೧೬ ॥ ಅಮೋಘ. 
ವೀರ್ಯನಾದ ದುಷ್ಕಂತನು ಅಂದು ರಾತ್ರಿ ಅಲ್ಲಿಯೇ ಇದ್ದು 
ಗರ್ಭಾಧಾನ ಸಂಸ್ಕಾರವನ್ನು ಮುಗಿಸ ಬೆಳಗಾಗುತ್ತಲೇ ತನ್ನ ರಾಜ 
ಧಾನಿಗೆ ತೆರಳಿದನು. ಸವಮಾಸಗಳು ತುಂಬುತ್ತಲೇ ಶಕುಂತಲೆಯು 
ಗಂಡುಮಗುವನ್ನು ಹಡೆದಳು. ॥ ೧೭ ॥ 


20 ಅಧ್ಯಾಯ) 


ನವಮ ಸೃಂಥ 


81 





ಕಣ್ಣು ಕುಮಾರಸ್ಥ ವನೇ ಚಕ್ರೇ ಸಮುಚಿತಾಃ ಕ್ರಿಯಾಃ 
ಬದ್ದ್ಯಾ ಮೃಗೇಂದ್ರಾಂಸ್ತರಸಾ ಕ್ರೀಡತಿ ಸ್ಥ ಸ ಬಾಲಕ: 
॥೧೮॥ 


ತಂ ಡುರತ್ಯಯವಿಕ್ರಾಂತಮಾದಾಯ ಪ್ರಮದೋತ್ತಮಾ । 
ಹರೇರಂಶಾಂಶಸಂಭೂತಂ ಭರ್ತುರಂತಿಕಮಾಗಮತ್‌ 
॥೧೯॥ 


ಯದಾ ನ ಜಗ್ಗಹೇ ರಾಜಾ ಭಾರ್ಯಾಪುತ್ರಾವನಿಂಧಿತೌ । 
ಶೃಣ್ವತಾಂ ಸರ್ವಭೂತಾನಾಂ ಖೇ ವಾಗಾಹಾಶರೀರಿಣೀ 
॥೨೦॥ 


ಮಾತಾ ಭಸ್ವ್ರಾಪಿತುಃ ಪುತ್ರೋ ಯೇನ ಜಾತಃ ಸ ಏವ ಸಃ 
ಭರಸಪುತ್ರಂ ದುಪ್ಕಂತ ಮಾವಮಂಸ್ಟಾ! ಶಕುಂತಲಾಮ್‌ 
॥೨೧॥ 


ರೆಜೋಧಾಃ ಪುತ್ರೋ ನಯತಿ ನರದೇವ ಯವಸ್ಸಯಾತ್‌ । 


ತ್ವಂ ಚಾಸ್ಯ ಧಾತಾ ಗರ್ಭಸ್ಯ ಸತ್ಯಮಾಹ ಶಕುಂತಲಾ 
॥೨೨॥ 


ಪಿತರ್ಯುಪರತೇ ಸೋಪಿ ಚಕ್ರವರ್ತೀ ಮಹಾಯಶಾಃ । 
ಮಹಿಮಾ ಗೀಯತೇ ತಸ್ಯ ಹರೇರಂಶಭುವೋ ಭುವಿ 
॥ ೨೩ ॥ 


ಚಕ್ರಂ ದಕ್ಷಿಣಹಸ್ತೇನಸ್ಯ ಪದ್ಮಕೋಶೋ5ಸ್ಕ ಪಾದಯೋಃ! 
ಈಜೇ ಮಹಾಭಿಷೇಕೇಣ ಸೋರಭಿಷಿಕ್ಟೋತ ಧಿರಾಡ್ತಿಥುಃ 
॥ ೨೪॥ 


ಪಂಚಿಸಂಚಾತತಾ ಮೇಧ್ಮೈರ್ಗಂಗಾಯಾಮನು ವಾಜಿಭಿಃ 
ಮಾಮತೇಯಂ ಪುರೋಧಾಯ ಯಮುನಾಯಾಮನು ಪ್ರಭುಃ 
1೨೫ ॥ 


ಅಪ್ಪಸಪ್ತತಿಮೇಧ್ಯಾಶ್ಟಾನ್‌ ಬಬಂಧ ಪ್ರದದದ್ಧರು। 
ಭರತಸ್ಯ ಹ ದೌಷ್ಯಂತೇರಗ್ಗಿ; ಸಾಚೀಗುಣೇ ಚಿತಃ। 
ಸಹಸ್ರಂ ಬದ್ಧಶೋ ಯಸ್ಸಿನ್‌ ಬ್ರಾಹ್ಮಣಾ ಗಾ ವಿಭೇಜಿರೇ 


॥೨೬॥ 





ಮಹರ್ಷಿ ಕಣ್ವರು ಕಾಡಿನಲ್ಲೇ ಆ ರಾಜಕುಮಾರನ ಜಾತಕ 
ರ್ಮಾದಿ ಸಂಸ್ಕಾರಗಳನ್ನು ವಿಧಿವತ್ತಾಗಿ ನೆರವೇರಿಸಿದರು. ಆ ಬಾಲ 
ಕನು ಬಾಲ್ಯದಲ್ಲೇ ದೊಡ್ಡ- ದೊಡ್ಡ ಸಿಂಹಗಳನ್ನು ಹಿಡಿದು ಕಟ್ಟಿ 
ಹಾಕಿ ಅವುಗಳೊಂದಿಗೆ ಆಡುತ್ತಿದ್ದನು. ॥ ೧೮ ॥ 

ಆ ಬಾಲಕನು ಭಗವಂತನ ಅಂಶಾಾವಕಾರನಾಗಿದ್ದಿ. 
ಅವನ ಬಲ ಪರಾಕ್ರಮಗಳು ಅಪರಿಮಿತವಾಗಿದ್ದುವು. ಪ್ರಮದೆ 
ಯರಲ್ಲಿ ಶ್ರೇಷ್ಠಳಾದ ಶಕುಂತಲೆಯು ಅವನನ್ನು ಜೊತೆಗೆ ಕರೆದು 
ಕೊಂಡು ತನ್ನ ಪತಿಯಬಳಿಗೆ ಹೋದಳು. ॥ ೧೯ ॥ ನಿರ್ದೋಷಿ 
ಗಳಾದ ಭಾರ್ಯಾ-ಪುತ್ರರನ್ನು ರಾಜನು ಸ್ವೀಕರಿಸಲಿಲ್ಲ ಅವರ 
ವಿಷಯವಾಗಿ ತಾನು ಏನನ್ನೂ ಅರಿಯೆನೆಂದು ಹೆಳಿ 
ಸಮಯದಲ್ಲಿ ಸಮಸ್ತ ಪ್ರಾಣಿಗಳು ಕೇಸುವಂತ ಆಕಾಶದಲ್ಲಿ 
ಅಶರೀರವಾಣಿಯೊಂದು ನುಡಿಯಿತು -॥ ೨೦॥ “ಪುತ್ರನ: 
ಉತ್ಪತ್ತಿಯಲ್ಲಿ ತಾಯಿಯು ಕೇವಲ ಚರ್ಮದ ಚೀಲಕ್ಕೆ ಸಮಾನ 
ಾಗಿರುತ್ತಾಳೆ. ವಾಸ್ತವವಾಗಿ ಪುತ್ರನು ಪಿತನಿಗೇ ಸೇರಿದವನು. 
ಏಕೆಂದರೆ, ತಂದೆಯೇ ಸಾಕ್ಷಾತ್ತಾಗಿ ಪುತ್ರನ ರೂಪದಲ್ಲಿ ಜನಿಸು 
ತಾನೆ. ಎಳ್ಳೆ ದುಷ್ಕಂತನೇ | ನೀನು ಶಕುಂತಲೆಯನ್ನು '೨ರಸ್ಕರಿಸ 
ಬೇಡ, ನಿನ್ನ ಪುತ್ರನ ಭರಣ-ಪೋಷಣೆ ಮಾಡು. ॥ ೨೧॥ 
ರಾಜನೇ | ವಂಶದ ವೃದ್ಧಿಯನ್ನು ಮಾಡುವ ಪ್ರತ್ರನು ತನ್ನ ತಂದೆ 
ಯನ್ನು ನರಕದಿಂದ ಉದ್ದರಿಸುವನು. ಆದುದರಿಂದ ನಿನ್ನ ಮಗ 
ನನ್ನು 'ತಿರಸ್ಕರಿಸದೇಡ. ಶಕುಂತಲೆಯಲ್ಲಿ ಗರ್ಭವನ್ನು ಇಟ್ಟವನು 
ನೀನೇ ಆಗಿರುವೆ. ಅವಳು ಹೇಳುವುದು ಸತ್ಯವಾಗಿದೆ.” ॥ ೨೨ ॥ 

ಆಕಾಶವಾಣಿಯಂತೆ ದುಷ್ಕಂತನು ಶಕುಂತಲೆಯನ್ನೂ ತನ್ನ 
ಪುತ್ರನನ್ನು ಯಥಾಯೋಗ್ಯವಾಗಿ ಸ್ವೀಕರಿಸಿ, ಆ ಬಾಲಕನಿಗೆ ಭರತ 
ನೆಂದು ನಾಮಕರಣಮಾಡಿದನು. ಪರೀಕ್ಷಿತನೇ! ತಂದೆಯಾದ 
'ಮಷ್ಟಂತನ ಮೃತ್ಯುವಾದ ಬಳಿಕ ಪರಮ ಯಶಸ್ವಿಯೂ, ಭಗವಣನ 
ಅಂಶಸಂಭೂತನಾಗಿದ್ದ ಭರತನು ಚಕ್ರವರ್ತಿಯಾದನು. ಇಂದೂ 
ಕೂಡ ಅವನ ಮಹಿಮೆಯನ್ನು ಭೂಮಂಡಲದಲ್ಲಿ ಹಾಡಲಾಗು 
ತ್ತದೆ. ॥ ೨೩ ॥ ಅವನ ಬಲದ ಕೈಯಲ್ಲಿ ಚಕ್ರದ ಚಿಹ್ನೆಯಿದ್ದತ್ತು. 
'ಪಾದಗಳಲ್ಲಿ ಕಮಲಕೋಶದ ಚಿಣೆೆಗಳಿದ್ದವ. ಮಹಾಭಿಪೇಕದ 
ವಿಧಿಯಿಂದ ಪುರೋಹಿತರು ಭರತನನ್ನು ರಾಜಾಧಿರಾಜನಾದ 
ಚಕ್ರವರ್ತಿಯ ಪದವಿಯಲ್ಲಿ ಕುಳ್ಳರಿಸಿ ಪಟ್ಯಾಭಿಷೇಕ ಮಾಡಿದರು. 
ಅವನು ಮಹಾಶಕ್ತಿಶಾಲಿಯಾದ ರಾಜನಾಗಿದ್ದನು. ॥ ೨೪ ॥ ಭರತ 
ಚಕ್ರವರ್ತಿಯು ಮಮತಾ ಎಂಬುವಳ ಪುತ್ರ ದೀರ್ಫತಮಸ 
ಮುನಿಯನ್ನು ಪುರೋಹಿತನನ್ನಾಗಿಸಿಕೊಂಡು ಗಂಗೋತ್ರಿಯಿಂದ 
ಹಿಡಿದು ಗಂಗಾಸಾಗರಸಂಗಮದವರೆಗಿನ ಗಂಗಾತಟದಲ್ಲಿ ಐವತೈದು. 
ಅಶ್ವಮೇಧಗಳನ್ನು ಮಾಡಿದನು. ಹೀಗೆಯೇ ಯಮಿನೋತ್ರಿ 
ಯಿಂದ ಪ್ರಯಾಗದವರೆಗಿನ ಯಮುನಾತೀರದಲ್ಲಿ ಎಪ್ತೆಂಟು 
ಅಶ್ವಮೇಧಗಳನ್ನು ಮಾಡಿದನು. ಈ ಎಲ್ಲ ಯಜ್ಞಗಳಲ್ಲಿಯೂ 
ಭರತನು ಅಪಾರವಾದ ಧನರಾಶಿಯನ್ನು ಬ್ರಾಹ್ಮಣರಿಗೆ ದಾನ 
ಮಾಡಿದನು. ಅವನು ಪ್ರಕೃಷ್ಣವಾದ ಗುಣಗಳಿಂದ ಕೂಡಿದ 
ಪ್ರದೇಶದಲ್ಲಿ ಆಗ್ನಿಚಯನ ಮಾಡಿ, ಆ ಪ್ರದೇಶದಲ್ಲಿ ಒಂದು 
ಸಾವರ ಬ್ರಾಹ್ಮಣರು ಭರತನಿಂದ ದಕ್ಷಿಣೆಯಾಗಿ ಕೊಡಲ್ಪಟ್ಟ 
ಗೋವುಗಳನ್ನು ಬಧ್ವ-ಬದ್ವ ಸಂಖ್ಯೆಯಲ್ಲಿ (ಒಂದು ಬದ್ವವೆಂದೆರೆ 
೧೩,೦೮೪) ಹಂಚಿಕೊಂಡರು. ॥ ೨೫-೨೬ ॥ 


ಶ್ರೀಮದ್ಭಾಗವತ. 


[ಅಧ್ಯಾಯ 20 





ತ್ರಯಸ್ವ್ರಿಚಚ್ಛತಂ ಹೃಶ್ಯಾನ್ಸದ್ದಾ ವಿಸ್ಠಾಪಯನ್ವಪಾನ್‌ ! 
ದೌಷ್ಯಂತರತ್ಯಗಾನ್ಯಾಯಾಂ ದೇವಾನಾಂ ಗುರುಮಾಯಯೌ 
॥೨೭/ 


ಮೃಗಾನ್‌ ಶುಕ್ಷದತಃ ಕೃಷ್ಣಾನ್‌ ಹಿರಣ್ಯೇನ ಪರೀವೃತಾನ್‌ 1 
ಆದಾತ್ಮರ್ಮಣಿ' ಮಷ್ಣಾರೇ ನಿಯುತಾನಿ ಚತುರ್ದಶ 
॥೨೮॥ 


ಭರತಸ್ಯ ಮಹತ್ಯರ್ಮ ನ ಪೂರ್ವೇ ನಾಪರೇ ನೃಪಾಃ 
ನೈವಾಪುರ್ನೈವ ಪ್ರಾಪ್ಟ್ಯಂತಿ ಬಾಹುಭ್ಯಾಂ ತ್ರಿದಿವಂ ಯಥಾ 
॥೨೯॥ 


ಕಿರಾತಹೂಣಾನ್ಯವನಾನಂಧ್ರಾನ್‌ಕಂಕಾನ್ಫಶಾಂಭಕಾನ್‌ 1 
ಅಬ್ರಹತ್ಯಾಶೃಪಾಖ್ಯಾಹನ್‌ ವೈಸಗೃನಯೇರಖಿರಾನ್‌ 


॥೩೦॥ 


ಜಿತ್ವಾ ಪುರಾಸುರಾದೇವಾನ್ಯೇ ರಸೌಕಾಂಸಿ ಭೇಜಿರೇ 
ಶೇವಸ್ಟ್ರಿಯೋ ರಸಾಂ ನೀತಾ: ಪ್ರಾಣಿಭಿ: ಪುನರಾಹರತ್‌ 


೩೧೬ 


ಸರ್ವಕಾಮಾನ್‌ ದುಡುಹತು: ಪ್ರಜಾನಾಂ ತಸ್ಕ ರೋಧ / 
ಸಮಾಸ್ಟ್ರಿಣವಸಾಹಸ್ರೀರ್ದಿಕ್ಸು. ಚಕ್ರಮವರ್ತಯತ್‌ 
॥೩೨॥ 


ಸ ಸಮ್ರಾಡ್ಜೋಕಪಾಲಾಖ್ಯಮೈಶ್ಶರ್ಯಮಧಿರಾಟ್‌ ಶ್ರಿಯಮ್‌ | 
ಚಕ್ರಂ ಚಾಸ್ಟಲಿತಂ ಪ್ರಾಣಾನ್ಮೃಷೇತ್ಯುಪರರಾಮ ಹ 
॥೩೩॥ 


ತಸ್ಯಾಪನ್ನೃಷ ವೈದರ್ಭ್ಯಃ ಪತ್ಚಸ್ತಿಸ್ತಃ ಸುಸಮೃತಾ:। 
ಜಘುಸ್ಟ್ಯಾಗಭಯಾತ್ವುತ್ರಾನ್ನಾನುರೂಪಾ. ಇತೀರಿತೇ 
[Ee 


ತನ್ನೈವಂ ವಿತಥೇ ವಂಶೇ ತದರ್ಥಂ ಯಜತ: ಸುತಮ್‌ । 
ಮರುತ್ಸ್ಬೋಮೇನ ಮರುತೋ ಭರಜ್ಞಾಜಮುಹಾದದು: 
11೩೫ 


ಆಡರ್ಪತ್ಥ್ಯಾಂ ಭ್ರಾತ್ಯಪ್ಟ್ಯಾಂ ಮೈಥುನಾಯ ಬೃಹಚ್ಛಿ । 
ಪ್ರವೃತ್ತೋ ಜಾರಿತೋ ಗರ್ಭಂ ಶಪ್ಪ್ವಾವೀರ್ಯಮನಾಸ್ಯಜತ್‌ 
॥೩೬/ 





ಹೀಗೆ ಭರತ ಚಕ್ರವರ್ತಿಯು ಆ ಯಜ್ಞಗಳಲ್ಲಿ ಒಂದು 
ನೂರಮೂವತ್ತಮೂರು ಕುಡುರೆಗಳನ್ನು ಯೂಪಗಳಿಗೆ ಕಟ್ಟನೂರ 
ಮೂವತ್ತಮೂರು ಯ್ಯಾಸಳನ್ನು ಮಾಡಿ ಸಮಸ್ತ ರಾಜರನ್ನು 
ಆಶ್ಯರ್ಯಗೊಳಿಸಿದನು. ಈ ಯಜ್ಞಗಳ ಮೂಲಕ ಈ ಲೋಕದಲ್ಲಿ 
ಭರತನಿಗೆ ಪರಮ ಯಶಸ್ಸು ಲಭಿಸಿತು. ಕೊನೆಗೆ ಅವನು ಮಾಯೆ 
ಯನ್ನು ಜಯಿಸಿ ದೇವತೆಗಳ ಪರಮಗುರುವಾದ ಭಗವಾನ್‌ 
ಶ್ರೀಹರಿಯನ್ನು ಪಡೆದುಕೊಂಡನು. ॥ ೨೭ ॥ ಯಜ್ಞದಲ್ಲಿ 'ಮಷಾರ' 
ಎಂಬ ಒಂದು ಕರ್ಮವಿರುತ್ತದೆ. ಅದರಲ್ಲಿ ಭರತನು ಸುವರ್ಣ 
ವಿಭೂಹಿತವಾಥ ಬಳಿಯ ದಂತಗಳಿಂದ ಕೂಡಿದ್ದ ಕಪ್ಪಬಣ್ಣದ 
ಪದಿನಾಲ್ಕು ಲ್ಲ ಆನೆಗಳನ್ನು ದಾನಮಾಡಿದನು. ॥ ೨೮ ॥ 
ಭರತನು ಮಾಡಿದಂತಹ ಮಹಾಣರ್ಯವನ್ನು ಹಿಂದೆ ಯಾರೂ 
ಮಾಡಿರಲಿಲ್ಲ ಮುಂದೆ ಯಾರೂ ಮಾಡಲಾರರು. ಯಾರಾದರೂ 
ಕೈಯಿಂದ ಸ್ವರ್ಗವನ್ನು ಮುಟ್ಟಬಲ್ಲನೇ ? ॥ ೨೯ ॥ ಭರತ ಚಕ್ರ 
ವರ್ತಿಯು ದಿಗ್ವಿಜಯದ ಸಮಯದಲ್ಲಿ ಕಿರಾತ ಹೂಣ, 
ಯವನ, ಅಂದ್ರ, ಕಂಕ ಖನ್ನ ಶಕ್ತ ಮ್ಹಣಚ್ಛ ಮೊದಲಾದ ಸಮಸ್ತ. 
ಬ್ರಾಹ್ಮಣದ್ರೋಹಿಗಳನ್ನು ಕೊಂದುಹಾಕಿದನು. ॥ ೩೦ ॥ ಬಲಿಷ್ಟ 
ರಾದ ಅಸುರರು ದೇವತೆಗಳನ್ನು ಗೆದ್ದು ದೇಮ್ಟ್ರೀಯರನ್ನು 
ಅನಹರಿಃಕೊಂಡು ಹೋಗಿ ವಾಸಮಾಡುತ್ತಿದ್ದರು. 
ದೇವತೆಗಳ ಪ್ರಾರ್ಥನೆಯಂತೆ ಭರತಚಕ್ರವರ್ಶಿಯು ಆ ದೇವತಾ 
ಸ್ತ್ರೀಯರನ್ನು ಬಿಡಿಸಿ ತಂದು ದೇವತೆಗಳಿಗೆ ಒಪ್ಪಿದನು. ॥ ೩೧॥ 
ಭರತನ ರಾಜ್ಯದಲ್ಲಿ ಭೂಮ್ಯಂತೆರಕ್ಟಗಳು ಪ್ರಜೆಗಳ ಸಕಲ ಆವಶ್ಯಕತೆ 
ಗಳನ್ನು ಪೂರ್ಣಗೊಳಸುತ್ತಿದ್ದವು. ಅವನು ಇಪ್ರೇಳುಸಾವಿರ ವರ್ಷ 
ಗಳವರೆಗೆ ಅಖಂಡ ಭೂಮಂಡಲದ ಏಶ್ಛತ್ರ ರಾಜ್ಯವಾಳಿದನು. 
॥ ೩೨ ॥ ಕೊನೆಗೆ ಭರತ ಚಕ್ರವರ್ತಿಯು - ಲೋಕಪಾಲರನ್ನೂ 
ಚಕಿತಗೊಳಿಸುವಂತಹ ಐಶ್ವರ್ಯ, ಸಾರ್ವಭೌಮ ಸಂಪತ್ತು, 
ಅಖಂಡ ಶಾಸನ ಮತ್ತು ಈ ಜೀವನವೂ ಕೂಡ ಮಿಶ್ಛೆಯೇ ಆಗಿದೆ. 
ಎಂದು ನಿಶ್ಚಯಿಸಿ ಸಂಸಾರದಿಂದ ವಿರಕ್ಷೆನಾದನು. ॥ ೩೩ ॥ 
ಪರೀಕ್ಷಿತನೇ | ವಿದರ್ಭರಾಜನ ಮೂವರು ಕನ್ಯೆಯರು ಭರತ 
ಚಕ್ರವರ್ತಿಯ ಪತ್ರಿಯರಾಗಿದ್ದರು. ಅವರು ಪತಿಯನ್ನು ಬಹಳ 
ವಾಗಿ ಅದರಸುತ್ತಿದ್ದರು. ಆದರೆ ಭರತನು ಅವರಲ್ಲಿ -- ನಿಮ್ಮಲ್ಲಿ 
ಹುಟ್ಟಿದ ಮಕ್ಕಳು ನನಗೆ ಅನುರಾಪರಾಗಿಲ್ಲವೆಂದು ಹೇಳಿದಾಗ 
ಅವರೆಲ್ಲರೂ ಹೆದರಿ - ಸಾಮ್ರಾಟನು ನಮ್ಮನ್ನು ತ್ಯಜಿಸದಿರಲಿ 
ಎಂದು ತಮ್ಮ ಮಕ್ಕಳನ್ನು ಕೊಂದುಹಾಕಿದರು. ॥ ೩೪ ॥ ಹೀಗೆ 
ಭರತಚಕ್ರವರ್ತಿಯ ವಂಶವು ವಿಚ್ಛಿನ್ಷವಾಯಿತು. ಆಗ ಅವನು 
ಸಂತಾನದ ಪ್ರಾಪ್ತಿಗಾಗಿ 'ಮರುತ್‌ಸ್ತೋಮ'ವಂಬ ಯಜ್ಞವನ್ನು 
ಮಾಡಿದನು. ಇದಂಂದ ಮರುದ್ದಣರು ಸುಪ್ರೀತರಾಗಿ ಛರತನಗೆ 
ಭರಡ್ವಾಜನಂಬ ಪುತ್ರನನ್ನು ದಯಪಾಲಿಸಿದರು. ॥ 2೫ ಭರ 
ದ್ವಾಜರ ಉತ್ಪಿಯ ಪ್ರಸಂಗ ಇಂತಿದೆ ಒಮ್ಮೆ ಬೃಹಸ್ಟತಿಯು ತನ್ನ 
ತಮ್ಮನಾದ ಉತಶ್ಛನ ಗರ್ಭವತಿಯಾದ ಪತ್ನಿಯೊಡನೆ ಸಮಾಗಮ 
ವನ್ನು ಬಯಸಿದರು. ಆ ಸಮಯದಲ್ಲಿ ಗರ್ಭದಲ್ಲಿ ಬಾಸ 
(ದೀರ್ಭತಮ್ಯಾನು ಅವನನ್ನು ತಡೆದನು. ಆದರೆ ಬೃಹಸ್ಪತಿಯು 
ಅದರ ಮಾತಿಗೆ ಕಿಂಗೊಜದೆ ಅದಕ್ಕೆ "ನಿನು ಕುರುಂನಾಗು' 
ಎಂದು ಶಪಿಸಿ ಗರ್ಭಾಧಾನವನ್ನು ಮಾಡಿಬಟ್ಟನು. ॥ ೩೬ ॥ 


21 ಅಧ್ಯಾಯ] 


ನವಮ ಸ್ಥಂಧ 


83 





ತಂ ತೃಜ್ತಕಾಮಾಂ ಮಮತಾಂ ಭರ್ತೃತ್ಯಾಗವಿಶಂಕಿತಾಮ್‌ | 
ನಾಮನಿರ್ವಚನಂ ತಸ್ಯ ಶ್ಲೋಕಮೇನಂ ಸುರಾ ಜಗುಃ 
nan 


ಮೂಢೇ ಭರ ದ್ವಾಜಮಿಮಂ ಭರ ದ್ಹಾಜಂ ಬೃಹಸ್ಟತೇ । 
ಯಾತೌ ಯದುಕ್ವ್ವಾ ಪಿತರೌ ಭರದ್ದಾಜಸ್ತತಸ್ತ್ಯಯಮ್‌ 


mag 


ಚೋದ್ಯಮಾನಾ ಸುಕೈರೇವಂ ಮತ್ತಾ ವಿತಥಮಾತ್ಮಜಮ್‌ । 
ವ್ಯಸ್ಕಜಸ್ಮರುತೋರಬಿದ್ದನ್‌ದಕ್ತೋಂಯಂ ಎತಥೇನ್ನಯೇ 
॥ರ೯॥ 





ಉತಥ್ಯನ ಪತ್ನೀ ಮಮತೆಯು - ತನ್ನ ಪತಿಯು ತನ್ನನ್ನುತ್ಯಜಿಸಿ 
ಬಿಡುವನೆಂದು ಹೆದರಿದಳು. ಅದಕ್ಕಾಗಿ ಬೃಹಸ್ಪತಿಯ ಮೂಲಕ 
ಹುಟ್ಟಲಿರುವ ಶಿಶುವನ್ನು ತ್ಯಜಿಸಲು ಬಯಸಿದಳು. ಆ ಸಮಯ 
ದಲ್ಲಿ ದೇವತೆಗಳು ಗರ್ಭಸ್ಥವಾದ ಶಿಶುವಿನ [ಚನ 
ಮಾಡುತ್ತಾ ಈ ಶ್ಲೋಕವನ್ನು ಹೇಳಿದರು. ॥ ೩೭ ॥ 












ನೀನೇ ಭರಿಸು. ಹೆದರಬೇಡ ಎಂದು ಹೇಳಿದಾಗ 
ಒಲ್ಲೆನೆಂದಳು, ಆಗ ಬೃಹಸ್ಪತಿಯೇ | ನಿನಗೂ ನಿನ್ನ 
ಪುತ್ತರೂಪದಲ್ಲಿರುವ ಈ ದ್ವಾಜನನ್ನು ನೀನೇ ಭರಿಸು. ದೇ 
ಮಾತಿಗೆ ಬೃಹಸ್ಪತಿಯು ಒಲ್ಲನೆಂದನು. ಇದರಿಂದಾಗಿ ಈ ಮಗು 
ಎಗೆ ಭರದ್ವಾಜನೆಂದು ಹೆಸರಾಯಿತು. ॥ ೩೮ ॥ ದೇವತೆಗಳ 
ಮೂಲಕ ಹೀಗೆ ನಾಮನಿರ್ವಚನವಾದರೂ ಮಮತೆ 
ಪುತ್ರನು ಅನ್ಯಾಯದಿಂದ ಹುಟ್ಟಿರುವನು ಎಂದು ತಿಳಿದು ಆಕೆಯು 
ಆ ಶಿಶುವನ್ನು ಬಿಟ್ಟುಬಿಟ್ಟು. ಆಗ ಮರುದ್ಗಣರೇ ಅದನ್ನು 
ಸಾಕಿದರು. ಭರತನ ವಂಶವು ನಿಂತುಹೋಗುವಾಗ, ಅವನನ್ನು 
ತಂದು ಭರತನಿಗೆ ಇತ್ತರು. ಈ ಏತಥನೇ (ಭರದ್ವಾಜ) ಭರತಾಗೆ 
ದತ್ತಪುತ್ತನಾದನು. ॥ ೩೯ ॥ 








ಇಪ್ಪತ್ತನೆಯ ಅಧ್ಯಾಯವು ಮುಗಿಯಿತು. ॥ ೨೦ ॥ 


ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪಾರಮಹಂಸ್ಕಾಂ ಸಂಹಿತಾಯಾಂ ನವಮ ಸ್ಕಂಧೇ ವಿಂಶೋ5ಧ್ಯಾಯಃ॥ ೨೦ ॥ 
——— 


ಇಪ್ಪತ್ತೊಂದನೆಯ ಅಧ್ಯಾಯ 
ಭರತವಂಶದ ವರ್ಣನೆ- ರಂತಿದೇವನ ಕಥೆ 


ಶ್ರೀಶುಕ ಉವಾಚ 


ವಿಶಥಸ್ಯ ಸುಶೋ ಮನ್ಯುರ್ಬೃಹತ್ಮತ್ರೋ ಜಯಸ್ತತಃ । 
ಮಹಾವೀರ್ಯೋ ನರೋ ಗರ್ಗಃ ಸಂಕೃತಿಸ್ತು ನರಾತ್ಮಜಃ 
nou 


ಗುರುಶ್ಚ ರಂತಿದೇವಶ್ಚ ಸಂಕೃತೇಃ ಪಾಂಡುನಂದನ । 
ರಚಿದೇವಸ್ಯ ಹಿ ಯಶ ಇಹಾಮುತ್ರ ಚ ಗೀಯತೇ 
॥ ೨॥ 


ವಿಯದ್ಧಿತ್ವಸ್ಥ ದದತೋ ಲಬ್ಬಂ ಲಬ್ಬಂ ಬುಭುಕ್ಚತಃ । 





ವ ಸೀದತಃ 
॥೩॥ 

ತೀಯುರಪ್ಯಚತ್ವಾರಿಂದಹಾನ್ಯಜಿಬತ: ಕಿಲ॥ 
ಫ್ರಾತಪಾಯಸಸಂಯಾವಂ ತೋಯಂ ಪ್ರಾತರುಪಸ್ಥಿತಮ್‌ 


॥೪॥ 





ಶ್ರೀತುಕಮಹಾಮುನಿಗಳು ಹೇಳುತ್ತಾರೆ - ಎ: 
ವಿತಥ ಅಥವಾ ಭರದ್ವಾಜನ ಮಗ ಮನ್ಮು 
ವಿಗೆ- ಸಟ ಜಯ, ಮಹಾವೀಯಃ 






ಸ್ವಲ್ಪ ತುಪ್ಪ, ಪಾಯಸ, ಗೋದಿಯ ಅನ್ನ ಮತ್ತು ನೀರು 
ದೊರೆತವು. ॥ ೪ ॥ 


ಶ್ರೀಮದ್ಭಾಗವತ. 


[ಅಧ್ಯಾಯ 21 





84 
ಕೃಚ್ಛಪ್ರಾಪ್ತಕುಟುಂಬಸ್ಯ ಕ್ಬುತ್ತಡ್ಟಾಂ ಜಾತವೇಪಥೋಃ | 
ಅತಿಥಿರ್ಬ್ರಾಹ್ಮಣಃ ಕಾಲೇ ಭೋಕ್ತುಕಾಮಸ್ಯ ಚಾಗಮತ್‌ 


ಖ್ಚೈ ಸಂವ್ಯಭಜತ್ತೋರನ್ನಮಾದೃತ್ಯ ಶ್ರದ್ಧಯಾ | 
ಹರಿಂ ಸರ್ವತ್ರ ಸಂಪಸ್ಯನ್ನ ಭಕ್ತ್ಯಾ ಪ್ರಯಯೌ ದ್ವಿ 
mk 


ಅಥಾನ್ಯೋ ಭೋಕ್ಷ್ಯಮಾಣಸ್ಯ ವಿಭಕ್ತಸ್ಯ ಮಹೀಪತೇ । 
ವಿಭಕ್ತಂ ವೃಭಜತ್ತಸ್ಟೈ ವೃಷಲಾಯ ಹರಿಂ ಸ್ಥರನ್‌ 
॥೭॥ 


ಯಾತೇ ಶೂದ್ರೇ ತಮನ್ಯೋತಗಾದತಿಥಿಃ ಶ್ವಭಿರಾವೃತಃ । 
ರಾಜನ್ಯೇ ದೀಯತಾಮನ್ನಂ ಸಗಣಾಯ ಬುಭುಕ್ಕತೇ 
॥೮॥ 


ಸ ಆದ್ಭತ್ಯಾವಿಷ್ಟು ಯದ್ದಹುಮಾನಪುರಸೃತಮ್‌ । 
ತಚ್ಚ ದತ್ತ್ವಾ ನಮತ್ಯಕ್ರೇ ಶತ ಶ್ವಸತಯೇ ವಿಭು: 


men 


ಪಾನೀಯಮಾತ್ರಮುಚ್ಛೇಷಂ ತಚ್ಚೈಕಪರಿತರ್ಪಣಮ್‌ (| 
ಪಾಸ್ಯತಃ ಪುಲ್ಕಸೋರಭ್ಯಾಗಾದಪೋ ದೇಹ್ಯಶುಭಸ್ಯ ಮೇ 
॥೧೦॥ 


ತಸ್ಯ ತಾಂ ಕರುಣಾಂ ವಾಚಂ ನಿಶಮ್ಯ ವಿಪುಲಶ್ರಮಾಮ್‌ | 
ಕೃಪಯಾ ಭೃಶಸಂತಪ್ಪ ಇದಮಾಹಾಮೃತಂ ವಚಃ 
noon 


ನ ಕಾಮಯೇರಹಂ ಗತಿಮೀಶ್ವದಾತ್ಮರಾ- 
ಮಷ್ಟರ್ಧಿಯುಕ್ತಾಮಪುನರ್ಭವಂ 
ಆರ್ತಿಂ ಪ್ರಪದ್ಯೇ ಖಲದೇಹಭಾಜಾ- 

ಮಂತಃ ಸ್ಥಿತೋ ಯೇನ ಭವಂತ್ಯದುಚಖಾ: 


॥೧೨॥ 


ಕುತ್ತಟ್‌ಶ್ರಮೋ ಗಾತ್ರಪರಿಶ್ರಮಶ್ಚ 
ದೈನ್ಯಂ ಕ್ಷಮ ಶೋಕವಿಷಾದಮೋಹಾಃ । 
ಸರ್ವೇ ನಿವೃತ್ತಾಃ ಕೃಪಣಸ್ಯ ಜಂತೋ- 


ರ್ಜಿಜೀವಿಷೋರ್ಜೀವಜಲಾರ್ಪಣಾನ್ಥೇ ॥ ೧೩॥ 





ಅವನ ಪರಿವಾರವು ಹಸಿವು-ಬಾಯಾರಿಕೆಯಿಂದ ಬಹಳ 
ಸಂಕಟಪಡುತ್ತಾ ಗಡ-ಗಡನೆ ನಡುಗುತ್ತಿತ್ತು. ಆದರೆ ಅವರೆಲ್ಲರೂ 
ಇನ್ನೇನು ಭೋಜನ ಮಾಡಬೇಕೆಂದಿರುವಾಗ ಓರ್ವ ಬ್ರಾಹ್ಮಣನು 
ಅತಿಥಿಯಾಗಿ ಬಂದನು. ॥ ೫ ॥ ರಂತಿದೇವನು ಎಲ್ಲರಲ್ಲಿ 
ಶ್ರೀಭಗವಂತನನ್ನೇ ದರ್ಶಿಸುತ್ತಿದ್ದನು. ಆದುದರಿಂದ ಅವನು 
ಅತ್ಯಂತ ಶ್ರದ್ಧಾದರಗಳಿಂದ ದೊರಕಿದ ಅದೇ ಅನ್ನದಿಂದ ಬ್ರಾಹ್ಮಣ 
ನಿಗೆ ಭೋಜನ ಮಾಡಿಸಿದನು. ಬ್ರಾಹ್ಮಣನು ಭೋಜನಮಾಡಿ 
ಹೊರಟುಹೋದನು. ॥ ೬ ॥ 

ಪರೀಕ್ಷಿತನೇ | ಈಗ ಉಳಿದಿರುವ ಅನ್ನವನ್ನು ಪರಸ್ಪರ ಹಂಚಿ 
ಕೊಂಡು ಊಟಮಾಡಲು ರಂತಿದೇವನು ಬಯಸಿದನು. ಅದೇ 
ಸಮಯಕ್ಕೆ ಇನ್ನೋರ್ವ ಶೂದ್ರನು ಅತಿಥಿಯಾಗಿ ಬಂದನು. ರಂತಿ 
ದೇವನು ಭಗವಂತನನ್ನು ಸ್ಥರಿಸುತ್ತಾ ಆ ಉಳಿದ ಅನ್ನದಲ್ಲಿಯೂ 
ಸ್ವಲ್ಪ ಭಾಗವನ್ನು ಶೂದ್ರನ ರೂಪದಲ್ಲಿ ಬಂದ ಅತಿಥಿಗೆ ಊಟ 
ಮಾಡಿಸಿದನು. ॥ ೭ ॥ ಶೂದ್ರನು ತಿಂದುಂಡು ಹೊರಟುಹೋದಾಗ 
ನಾಯಿಗಳೊಂದಿಗೆ ಮತ್ತೋರ್ವ ಅತಿಥಿಯು ಬಂದನು. ಅವ 
ನೆಂದನು - ರಾಜನೇ! ನಾನು ಮತ್ತು ನನ್ನ ನಾಯಿಗಳು 
ಹಸಿದಿದ್ದೇವೆ. ತಿನ್ನಲು ಏನಾದರೂ ಕೊಡು. ॥ ೮ ॥ ರಂತಿದೇವನು 
ಅತ್ಯಂತ ಅದರಭಾವದಿಂದ ಬಂದ ಅತಿಥಿಗೆ ಉಳಿದ ಅನ್ನವನ್ನು 
ಕೊಟ್ಟನು ಮತ್ತು ಭಗವನ್ಮಯನಾಗಿ ನಾಯಿಯ ಒಡೆಯನ ರೂಪ 
ದಲ್ಲಿ ಬಂದ ಭಗವಂತನನ್ನು ನಮಸ್ಕರಿಸಿದನು. ॥ ೯ ॥ ಈಗ ಕೇವಲ 
ನೀರು ಮಾತ್ರ ಉಳಿದಿತ್ತು. ಅದೂ ಕೂಡ ಒಬ್ಬನಿಗೆ ಕುಡಿಯಲು 
ಸಾಕಾಗುವಷ್ಟೇ ಇತ್ತು. ಅದನ್ನು ತಮ್ಮಲ್ಲಿ ಹಂಚಿಕೊಂಡು ಕುಡಿಯ 
ಬೇಕೆಂದಿರುವಾಗ ಓರ್ವ ಚಾಂಡಾಲನು ಬಂದುಬಿಟ್ಟನು - 
'ಸ್ವಾಮಿ। ನಾನು ಅತ್ಯಂತ ನೀಚನಾಗಿರುವೆನು. ನನಗೆ ನೀರನ್ನು 
ಕುಡಿಸು' ಎಂದು ಹೇಳಿದನು. ॥ ೧೦ ॥ ಹೀಗೆ ಹೇಳಲೂ ಕೂಡ 
ಬಹಳ ಬಳಲಿ ಕಷ್ಟಪಡುತ್ತಿದ್ದ ಆ ಚಾಂಡಾಲನ ಕರುಣಾಪೂರ್ಣ 
ವಾದ ಮಾತನ್ನು ಕೇಳಿ, ಕರುಣಾಶಾಲಿಯಾದ ರಂತಿದೇವನು 
ದಯೆಯಿಂದ ಅತ್ಯಂತ ಸಂಕಟಪಡುತ್ತಾ ಅಮೃತಮಯ ಈ 
ಮಾತನ್ನು ಹೇಳಿದನು. ॥ ೧೧ ॥ ನಾನು ಭಗವಂತನಲ್ಲಿ ಅಣಿಮಾದಿ 
ಅಷ್ಟಪಿದ್ದಿಗಳಿಂದ ಕೂಡಿದ ಪರಮಗತಿಯನ್ನು ಬಯಸುವುದಿಲ್ಲ. 
ಹೆಚ್ಚೇನು ಮೋಕ್ಷವನ್ನೂ ಕೂಡ ಬೇಕೆಂದು ಕೇಳುವುದಿಲ್ಲ ನಾನು 
ಸಮಸ್ತ ಪ್ರಾಣಿಗಳ ಹೃದಯದಲ್ಲಿ ನೆಲೆಸಿ ಅವರ ಎಲ್ಲ ದುಃಖ 
ಗಳನ್ನು ನಾನೇ ಸಹಿಸುವಂತಾಗಲಿ. ಹೀಗೆ ಮಾಡುವುದರಿಂದ 
ಯಾವ ಪ್ರಾಣಿಗೂ ದುಃಖವಾಗದಿರಲೆಂದು ಮಾತ್ರ ನನ್ನ ಅಪೇಕ್ಷೆ 
ಯಾಗಿದೆ. ॥ ೧೨ ॥ ಈ ದೀನ ಪ್ರಾಣಿಯು ನೀರು ಕುಡಿದಾದರೂ 
ಬದುಕಲು ಬಯಸುತ್ತಿದೆ. ನೀರನ್ನು ಕೊಟ್ಟರೆ ಇವನ ಜೀವನದ 
ರಕ್ಷಣೆಯಾಗುವುದು. ಇದರಿಂದಾಗಿ ನನ್ನ ಹಸಿವು-ಬಾಯಾ 
ರಿಕೆಯ ಪೀಡೆ, ಶರೀರದ ಶಿಥಿಲತೆ, ದೀನತೆ, ಗ್ಲಾನ್ಬ, ಶೋಕ, 
ವಿಷಾದ, ಮೋಹ ಇವೆಲ್ಲವೂ ಹೊರಟುಹೋಗುತ್ತವೆ. ನಿಶ್ಚಯವಾಗಿ 
ಈಗ ನಾನೇ ಸುಖಿಯು॥ ೧೩. ॥ 


21 ಅಧ್ಯಾಯ] 


ನವಮ ಸೃಂಧ 


85 





ಇತಿ ಪ್ರಭಾಷ್ಕ ಪಾನೀಯಂ ಮ್ರಿಯಮಾಣಃ ಪಿಪಾಸಯಾ । 
ಪುಲ್ಮಸಾಯಾದದಾದ್ವೀರೋ ನಿಸರ್ಗಕರುಣೋ ನೃಪ: 
nov 
ತಸ್ಯ ತ್ರಿಭುವನಾಧೀಶಾಃ ಫಲದಾಃ ಫಲಮಿಚ್ಛತಾಮ್‌ | 
ಆತ್ಮಾನಂ ದರ್ಶಯಾಳ್ಯ್ರುರ್ಮಾಯಾ ವಿಷ್ಣುವಿನಿರ್ಮಿತಾಃ 
nos 
ಸ ವೈ ತೇಭ್ಯೋ ನಮಸ್ಕೃತ್ಯ ನಿಹಂಗೋ ವಿಗತಸ್ಪೃಹಃ 1 
ವಾಸುದೇವೇ ಭಗವತಿ ಭಕ್ತ್ಯಾ ಚಕ್ರೇ ಮನಃ ಪರಮ್‌ 
॥೧೬॥ 
ಈಶ್ವರಾಲಂಬನಂ ಚಿತ್ರಂ ಕುರ್ವತೋರನನ್ಮರಾಧಸಃ । 
ಮಾಯಾ ಗುಣಮಯೀ ರಾಜನ್ನ ಪ್ಲವತೃತ್ವಲೀಯತ 


mon 
ತತ್ವಸಂಗಾನುಭಾವೇನ ರಂತಿದೇವಾನುವರ್ತಿನಃ । 
ಅಭನನ್ಯೋಗಿನಃ ಸರ್ವೇ ನಾರಾಯಣಪರಾಯಣಾಃ 

nou 


ಗರ್ಗಾಚ್ಛನಿಸ್ತತೋ ಗಾರ್ಗ್ಯಃ ಕೃತ್ರಾದೃಹ್ಮ ಹೃವರ್ತತ । 
ದುರಿತಕ್ಷಯೋ ಮಹಾವೀರ್ಯಾತ್ರಸ್ಥ ತ್ರಯ್ಯಾರುಣಿಃ ಕವಿಃ 
॥೧೯॥ 
ಪುಷ್ಕರಾರುಣಿರಿತ್ರತ್ರ ಯೇ ಬ್ರಾಹ್ಮಣಗತಿಂ ಗತಾಃ। 
ಬೃಹತ್ಮತ್ಸಸ್ಯ ಪುತ್ರೋಂಭೂದ್ಧ್ತೀ ಯದ್ಧಸ್ತಿನಾಪುರಮ್‌ 


॥೨೦॥ 
ಆಜಮೀಢೋ ದ್ವಿಮೀಢಶ್ಚ ಪುರುಮೀಢಶ್ಚ ಹಸ್ತಿನಃ । 
ಅಜಮೀಢಸೃ ವಂಶ್ಯಾಃ ಸ್ಯುಃ ಪ್ರಿಯಮೇಧಾದಯೋ ದ್ವಿಜಾಃ 

॥೨೧॥ 
ಅಜಮೀಡಢಾದ್ಟೃಹದಿಷುಸ್ತಸ್ಯ ಪುತ್ರೋ ಬೃಹದ್ಧನುಃ | 
ಬೃಹಕ್ಟಾಮಸನಸ್ಯಾ, ಪತ್ರ. ಆರದ 

॥೨೨॥ 
ತತ್ತುತೋ  ವಿಶದಸ್ತಸ್ವ್ಥ ಸೇನಜಿತ್ತಮುಜಾಯತ 
ಶುಚಿರಾಶ್ಟೋ ದೃಢಹನುಃ ಕಾಶ್ಯೋ ವತ್ತಶ್ಚ ತತ್ತುತಾಃ 

॥। ೨೩ ॥ 


ಶುಚಿರಾಶಸುತಃ ಪಾರ; ಪೃಥುಸೇನಸ್ತದಾತ್ಮಜಃ 
ಪಾರಸ್ಕ್ರ ತನಯೋ ನೀಪಸ್ತಸ್ಯ ಪುತ್ರಶತಂ ತ್ವಭೂತ್‌ 


॥೨೪॥ 





ಹೀಗೆ ಹೇಳಿ ರಂತಿದೇವನು ಆ ಉಳಿದಿರುವ ನೀರನ್ನೂ ಕೂಡ 
ಆ ಚಾಂಡಾಲನಿಗೆ ಕೊಟ್ಟನು. ನೀರಿಲ್ಲದೆ. ಅವನು' ಸ್ವತಃ 
ಸಾಯುತ್ತಿದ್ದರೂ ಸ್ವಾಭಾವಿಕವಾಗಿಯೇ ಅವನ ಹೃದಯವು 
ಕರುಣಾಪೂರ್ಣವಾಗಿತ್ತು. ಅದರಿಂದ ಜೀವನಾಧಾರವಾದ 
ನೀರನ್ನೂ ಇಟ್ಟುಕೊಳ್ಳಲು ಕೂಡ ಅವನಿಗೆ ಸಾಧ್ಯವಾಗಲಿಲ್ಲ ಅವನ 
ಧೈರ್ಯಕ್ಕೆ ಏನಾದರೂ ಸೀಮೆ ಇದೆಯೇ? ॥೧೪॥ 
ಪರೀಕ್ಷಿತನೇ | ಈ ಅತಿಥಿಗಳು ವಾಸ್ತವವಾಗಿ ಭಗವಂತನಿಂದ ರಚಿತ 
ವಾದ. ಮಾಯೆಯ ವಿಭಿನ್ನರೂಪಗಳಾಗಿದ್ದವು. ಪರೀಕ್ಷೆಯು 
ಪೂರ್ಣಗೊಂಡಾಗ ತನ್ನ ಭಕ್ತರ ಅಭಿಲಾಷೆಯನ್ನು ಪೂರ್ಣ 
ಗೊಳಿಸುವಂತಹ ತ್ರಿ ಒಡೆಯರಾದ ಬ್ರಹ್ಮಾ ವಿಷ್ಣು 
ಮಹೇಶ್ವರ ಮೂವರು ಅವನೆದುರಿಗೆ ಪ್ರತ್ಯಕ್ಷರಾದರು. ॥ ೧೫ ॥ 
ರಂತಿದೇವನು ಅವರ ಚರಣಗಳಲ್ಲಿ ನಮಸ್ಕರಿಸಿದನು. ಭಗವಂತನ 
ಕೃಪೆಯಿಂದ ಅವನು ನಿಸ್ಸಂಗನೂ,  (ನಿರಾಸಕ್ತನೂ) ನಿಷ್ಛೃಹನೂ 
ಆಗಿದ್ದನು. ಪರಮ ಪ್ರೇಮಮಯ ಭಕ್ತಿಭಾವದಿಂದ ತನ್ನ ಮನಸ್ಸನ್ನು 
ಭಗವಾನ್‌ ವಾಸುದೇವನಲ್ಲಿ ತನ್ಮಯಗೊಳಿಸಿ, ಅವರಲ್ಲಿ ಏನನ್ನೂ 
ಬೇಡಲಿಲ್ಲ ॥ ೧೬ ॥ ಪರೀಕ್ಷಿತನೇ | ಅವನಿಗೆ ಭಗವಂತನಲ್ಲದೆ 
ಯಾವ ವಸ್ತುವಿನ ಇಚ್ಛೆಯೂ ಇರಲಿಲ್ಲ ಅವನು ತನ್ನ ಮನಸ್ಸನ್ನು 
ಪೂರ್ಣವಾಗಿ ಭಗವಂತನಲ್ಲಿ ತೊಡಗಿಸಿದನು. ' ಅದರಿಂದ. 
ಎಚ್ಚರವಾದಾಗ ಸ್ವಪ್ನ ದೃಶ್ಯವು ಇಲ್ಲವಾಗುವಂತೆ ತ್ರಿಗುಣಮಯ 
ವಾದ ಮಾಯೆಯು ನಾಶವಾಗಿಹೋಯಿತು. ॥ ೧೭ ॥ ರಂತಿ 
ದೇವನ ಅನುಯಾಯಿಗಳೂ ಕೂಡ ಅವನ ಸಂಗದಿಂದ ಯೋಗಿ 
ಗಳಾಗಿ, ಎಲ್ಲರೂ ನಾರಾಯಣ ಪರಾಯಣರಾದರು. ॥ ೧೮ ॥ 
ಮನ್ಯುಪುತ್ತನಾದ ಗರ್ಗನಿಂದ ಶಿನಿ ಮತ್ತು ಶಿನಿಯಿಂದ 
ಗಾರ್ಗ್ಗನ ಜನ್ಮವಾಯಿತು. ಗಾರ್ಗ್ಯನು ಕ್ಷತ್ರಿಯನಾಗಿದ್ದರೂ 
ಅವನಿಂದ ತ್ರ್ಯಯಾರುಣ,, ಕವಿ, ಪುಷ್ಕರಾರುಣಿ ಎಂಬ ಮೂವರು 
ಪುತ್ರರಾದರು. ಈ ಮೂವರೂ ಬ್ರಾಹ್ಮಣರಾದರು. ಬೃಹತ್‌ಕತ್ರನ 
ಪುತ್ರ ಹು ಎಂಬುವನು. ಅವನೇ ಪ್ರಿನಾಪುರವನ್ನು ನೆಲೆ 
ಗೊಳಿಸಿದನು. ॥ ೧೭-೨೦ ॥ ಹಸ್ತಿಗೆ-ಅಜಮೀಢ, ದ್ವಿಮೀಢ 
ಮತ್ತು ಪುರುಮೀಢರೆಂಬ ಮೂವರು ಪ್ರತ್ರರಿದ್ದರು. ಅಜಮೀಢನ 
ಪುತ್ರರಲ್ಲಿ ಪ್ರಿಯಮೇಧ ಮೊದಲಾದವರು ಬ್ರಾಹ್ಮಣರಾದರು. 
॥ ೨೧ ॥ ಇದೇ ಅಜಮೀಢನ ಓರ್ವ ಪುತ್ರನ ಹೆಸರು ಬೃಹದಿಷು 
ಎಂದಿತ್ತು. ಬೃಹದಿಷುವಿಗೆ ಬೃಹದ್ಧನು ಪುತ್ರನಾದನು. ಬೃಹದ್ಯನು 
ವಿಗೆ ಬೃಹತ್ಕಾಯ, ಬೃಹತ್ಯಾಯನಿಗೆ ಜಯದ್ರಥನು ಹುಟ್ಟಿದನು. 
॥ ೨೨ ॥ ಜಯದ್ರಥನ ಪುತ್ರ ವಿಶದನಾದನು. ವಿಶದನಿಗೆ ಸೇನ 
ಜತ್‌ ಹುಟ್ಟಿದನು. ಸೇನತ್ತುವಿಗೆ ರುಚರಾತ್ಯ ದೃಢಸನು ಕಾಶ 
ಮತ್ತು ವಸ್ಹೆ ಎಂಬ ನಾಲ್ವರು ಪುತ್ರರಾದರು. ॥ ೨೩॥ ರುಚಿ 
ರಾಶ್ವನಿಗೆ 'ಪಾರನೆಂಬ ಪುತ್ತನಿದ್ದನು. ಪಾರನಿಗೆ ಪೃಥುಸೇನ 
ಜನಿಸಿದನು. ಪಾರನ ಇನ್ನೊಬ್ಬ ಪುತ್ರನ ಹೆಸರು ನೀಪ ಎಂದಿತ್ತು. 
ಅವನಿಗೆ ನೂರು ಮಕ್ಕಳಾದರು. ॥ ೨೪ ॥ ಇದೇ ನೀಪನು 
ಛಾಯಾ*ಶುಕನ ಕನೈೆಯಾದ ಕೃತ್ತಿಯೊಂದಿಗೆ ವಿವಾಹನಾಗಿದ್ದನು. 
ಅವನಿಂದ ಬ್ರಹ್ಮದತ್ತನೆಂಬ ಪುತ್ರನು ಜನಿಸಿದನು. ಬ್ರಹ್ಮದತ್ತನು 








[57404 A 


"ಯಾವಾಗಲೂ ಅಸಂಗನೇ ಆಗಿದ್ದನು. ಆದರೆ ಅವನು ವಿರಾಗಿಯಾಗಿ ವನಕ್ಕೆ ಹೋಗುವ ಸಮಯದಲ್ಲಿ ಓರ್ವ ಛಾಯಾ ಶುಕನನ್ನು 
ಟ್ಟುಹೋಗಿದ್ದನು. ಆ ಛಾಯಾ ಶುಕನೇ ಗೃಹಸ್ಟೋಚಿತವಾದ ವ್ಯವಹಾರಗಳನ್ನು ನಡೆಿದ್ದನು. 


